ಗಾದೆಗಳ ಸಂಗ್ರಹಕಾರ್ಯ ನಡೆಸಿದವರ ಪೈಕಿ ದಿವಂಗತ 
ಹು.ಮ.ರಾಮಾರಾಧ್ಯರ ಹೆಸರು ಪ್ರಮುಖವಾದುದೇ. ಇವರು 
ಕನ್ನಡ ಗಾದೆಗಳ ಬೌ'ಇರವನ್ನೇ ಸೂರೆಮಾಡಲು ಹೊರಟ 
ಅಪೂರ್ವ ಸಾಹಸಿಗಳಾಗಿದ್ದಾರೆ. ಹದಿನೈದು ಸಾವಿರಕ್ಕೂ 
ಹೆಚ್ಚು ಗಾದೆಗಳನ್ನು ಕಲೆಹಾಕಿರುವ ಇವರು ಕನ್ನಡ ಗಾದೆಗಳ 
ಸಂಗ್ರಹ ಕಾರ್ಯ ಮಾಡಿದವರಲ್ಲಿ ಅಗ್ರಗಣ್ಯರು. ಇದಕ್ಕಾಗಿ 
ಇವರು ಸತತವಾಗಿ ಮೂವತ್ತು ವರ್ಷಗಳ ಕಾಲ ತಮ್ಮ 
ಜೀವವನ್ನು ತೇದಿದ್ದಾರೆ. ಈವರೆಗೆ ಅಚ್ಚುಗೊಳ್ಳದಿರುವ 
ಈ ಸಂಕಲನ ಕನ್ನಡದಲ್ಲೊಂದು ಅದ್ವಿತೀಯ ಗಾದೆಗಳ 
ಸಂಪುಟವಾಗುವುದರಲ್ಲಿ ಅನುಮಾನವಿಲ್ಲ. ಇಲ್ಲಿಯವರೆಗೆ 
ಪ್ರಕಟಗೊಂಡಿರುವ ಬೇರೆ ಬೇರೆ ಸಂಗ್ರಹಗಳಲ್ಲಿ ಕಂಡುಬರದ 


ಬಹಳಷ್ಟು ಗಾದೆಗಳು ಈ ಮಹಾಕೋಶದಲ್ಲಿವೆ. ಜಾನಪದ 


ಕ್ಷೇತ್ರದಲ್ಲಿಯೇ ಪ್ರಸ್ತುತ ಮಹಾಕೋಶಕ್ಕೆ ಮಹತ್ವದ ಸ್ಥಾನ 
ಲಭಿಸುತ್ತದೆಂದೂ, ರಾಮಾರಾಧ್ಯರ ಸಂಗ್ರಹ ಕಾರ್ಯದ 
ಬಗೆಗೆ ಗೌರವ ಭಾವನೆಯುಂಟಾಗುತ್ತದೆಂದೂ ಭಾವಿಸಿದ್ದೇನೆ. 
ರಾಮಾರಾಧ್ಯರು ಬೇರೆ ಬೇರೆ ಮೂಲಗಳಿಂದ ಗಾದೆಗಳನ್ನೆತ್ತಿ 
ಕೊಂಡು ಅವನ್ನು ಪಾಠಾಂತರಗಳಾಗಿ ಸೂಚಿಸಿರುವುದು ಅವುಗಳ 
ಅಭ್ಯಾಸದ ದೃಷ್ಟಿಯಿಂದ ಉಪಯುಕ್ತವಾಗಿದೆ. ಒಟ್ಟಿನಲ್ಲಿ 
ಈ ಪ್ರಮಾಣದ ಗಾದೆಗಳ ಭಂಡಾರ ಕನ್ನಡ ಗಾದೆಗಳ 
ಅಧ್ಯಯನಕ್ಕೆ, ಜನಪದರ ಬದುಕಿನ ಬೇರುಗಳನ್ನು ಅಗೆಯಲಿಕ್ಕೆ, 


ಸಾಂಸ್ಕೃತಿಕ ಅಧ್ಯಯನ ನಡೆಸಲಿಕ್ಕೆ ಹೊಸ ಆಯಾಮವೊಂದನ್ನು 


ತೆರೆಯುತ್ತದೆ. 


ಹಂಪ, ನಾಗರಾಜಯ್ಯ 
ಅಧ್ಯಕ್ಷರು 


ಒರಿ 
ಹ 


ಐ 
po 


113 


ಇ ಏಎ.ಹೌತಲರ ಸ 
ಬು ಮೂಸ be 
೨೪-೪೨-೧೭ 


ಬೆಳ್ಳಿ ಬಿಟ್ಟ ಬಳ್ಳಿ - 91 


ಕನ್ನಡ ಗಾದೆಗಳ ಮಹಾಕೋಶ 


ಸಂಪುಟ-೨ 


ಪ್ರಧಾನ ಸಂಪಾದಕರು 


ಹಂಪ. ನಾಗರಾಜಯ್ಯ ಹೆ 


ಸಂಪಾದಕರು ಓರಾ ಚನ್ನ + 
ಹು. ಮ, ರಾಮಾರಾಧ್ಯ ಸಕತ 


ಪರಿ 


ಚಾಮರಾಜಪೇಟೆ : : ಬೆಂಗಳೂರು-18 
1982 


KANNADA GAADEGALA MAHAAKOSHA (A Colfection of Proverbs) , 
by H. M. Ramaradhya, Published by Kannada Sehitva Parishat Chamara)pet, 
Bangalore-18, Size - Demy Ociavo. 696 + viii Pages 


ಮೊದಲ ಮುದ್ರಣ : 1982 [4 298, ಈ 
RAM 


ಹಕ್ಕುಗಳು : ಕನ್ನಡ ಸಾಹಿತ್ಯ ಪರಿಷತ್ತು NE ತತ 


ಬಿ. ಎಂ. ಶ್ರೀ ಸ್ಮಾರಕ ಪ್ರತಿಷ್ಟಾನ 


_—— 


yer ರೆ 
ಬೆಲೆ : te pee PS PSL RE 
ವರ್ಗ. 
ಸ ಸಂತರ ಪೊ 2 ಭರ 
ರಸ್‌ 
ಜಲ ತಾ 


ಅತ ತುತ 


ಪ್ರಕ್ನಾಶಕರು : ಕನ್ನಡ ಸಾಹಿತ್ಯ ಪರಿಷತ್ತು A 
ಚಾಮರಾಜಪೇಟೆ, ಬೆಂಗಳೂರು-18 


TS 


ಮುದ್ರಕರು : 

ಆಶ್ವಥ್‌ ಪ್ರಿಂಟರ್ಸ್‌ 

೪೪೩, ಮೊದಲನೇ ಮುಖ್ಯ ರಸ್ತೆ, ೪೪ನೇ ಅಡ್ಡ ರಸ್ತೆ, ೮ನೇ ಘಟ್ಟ, 
ಜಯನಗರ, ಬೆಂಗಳೂರು -೮೨ 


ಹ 


k 


ie !! } © 
ಮುನು ಡಿ \ Ne ಆ? 4 4 
ಸ ಸತ್‌ 
ಕರ್ನಾಟಕ ಏಕೀಕರಣದ ಬೆಳ್ಳಿಹಬ್ಬವನ್ನು ಕನ್ನಡ 
ಸಾಹಿತ್ಯ ಪರಿಷತ್ತು ವ್ಯಾಪಕವಾಗಿಯೂ, ವ್ಯವಸ್ಥಿ ತವಾಗಿಯೂ 
ಆಚರಿಸುತ್ತಿದೆ. ಅದರ ಸಂಬಂಧವಾಗಿ "ಬೆಳ್ಳಿ ಬಿಟ್ಟ ಬಳ್ಳಿ' 
ಎಂಬ ಹೆಸರಿನ ಒಂದು ಹೊಸ ಪ್ರಕಟನ ಮಾಲೆಯನ್ನು 
ಪರಿಷತ್ತು ಕೈಗೊಂಡಿದೆ. ಈ ವರಾಲೆಯಲ್ಲಿ ಒಂದು ನೂರ 
ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಲಾಗುತ್ತಿದೆ. ಜನಪದ 
ಸಾಹಿತ್ಯ, ಗ್ರಂಥ ಸಂಪಾದನೆ, ವಿಮರ್ಶೆ, ಡಾಕ್ಟರೇಟ್‌ 
ಪ್ರಬಂಧ ಮೊದಲಾದವನ್ನು ಈ ವರಾಲೆಯಲ್ಲಿ ಪ್ರಕಟಿಸಲಾಗಂ 
ತ್ತಿದೆ. ಕರ್ನಾಟಕ ಸರ್ಕಾರದ ಉದಾರ ಸಹಾಯ ಈ ವರಾಲೆಗೆ 
ದೊರೆತಿರುವುದರಿಂದ ಈ ವರಾಲೆಯಲ್ಲಿ ಪ್ರಕಟಿಸುವ ಪುಸ್ತಕಗಳ 
ಬೆಲೆಯನ್ನು ಎಲ್ಲರಿಗೂ ಎಟಕುವಂತೆ ಇಡಲಾಗಿದೆ. ಕಡಿಮೆ 
ಬೆಲೆಯಲ್ಲಿ ಉತ್ತಮ ಗ್ರಂಥಗಳನ್ನು ಕೆನ್ನಡಿಗರಿಗೆ ಸಿಗುವಂತೆ 
ಸಹಾಯ ನೀಡಿದ ಕರ್ನಾಟಕ ಸರ್ಕಾರವನ್ನು ಪರಿಷತ್ತು 
ಕೃತಜ್ಞತೆಯಿಂದ ಸ್ಮರಿಸುತ್ತದೆ. 


ಜನಪದ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾದ ಗಾದೆಗಳೆಂ 
ಬದುಕಿನ ನಾನಾ ಮುಖಗಳನ್ನು ಪರಿಚಯಿಸುವ ಶ್ರೇಷ್ಠ 
ದಾಖಲೆಗಳು. ಸುಖ ಸಂತೋಷ, ವರಾನಸಿಕ ಬದಲಾವಣೆ, 
ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಇತ್ಯಾದಿ ಇನ್ನೂ 
ಹಲವಾರು ರೀತಿಯ ಅಂಶಗಳನ್ನು ತನ್ನ ಒಡಲಲ್ಲಿ ತುಂಬಿ 
ಕೊಂಡಿರುವ ಗಾದೆಗಳು, ಇರುವುದನ್ನು ಇದ್ದ ಹಾಗೇ ಹೇಳುವ 
ಲಕ್ಷಣವನ್ನು ಹೊಂದಿವೆ. ಅಲ್ಲದೆ ನಾವು ಪ್ರಪಂಚದಲ್ಲಿ ಅನು 
ಭವಿಸಂವ ನಿತ್ಯದ ಅನುಭವಗಳ ಕ್ರೋಢೀಕರಣಗಳಾಗಿಯೂ 
ಕಂಡಂಬರುತ್ತವೆ. ಜೊತೆಗೆ ಯಾವುದೇ ಅತಿರೇಕಕ್ಕೆ ಅವಕಾಶ 
ಮಾಡಿಕೊಡಬಾರದೆಂಬ ಸಲಹೆಯನ್ನೂ ಅವು ಕೊಡುತ್ತವೆ. 
ಈ ಕಾರಣದಿಂದಲೇ, ನಮ್ಮ ಜೀವನದ ಅನೇಕ ರಹಸ್ಯಗಳನ್ನು 
ಗಾದೆಗಳು ಬಿಟ್ಟುಕೊಡಂತ್ತವೆಂದಂ ಹೇಳುವುದು, ಇಂಥ ವಿಶಿಷ್ಟ 


ಲಕ್ಷಣಗಳನ್ನು ಪಡೆದುಕೊಂಡ ಗಾದೆಗಳ ಸಂಗ್ರಹಕಾರರಲ್ಲಿ 
ದಿವಂಗತ ಹು. ಮ. ರಾಮಾರಾಧ್ಯರ ಹೆಸರು ಪ್ರಮುಖ 
ವಾದುದತಿ. "ಕನ್ನಡ ಗಾದೆಗಳ ಮಹಾಕೋಶ (ಸಂಪುಟ ೨)', 
ಅವರ ಮೂವತ್ತು ವರ್ಷಗಳ ಸಂಗ್ರಹ ಕಾರ್ಯದ ಸಾಧನೆಯ 
ಫಲವಾಗಿ ಈಗ ನಿಮ್ಮ ಕೈಸೇರಿದೆ. ಗುಣಶೀಲ ಸ್ವಭಾವ 
ಮತ್ತು ಸಂಕೀರ್ಣ ಎಂಬ ಎರಡೇ ಅಧ್ಯಾಯದಲ್ಲಿ 7೦೬೫೪ 
ರಿಂದ ೧೫೫೮೪ರ ವರೆಗಿನ ಗಾದೆಗಳು ಸೇರ್ಪಡೆಯಾಗಿರುವುದು 
ಕೋಶದ ವೈಶಿಷ್ಟ್ಯಗಳಲ್ಲಿ ಒಂದೆನಿಸಿದೆ. ಉತ್ತಮ ನಡೆವಳಿ, 
ಸಂಪ್ರದಾಯ, ಗೆಳೆತನ, ಸಜ್ಜನಸಂಗ, ದುಷ್ಟ, ತುಂಟ, 
ಪೋಲಿ-ಮೊದಲಾದ ಬದುಕಿನ ಎಲ್ಲ ಮುಖಗಳನ್ನು ಪರಿಚಯಿ 
ಸುವ ಇಲ್ಲಿನ ಸಾವಿರಾರು ಗಾದೆಗಳು ವಿಶಿಷ್ಟ ಅನುಭವವನ್ನು 
ಪಡೆಯಲು, ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಳ್ಳಲು 
ಸಹಾಯಕವಾಗುತ್ತವೆ. ಅಂದಂದಿನ ಸಮಾಜದ ಬಣ್ಣ ಬಯಲು 
ಮಾಡುವ, ವಿಡಂಬಿಸುವ, ಸಂಪ್ರದಾಯ, ಹೋಲಿಕೆ, ರೂಪಕ- 
ಇತ್ಯಾದಿ ಎಲ್ಲಾ ರೀತಿಗೂ ಇಲ್ಲಿಯ ಗಾದೆಗಳು ತಕ್ಕ ಉತ್ತರ 
ನೀಡುತ್ತವೆ. ರಾಮಾರಾಧ್ಯರು, ತಾವು ಸಂಗ್ರಹಿಸಿರುವ 


ಬೃಹತ್ಚ್ರಮಾಣದ ಗಾದೆಗಳಿಗೆ ಪೂರಕವಾಗಿ, ಇಂದಿನ ಕೆಲವು 


ಗಾದೆಗಳು, ಅನ ದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು, 
ಕೆಲವು ಅಂತರ ಭಾರತೀಯ ಭ:ಷೆಗಳೆ ಗಾದೆಗಳು ಮತ್ತು 
ಗಾದೆಗಳ ಕಾವ್ಯಪ್ರಯೋಗಗಳನ್ನು ಅನುಬಂಧದಲ್ಲಿ ಒದಗಿ 
ಸಿದ್ದಾರೆ. ಅಧ್ಯಯನಾಸಕ್ತರಿಗೆ, ಸಂಶೋಧಕರಿಗೆ ಅನುಕೂಲ 
ವಾಗಲೆಂಬ ಉದ್ದೇಶದಿಂದ ಪ್ರತಿ ಅಧ್ಯಾಯದಲ್ಲಿಯೂ ಉಪ 
ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ... ಪಾಠಾಂತರ ಮತ್ತು 
ವಿವಿಧ ಭಾಷೆಗಳ ಸಮನಾರ್ಥಕ ಗಾದೆಗಳನ್ನು ಅಡಿ 
ಟಿಪ್ಪಣಿಯಾಗಿ ಕೊಟ್ಟಿದ್ದಾರೆ. ಪಾಠಾಂತರಗಳು ಜಾನಪದದ 
ಎಲ್ಲ ಸಾಮಗ್ರಿಗಳೆಂತೆ ಗಾದೆಗಳಲ್ಲೂ ಪರಂಪರಾಗತವಾದವುಗಳು 
ಹೇರಳವಾಗಿರುತ್ತವೆ. ಅಲ್ಲದೆ ಅವು ಸಮಾನ ರೀತಿಯ ಖಚಿತ 
ಅರ್ಥವನ್ನೂ ಕೊಡುತ್ತವೆ. ಆದ್ದರಿಂದ" ಇವು, ಸಂಗ್ರಾಹಕನಿ 
ಗಿರಬೇಕಾದ ಸಾಮಾನ್ಯ ಎಚ್ಚರ, ಸಂಶೋಧನ ದೃಷ್ಟಿ ಮತ್ತು 
ಅನ್ಯ ಭಾಷಾಪಾಂಡಿತ್ಯಕ್ಕೆ ಸಾಕ್ಷಿಯಾಗಿವೆ, ಜನಪದ ಗಾದೆ 
ಗಳನ್ನು ಶಿಷ್ಟ ಕಾವ್ಯಗಳಲ್ಲಿಯೂ ಗುರ್ತಿಸಿ ಪಟ್ಟಿ ಮಾಡುವುದರ 


ಮೂಲಕ, ತಮ್ಮ ಅಭಿವ್ಯಕ್ತಿಯ ಸಮರ್ಥನೆಗಾಗಿ ಶಿಷ್ಟಕವಿಗಳು 
ಯಾವ ರೀತಿ ಜನಪದ ಗಾದೆಗಳನ್ನು ಬಳಸಿಕೊಂಡಿದ್ದಾರೆ 
ಎಂಬುದನ್ನು ಸಮರ್ಥ ರೀತಿಯಲ್ಲಿ ಗುರುತಿಸಿದವರಲ್ಲಿ 
ಹು. ಮ. ರಾಮಾರಾಧ್ಯರ ಹೆಸರು ಪ್ರಮುಖವಾದುದು. 
ಈ ರೀತಿಯ ದೃಷ್ಟಿಕೋನವುಳ್ಳ ಹಾಗೂ ಬೃಹತ್ಚ್ರಮಾಣದ 
ಗಾಡೆಗಳನ್ನುಳ್ಳ ಕೃತಿ ಕನ್ನಡದಲ್ಲಿ ಇದೇ ಮೊದಲು ಎಂದರೆ 
ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ರಾಮಾರಾಧ್ಯರು ಸಂಗ್ರಹಿಸಿ 
ಕೊಟ್ಟಿರುವ ಗಾದೆಗಳ ಜೊತೆಗೆ ಪ್ರಕಟವಾಗಿರುವ ಗಾದೆಗಳಿಗೆ 
ಸಂಬಂಧಿಸಿದಂತೆ ಮಲ್ಲೇಶ ರದ ಗಾಂಧಿ ಸಾಹಿತ್ಯ ಸಂಘದ 
ಸನ್ಮಿತ್ರರು ಇನ್ನೂ ಕೆಲವು ಭಾಗಗಳನ್ನು ಸೇರಿಸಿ ಪ್ರಕಟಣೆಗಾಗಿ 
ಪಂಷತ್ತಿಗೆ ಒಪ್ಪಿಸಿದ್ದರು, ಅವರು ಒಪ್ಪಿಸಿದ ಪೂರ್ಣಭಾಗ 
ದಲ್ಲಿ ಪರಿಶೀಲಕರು ಪ್ರಕಟಣೆಗೆ ಒಪ್ಪಿದ ಭಾಗಗಳನ್ನು ಅಂದರೆ 
ರುಮಾರಾಧ್ಯರು ಸಂಗ್ರಹಿಸಿ ಜೋಡಿಸಿರುವ ಭಾಗಗಳನ್ನು 
ಮಾತ್ರ ಮುದ್ರಿಸಲಾಗಿದೆ. ಈ ಬಗೆಗೆ ಇದರ ಮೊದಲ ಸಂಪುಟ 
ಮುನ್ನುಡಿಯಲ್ಲಿ ವಿವರವಾಗಿ ಪ್ರಸ್ತಾಪಿಸಲಾಗಿರುವುದರಿಂದ 
ಅದೇ ವಿವರಗಳನ್ನು ಇಲ್ಲಿ ಮತ್ತೆ ಬರೆಯುವುದು ಅಪ್ರಸ್ತುತ 
ವೆಂದು ಭಾವಿಸಿದ್ದೇನೆ. 


ಬೃಹತ್‌ ಪ್ರಮಾಣದ ಗಾದೆಗಳನ್ನು ಸಂಗ್ರಹಿಸಿಕೊಟ್ಟ 
ದಿವಂಗತ ಹು. ಮ. ರಾಮಾರಾಧ್ಯ ಅವರಿಗೆ ಪರಿಷತ್ತು 
ಕೃತಜ್ಞತೆ ಸಲ್ಲಿಸುತ್ತದೆ. ಕನ್ನಡ ಜಾನಪದದಲ್ಲಿ ವಿಶಿಷ್ಟ ಸ್ಥಾನ 
ಪಡೆಯುವ ಈ ಗ್ರಂಥ ಪ್ರಕಟಣೆಯ ಮೂಲಕ ದಿವಂಗತರಿಗೆ 
ನಿಜವಾದ ಗೌರವ ಶ್ರದ್ಧಾಂಜಲಿ ಸಂದಂತಾಗಿದೆಯೆಂದು ನಾನು 
ತಿಳಿಯುತ್ತೇನೆ. ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದ 
ಸನ್ಮಿತ್ರರ ಸೇವೆಯನ್ನು ಈ ಸಂದರ್ಭದಲ್ಲಿ ಪರಿಷತ್ತು 
ಕ ೃತೆಜ್ಞತೆಯಿಂದ ಸ್ಮರಿಸುತ್ತದೆ... ಇದನ್ನು ಅಚ್ಚುಕಟ್ಟಾಗಿ 
ಮುದ್ರಿಸಿ ಕೊಟ್ಟ ಅಶ್ವಥ್‌ ಮುದ್ರಣಾಲಯದವರಿಗೂ 


[RX 
ಕ ತಜ ತೆ ಸಲಬೇಕು. 
ಲ ಇ ~ 


ಅಧ್ಯಕ್ಷರು ಹಂಪ: ನಾಗರಾಜಯ್ಯ 
ಕನ್ನಡ ಸಾಹಿತ್ಯ ಪರಿಷತ್ತು 


ವಿಷಯಾನುಕ್ರಮಣಿಕೆ 


೬೭, ಗುಣಶೀಲ ಸ್ವಭಾವ 
೮. ಸಂಕೀರ್ಣ 4 
೯, ಅನುಬಂಧಗಳು 


ಅನುಬಂಧ ೧ 
ಇಂದಿನ ಕೆಲವು ಗಾದೆಗಳು 


ಅನುಬಂಧ ೨ 
ಅನ್ಯ ದೇಶೀಯ ಹಾಗೂ ಅನ್ಯ ಭಾಷಾ ಗಾದೆಗಳು 


ಕೆಲವು ಅಂತರ ಭಾರತೀಯ ಭಾಷೆಗಳೆ ಗಾದೆಗಳು 


ಅನುಬಂಧ ೩ 
ಗಾದೆಗಳ ಕಾವ್ಯಪ್ರಯೋಗಗಳು 


ವಿ೭ 


೩೪೫ 


೩೭೧ 


೪೦೧ 


೪೦೯ 


ಉತ್ತಮ ನಡೆವಳಿ 


೧೦೬೫೪ 


೧೦೬೫೫ 
೧೦೬೫೬ 
೧೦೬೫೭ 


೧೦೬೫೮ 
೧೦೬೫೯ 
೧೦೬೬೦ 


೧೦೬೬೧ 


೧೦೬೬೨ 


೧೦೬೬೩ 


* ಹಂದಿ 


೭. ಗುಣಶೀಲ ಸ್ಪಭಾನ 


ಅಗಸರ ಕಲ್ಲಾಗಿ ಸಾವಿರ ವರ್ಷ ಇರೋಕಿಂತ ಪೂಜೆಗಲ್ಲಾಗಿ 
ಮೂರಂ ದಿವಸ ಬಾಳಿದರೂ ಸಾಕು | 


ಅಜ್ಞಾತದಲ್ಲಿ ಜಿಜ್ಞಾಸೆ ಇರಬೇಕು, ಅಜ್ಜರಲ್ಲಿ ಕನಿಕರವಿರಬೇಕು 
ಅತಿಶಯವಾದ ಕಾರ್ಯ ಚೆಂದ, ಮತಿಗುಂದದ ಗಾಂಭೀರ್ಯ ಚೆಂದ 
ಅರಸಿ ಬಂದವರನ್ನು ಅಳಿಸಿ ಕಳುಹಬಾರದು 


ಅರಿತವರ ಮುಂದೆ ಅಣಕಬೇಡ, ಹಿರಿಯರ ಮುಂದೆ ಹಿಗ್ಗೋದು 
ಬೇಡ 


ಅಲ್ಪ ಸಂತೋಷಿಯಾಗಬಹುದು, ಅಲ್ಪ ಮನಂಷ್ಯನಾಗಬಾರದು 


ಆನೆಯಾಗಿ ಹುಟ್ಟಿ ಜೊಂಡು (ಕಳಿಲು, ಸೊಪ್ಪು) ಮೇಯೋ 
ಕಿಂತ, ಇರುವೆಯಾಗಿ ಹುಟ್ಟಿ ಚೂರು ಸಕ್ಕರೆ ಮೆಲ್ಲುವುದು 
(ಲೇಸು) ಮೇಲು 


*ಇಲಿಯಾಗಿ (ಆಡಾಗಿ, ಮರವಾಗಿ) ನೂರು ವರ್ಷ 
ಬಾಳೋಕಿಂತ, ಹುಲಿಯಾ (ಮಲ್ಲಿಗೆಯಾ)ಗಿ ಮೂರು (ದಿವಸ) 
ವರ್ಷ ಬಾಳೋದು ಲೇಸು 


ಆರಕ್ಕೆ ಹೋಗಲ್ಲ, ಮೂರಕ್ಕೆ ಬರೋಲ್ಲ 


ಉಗಂರು ಕಡೀಬಾರ್ದು , ಬುಗುರಿ ಬಡೀಬಾರ್ದು 


(ಕೆಟ್ಟವನು) ಅನ್ನಿಸಿಕೊಂಡು ನೂರು ವರ್ಷ ಬಾಳೋಕಿಂತ ನೆಂದಿ 


(ಒಳ್ಳೆ ಓ|ಯಂವನು) ಅನಿಸಿಕೊಂಡು ಮೂರು ವರ್ಷ ಬಾಳೋದು ಮೇಲು 


೧೦೬೬೪ 


೧೦೬೬೫ 


೧೦೬೬೬ 


೧೦೬೬೭ 


೧೦೬೬೮ 


೧೦೬೬೯ 


೧೦೬೭೦ 


೧೦೬೭೧ 


೧೦೬೭೨ 


೧೦೬೭೩ 


೧೦೬೭೪ 


೧೦೬೭೫ 


೧೦೬೭೬ 


೧೦೬೭೭ 


೧೦೬೭೮ 


೧೦೬೭೯ 


೧೦೬೮೦ 


೧೦೬೮೧ 


೧೦೬೮೨ 


ಕನ್ನಡ ಗಾದೆಗಳ ಮಹಾಕೋಶ 
ಊಚ (ಊಚ್ಯ)ವಾದುದನ್ನು ನೀಚವೆಂದು ಹೇಳಬಾರದು 
ಊರಿಗೆ ದ್ರೋಹ ಮಾಡಿ ಬದಂಕಲೆಣಿಸಬೇಡ 


ಖುಜು ಮಾರ್ಗಕ್ಕೆ ಯುಗ್ವೇದ ಓದಬೇಕಾಗಿಲ್ಲ 


ಎತ್ತರವಾಗಿ ಬೆಳೆಯೋವರೆಗೆ ಕತ್ತಿ ಹಿಡೀಬ್ಯಾಡ 
ಎಲ್ಲ ಗುಣವೂ ಏಕತ್ರ ಇರೋದಿಲ್ಲ 


ಕೊಡೊ ಕೊಳ್ಳೋ ಕೇಳಬೇಡ, ನಡಪಡಿ ಬಿಡಬೇಡ 


ತನ್ನ ಕೇಡು ಎಣಿಸವು, ಪರರ ಒಳ್ಳೇದೆಣಿಸವು (ಹವ್ಯಕ) 


ತನ್ನ ನೆರಳಿಗೆ ತಾನು ಅಂಜಿ ನಡೆಯಬೇಕು, ಕ್ರಿಯೆಗೆ 
ತಪ್ಪಬಾರದಂ. 


ತನ್ನಂತೆ ನೆರೆ ಅಂದ್ರೆ ಬೆನ್ನ ಹಿಂದೇ ಕೈಲಾಸ 


ತನ್ನನ್ನು ಆಳದವನು ಲೋಕ ಆಳ್ತಾನ್ಯೇ ? 


ತಾ ಕೆಟ್ಟರೂ ನೆರೆ ಬಾಳಲಿ 

ತಾನು ಒಳ್ಳೆಯವನಾದರೆ ನಾಡೆಲ್ಲ ಒಳ್ಳೆಯದು 

ತಾ ನೆಟ್ಟಗಿದ್ದರೆ ಜಗವೆಲ್ಲ ನೆಟ್ಟಗೆ 

ಕಿರಿದೂರದಲ್ಲಿ ಮೆರೀಬೇಡ, ಮರೆದ ಊರಲ್ಲಿ ತಿರೀಬೇಡ 
ತುಂಬಿದ ಕೆರೆಗೆ ಕಲ್ಲಿಡಬಾರದು 

ತುಂಬಿದವರ ಕೂಡ ತುಳುಕಾಡಬಾರದು 

ದೃಷ್ಟಿ ಚೆನ್ನಾಗಿದೆ) ಸೃಷ್ಟಿಯೆಲ್ಲ ಒಳ್ಳೆಯದೇ 

ದುಡ್ಡಿಗೆ ಬಡತನವಾದರೂ ಮನಸ್ಸಿಗೆ ಬಡತನವಿರಬಾರದು 


ದೇವಿಗೆ ಅಂಜದವನಿಗೆ ನೀನು ಅಂಜು 


ಗುಣಶೀಲ ಸ್ವಭಾವ 
೧೦೬೮೩ ದೊಡ್ಡ ಮನಸ್ಸಿನಿಂದ ದೊಡ್ಡ ಸ್ತಿಕೆ ಬರುವುದು 
೧೧೬೮೪ ದೊಡ್ಡವರ ಜೊತೆಯಲ್ಲಿ ಕುಳಿತು ಒಡ್ಡಾದ ಹಣ್ಣುತಿನ್ನಬಾರದು 
೧೦೬೮೫ ದೊಡ್ಡವರ ಮನಸ್ಸುಯಾವಾಗ್ಲೂ ದೊಡ್ಡದೇ 
೧೦೬೮೬ ನಯವಿದ್ದರೆ ಭಯವಿಲ್ಲ 
೧೦೬೮೭ ನಿಯಿತ್ತಿದ್ದರೆ ಬರ್ಕತ್ತು 
೧೦೬೮೮ ನೀಟಾಗಿ ನಡೆದರೆ ಕಾಟಬಾರದು 
೧೦೬೮೯ ನೆಲದಗುಣ ನೀರಿಗೆ, ನಾಡಿನ ಗುಣ ಜನರಿಗೆ 
೧೦೬೯೦ ನೋಟವಿಲ್ಲದೆ ಓಡಿದರೆ ಕಾಟ ತಪ್ಪದು 
೧೦೬೯೧ ಪದಕಕ್ಕಿಂತ ಬದುಕು ಮೇಲು 
೧೦೬೯೨ ಪರಾಮೋಷಿಯಾದರುಾ ಪಡಪೋಸಿಯಾಗಬಾರದು 
೧೦೬೯೩ ಪರಿಮಳದ ಹೂ ಪರಿಮಳದಲ್ಲೇ ಇರಬೇಕು 


೧೦೬೯೪ ಪ್ರಾಮಾಣಿಕತನದಿಂದಲೇ ಪರಮಾರ್ಥ, ಮಿತಾಹಾರದಿಂದಲೇ 
ಮೈಕಟ್ಟು 


೧೦೬೯೫ ಬಡತನ ಬಂದರೂ ದೊಡ್ಡ ತನ ಹೋಗಬಾರದು 
೧೦೬೯೬ ಶಿಬಾದಿ ಇಲ್ಲದ ಮನುಷ್ಯ ಬೂದಿಗೆ ಸಮಾನ 


೧೦೬೯೭ ಬೇರೆಯವರನ್ನು ನೋಯಿಸೋಕಿಂತ ಬಂದಕಷ | ಸಹಿಸೋದೇ 
ಮೇಲು 


೧೦೬೯೮ ಮಟ್ಟು ಕ ತಿಳಿದವರ ಸಂಗಡ ಹೆಟಾ ), ;ಡಬಾರದು 


೧೦೬೯೯ ಮಾಡಿ ಮನೆಗೆ ತಕ್ಕ ಮಡದಿ ಕೂಡು 


| ಕೈಸಾ ನಿಯತ್‌ ವೈಸಾ ಬರ್ಕತ್‌ 


2 ಬಾದಿ ತೂಕ, ಗಾಂಭೀರ್ಯ, ದೊಡ್ಡತನ 


ಕನ್ನಡ ಗಾದೆಗಳ ಮಹಾಕೋಶ 


೧೦೭೦೦ ಮುಳು ಮೊನೆಯಷು ಶಿ ಆಸ್ಚದ ಕೊಡದವನ ತಳಿ ಗೆ 
ಹೋಗಬೇಡ 


೧೦೭೦೧ ಯಾರು ಸಾಜ, ಅವನೆ ರಾಜ 

೧೦೭೦೨ ಲೇಸಾಗುವಾಗ ಘಾಸಿಗೊಳ್ಳಬಾರದು 

೧೦೭೦೩ ಲೇಸೆನಿಸಿಕೊಂಡು ಐದುದಿನ ಬದುಕಿದರೆ ಸಾಲದೆ ? 

೧೦೭೦೪ ಲೋಕದ ಸುಖವೇ ತನ್ನ ಸುಖ, ಲೋಕದ ಕಷ್ಟವೇ ತನ್ನ'ಕಷ್ಟ 


೧೦೭೦೫ ಶ್ರಾದ್ವಮಾಡಿ ಒಡೆ ತಿನ್ನುವುದಕ್ಕಿಂತ ಮದುವೆ ಮಾಡಿ ಒಬ್ಬಟ್ಟು 


ನಿರು ಲೇಸು 

೧೦೭೦೬ ಶುಭ ಮೆರೆ, ಅಶುಭ ತೊರೆ 

೧೦೭೦೭ ಶುಭಸ್ಕ ಶೀಘ್ರಂ, ಅಶುಭಸ್ಯ ಕಾಲಪರಣಂ 
೧೦೭೦೮ ಸರ್ವರಿಗೂ ಸಮ ಸಿದ್ಧಯ್ಯ 


೧೦೭೦೯ ಸರೀಕರಲ್ಲಿ ಸಾಧಿಸಿ ಕಲಿ 


30% 


೧೦೭೧೦ ಹಿಡಿದವರ ಕೈಗನ್ನಡಿಯಾಗಿರಬೇಕು 


೧೦೭೧೧ ಹೊಡೆಯುವವರಿಗೆ ಬೆನ್ನು ಕೊಡು, ಹಿಡಿಯುವವರಿಗೆ ಮುಂದಲೆ 
ಕೊಡು 


ದೊಡ್ಡವರು ಮಾಡಿದೇ ಪದತಿ 
pe) ೬ 


೧೦೭೧೨ ಸ ವೆಂಟ್ಚೆದ್ದೇ ಸಂದಂ, ಸೆಟ್ಟಿ ಬಿಟ್ಟ (ಇಳಿದಲ್ಲೇ, ಕುಂತ)ದ್ದೇ 
2 ತ 


೧೦೭೧೩ ಅನೆ ಹೋದದ್ದೇ ಹಾದಿ, ಹಾವು ಹರಿದದ್ದೇ ಮಾರ್ಗ 
೧೦೭೧೪ ದೊಡ್ಡವರು ಹೋದ ದಾರಿಯೇ ದಾರಿ 
೧೦೭೧೫ ಮಹಾನುಭಾವರು ಐಠಾಡಿದ್ದೇ ಪದ್ಧತಿ 


೧೦೭೧೬ ಹತ್ತು ಜನ ನಡೆ ನದ್ದೇ ರಾಜಪಥ 


ಗುಣಶೀಲ ಸ ಭಾವ 


ಗೆಳೆತನ 


೧೦೭೧೭ 


೧೦೭೧೮ 
೧೦೭೧೯ 


೧೦೭೨೦ 


೧೦೭೨೧ 
೧೦೭೨೨ 
೧೦೭೨೩ 


೧೦೭೨೪ 


ಹತ್ತರ ತುಳಿದದ್ದೇ ಹಾದಿ 


ಅಕ್ಕಿ ತಿನ್ನುವ ಹಕ್ಕಿಗೆ ಅರಸು ಗರುಡ (ಸಿಂಹ)ನ ಸಹವಾಸವೇ? 
ಅಟ್ಟೆ  ಹೊಸದಿರಬೇಕು, ಮಿತ್ರರು ಹೆಳೆಯವರಿರಬೇಕು 


ಅಡ್ಡೆ ಮಾತು, ಹೆಡ್ಡನಕುಣಿತ, ದಡ್ಡನ ಸ್ನೇಹ-ಈ ಮೂರೂ 
ಕೆಡಕು 


ಅತಿಸ್ನೇಹ ಮತಿ ಕೆಡಿಸಿತು 

ಅತಿಯಾದ ಸ್ನೇಹ, ಪತಿವ್ರತೆಯ ಮೋಹ 
ಅತಿಸ್ನೇಹ ವಿಷಮಕ್ಕೆ ಕಾರಣ 

ಅರಿತು ಮಾಡಿದರೆ ಸ್ನೇಹ, ಬೆರೆದು ಕೂಡಿದರೆ ಮೋಹ 
ಅಸಿ ಕಲ್ಲಿಗೂ ಹಪ್ಪಳೆದ ಹಿಟ್ಟಿಗೂ ನಂಟು 
ಆನೆಗೂ ಸಿಂಹಕ್ಕೂ ಸ್ನೇಹ ಸಾಧ್ಯವೆ ? 
ಎಣೆಯಿಲ್ಲದವನ ಸಂಗಡ ಗೆಣೆತನ ಬೇಡ 
ಎಲೆ ಹೆಂಟಿ ಸ್ನೇಹದ ಹಾಗೆ 

ಕಲೆಯುವುದು ಇಷ್ಟ, ಅಗಲುವುದಂ ಕಷ್ಟ 
ಗುಣ ತಿಳಿದು ಗೆಣೆತನ ಮಾಡು 

ಗೆಣೆಗೆ ಗೆಣಸುಬೇಡ, ಹುಣಿಸೆಗೆ ಹುಳಿಬೇಡ 
ಗೆಳೆತನದ ಗುಣ ಬಡತನದಲ್ಲಿ ನೋಡು 
ಗೆಳೆಯರಿಲ್ಲದ ಗ್ರಾಮ ಗೊಂಡಾರಣ್ಯ 


ಜೊತೆಗಾರ ಹೋಗಿ ವ್ಯಥೆ ಆರಂಭಿಸಿತು 


೧೦೭೩೫ 
೧೦೭೩೬ 


೧೦೭೩೭ 


೧೦೭೩೮ 
೧೦೭೩೯ 


೧೦೭೪೦ 


೧೦೭೪೧ 
೧೦೭೪೨ 
೧೦೭೪೩ 
೧೦೭೪೪ 


೧೦೭೪೫ 


ಸಜ್ಜನ ಸಂಗ 


೧೦೭೪೬ 
೧೦೭೪೭ 
೧೦೭೪೨ 


೧೦೭೪೯ 


ಕನ್ನಡ ಗಾದೆಗಳ ಮಹಾಕೋಶ 
ಜೊತೆಗಾರನ ಸಂಗಡ ಮಥನಿಸಬಾರದು 
ದಡ್ಡಮಿತ್ರನಿಗಿಂತ *ಜಾಣ ಶತ್ರು ಶ್ರೇಷ್ಠ 
ಬಂಗಾರವನ್ನು ಬೆಂಕಿಯಲ್ಲಿ ಪರೀಕ್ಷಿಸಬೇಕು, ಸ್ನೇಹಿತರನ್ನು 
ಕಷ್ಟದಲ್ಲಿ ಪರೀಕ್ಷಿಸಬೇಕು 
ಬಿಟ್ಟು ಆಡುವ ಗೆಣೆಯು ಹರಕು ತೊಗಲಿನ ಮಿಣಿಯು 
ವೀರಣ್ಣನ (ಲಿನ ಮುಂದೆ ಬಸವಣ್ಣ 


ಸಂಗತಿ ಗುಣ ಸೋ (ಸಾ) ತು ನೋಡು, ಹೆಂಡತಿ ಗುಣ ಹೇತು 
ನೋಡು 


ಸಂಗತಿ ಸಿಹಿಯೊ, ಬಾಳೆಸಣ್ಣು ಸಿಹಿಯೊ ? 
ಸ್ನೇಹಿತಶೊಡನೆ ಸತ್ತರೆ ಶೋಭಾನೆ ಹಾಕಿಸಿಕೊಂಡಂತೆ 
ಸೌದೆಯವನಿಗೂ ಸೊಪ್ಪಿನವನಿಗೂ ಸಂಗಡವಾ ? 
ಹಲವರ ಸಂಗ ಕಲಹಕ್ಕೆ ಕಾರಣ 


ಹಳೆಯ ಗೆಳೆತನವಿದ್ದರೆ ಹಗೇವಿನಲ್ಲಿ ಜೋಳವಿದ್ದಹಾಗೆ 


ಅಜನಾಗಬೇಕಾದರೆ ಸಂಜನರ ಸಂಗಬೇಕು 


ಉರಿದರೆ ದೀಪ, ಹೊತ್ತಿದರೆ ತಾಪ 
ಒಳ್ಳೆಯವರ ಗುಣ ಮಲ್ಲಿಗೆ ಹಾಗೆ 


ಕಚ್ಚಿದರೆ ಕಬ್ಬು, ಹಿಂಡಿದರೆ ಜೇನು 


*ಬುದ್ಧಿ ವಂತನ ಹಗೆ ಲೇಸು 


ಗುಣಶೀಲ ಸ ಭಾವ 


೧೦೭೫೦ 


೧೦೭೫೧ 


೧೦೭೫೨ 


೧೦೭೫೩ 


೧೦೭೫೪ 


೧೦೭೫೫ 
೧೦೭೫೬ - 


೧೦೭೫೭ 


೧೦೭೫೮ 


೧೦೭೫೯ 


೧೦೭೬೦ 


೧೦೭೬೧ 


1ಗಾಣಿಗ (ಇದ್ದಲಿನವ, ಸಗಣಿಯವ)ನ ಸ್ನೇಹ (ಸರಸ)ಕ್ಕಿಂತ 
ಗಂಧದವನ ಗುದ್ದಾಟ ಲೇಸು 


ದಡ್ಡರ ಒಡೆಯನಾಗಿರುವುದಕ್ಕಿಂತ, ಜಾಣರ ಸೇವಕನಾಗಿರೋದು 
ಲೇಸು 


ದೊಡ್ಡವರ ಸಂಗ, ಗೆಜ್ಜೆಮೇಲಿನ ಲಿಂಗ 


ದೊಡ್ಡೋರ್ಸಂಗ ಗುಡಿಯೊಳಗಲ ಲಿಂಗ, ಹೈಕಳ ಸಂಗ 
ಅವಮಾನ್ಭಂಗ _ 


ನರಕದಲ್ಲಿ ದೊರೆಯಾಗಿರೋಕಿಂತ, ಸ್ವರ್ಗದಲ್ಲಿ ಆಳಾಗಿರೋದು 
ಲೇಸು 

ನಿಂದೆ ಮಾಡಿದರೂ ಸಂದ ಸಜ್ಜನ ಲೇಸು 

ಮುಗಳಿಯ ನೆರಳಿಗಿಂತ ನುಂಗುವ ನೆಗಳು ವಾಸಿ 


ವೆೊಗತಿ ಸಂಗಡ ಮೂರು ಮುತ್ತು ಕೊಂಬೋದಕ್ಕಿಂತ ಗಾಣತಿ 
ಸಂಗಡ ಮೂರು ಗುದ್ದೇಳೇಸು 


ಸಕಲಾತಿ ಹೊದಿಯುವವನ ಸಂಗ ಮಾಡಿದರೆ ಕಂಬಳಿಯಾದರೂ 
ಹೊದೀಬಹುದು. ಕಂಬಳಿ ಹೊದಿಯುವವನ ಸಂಗ ಮಾಡಿದರೆ 
ಏನು ಹೊದೀಬಹುದು. 


ಸಜ್ಜನರ ಸಂಗಮಾಡು, ಮಧೂಹ್ಹದ ಮರಣಕೇಳು 


() ಶಿ ಗ 


ಹೂವನ್ನು ತಿಕ್ಕಿದರೇ ಒಂದು ವಾಸನೆ, ಮುಡಿ (ಮೂಸಿ)ದರೇ 
ಒಂದು ವಾಸನೆ 


2ಹೂವಿನಿಂದ ನಾರು ಸ್ವರ್ಗಸೇ (ಮುಡಿಗೇ, ಮಂಡೆಗೇ)ರಿತು 


1 ಸಲಗೆಟ್ಟವನ ಹತ್ತಿರ ಸಂದೇನ ಕುಂತಿರುದ ಗಂಧದವನ ಹತ್ತಿರ ಒಂದುಗಳಿಗೆ 
ಕುಂತಿದ್ಬಾ, 


2 ಮಲ್ಲಿಗೆ 


ಹೂವಿನಿಂದ ಬಾಳೆಯ (ಪಟ್ಟೆ ಕೈಲಾಸ ಸೇರಿತ್ತು) ನಾರು (ಹಗ್ಗ) 


ಪಾವನವಾಯಿತು, 


೧೨೭೬೬ 


೧೦೭೬೭ 


೧೦೭೬೮ 


೧೦೭೬೯ 


೧೦೭೭೦ 
೧೦೭೭೧ 
೧೦೭೭೨ 
೧೦೭೭೩ 
೧೦೭೭೪ 


(೦೭೭೫ 


೧೦೭೭೬ 


೧೦೭೭೭ 


ಕನ್ನಡ ಗಾದೆಗಳ ಮಹಾಕೋಕ 


ಅನ್ನೆಕಾರ್ರಗೆ ಹನ್ನೆರಡು ಜನ ಗಂಡ್ಮಕೃಂತೆ 
ಅನ್ಕಾಯ ತನ್ನ ಬೆನ್ಬುಡ್ಡು 
ಅನ್ಯಾಯದ ಹೊನ್ನು ಹೊರಸಿದದ್ರ ಬ್ಯಾಡ 


ಅನ್ಯಾಯ ಮಾಡಿ ಹೊನ್ನರಳಿ ಮರ ಸೇರ್ಮಂಗೆ 


ಅನೀತೆಯಲ್ಲಿ ಚತುರನಾದವ ವಿದ:ರ ನೀತಿ ಬಯಸ್ಕಾನೆ? 


ಈಶ್ವರ ಧರಿಸುವ ಹಾವು 
ಅವನ ಮಗ ಹತ್ತುವ ಇಲಿಯನ್ನು ತಿಂದ ಹಾಗೆ 


ಊರಿದ್ದ (ಲ್ಲಿ) ಕಡೆ ಹೊಲಗೇರಿ, ನೀರಿದ್ದಲ್ಲಿ ಕೆಸರು 


ಊರು ಒಳ್ಳೇದು ಉತ್ಪಾತಕರ ಕಾಟ, 
ನೀರೊಳ್ಳೇದು ಮೊಸಳೆ ಕಾಟ 


ಒಂಟಿಗನಾದ್ರೂ ತಂಟೆ ಬಿಡಲಿಲ್ಲ 

ಕಾಲಿಗೆ ಬೀಳುವ ನೀಚ ಕಾಲು ಕಚ್ಚ್ವಾನು 

ಚೆರ್ಮ ಕಡಿಯೋ ನಾಯಿಗೆ ಧರ್ಮಕರ್ಮ ಹೇಗೆ ತಿಳಿಯಬೇಕು? 
ದನ ಕಾಲು ತುಳಿದರೆ ಅದರ ಕಾಲ್ಗೇ ತುಳಿಯೊ ಮನುಷ್ಯ 
ದುಷ್ಟನಿಗೆ ಕಷ್ಟ ಬಂದರೂ ನಿಷ್ಮುರ ಗುಣ ಬಿಡಲಾರ 


ದುರ್ಯೋಧನನಿಗೆ ಒಳ್ಳೆಯವರು ಗೊತ್ತಿಲ್ಲ, 
ಧರ್ಮರಾಯನಿಗೆ ಕೆಟ್ಟವರು ಗೊತ್ತಿಲ್ಲ 


ನರಡು ಮನುಷ್ಯ ಕೊರಡಿಗೆ ಸಮಾನ 


ನಾಯಿ:ಗೆ ಗೊತ್ತೆ ಒಳ್ಳೇದು 


ಗುಣಶೀಲ ಸ ಭಾವ 


೧೦೭೭೮ 
೧೦೭೭೯ 
೧೦೭೮೦ 
೧೦೭೮೧ 
೧೦೭೮೨ 
೧೦೭೮೩ 
೧೦೭೮೪ 
೧೦೭೮೫ 
೧೦೭೮೬ 
೧೦೭೮೭ 
೧೦೭೮೮ 
೧೦೭೮೯ 
೧೦೭೯೦ 
೧೦೭೯೧ 
೧೦೭೯೨ 


೧೦೭೯೩ 


೧೦೭೯೪ 


೧೦೭೯೫ 


ನಾರುವ ಬೇರಿನ ನಾತವೇ ಬೇರೆ 
*ನೀಚ ಜನ್ಮವನ್ನು ನಾಯಿಯೂ ಹೊರೆಯುಂವುದಿಲ್ಲ 
ನೀಚನಿಗೆ ಊಚವಸ್ತು ಕೊಟ್ಟರೂ ನಾಚಿಗ್ಗೇಡಿತನ ಹೋದೀತೆ? 
ನೆಲದೊಳಗಿದ್ದರೂ ಖಲನಿಗೆ ಹೆದರಬೇಕು 
ಪಾದಕ್ಕೆ ಬಿದ್ದರೂ ನಾಗಪ್ಪ ಕಚ್ಚದೆ ಬಿಡ 
ಪಿತೂರಿ ಮಾಡುವವನಿಗೆ ಪಿಶೃವೇನು, ಮಾತೃವೇನಂ? 
ರಿ ಮಾಡುವವ (ಪಿತನಿಗೆ ಬಲ್ಲನೆ ?) ಪಿತನನ್ನು ಬಿಟ್ಟಾನೆ? 
ಪುಂಡನಾದವ ಉಂಡನಕ ಹೋಗ 
ಬಡವರ ಮುಂದೆ ಬಂಟ, ಬಲ್ಲಿದರ ಮುಂದೆ ಕುಂಟ 
ಮನೆತನಕ್ಕೆ ಮದ್ದು ಹಾಕುವ ಮನುಷ್ಯ 
ಯಾರು ಮುತ್ತು ಕೊಟ್ಟರೂ ಚೇಳು ಮುತ್ತು ಕೊಟ್ಟೇತೆ? 
ರೊಕ್ಕ ಕೊಟ್ಟು ಪಕ್ಕದವನನ್ನು ಕೆಡಿಸಿದ 
ಶೇಷನೇ ಇರುವಾಗ ವಿಷಕ್ಕೆ ಕಡಿಮೆಯೇ? 
ಸರಳು ಹೋದಾಕ್ಷಣ ದುರುಳತನ ಬಿಟ್ಟಾನೆ? 
ಹಸು (ಹಪ್ಪು) ತಿನ್ನೋ ಹುಲಿ ಎತ್ತಿಗೆ ದಾರಿ ಬಿಟ್ಟೀತೆ? 
ಹಂಸದಂಥ ಪಕ್ಷಿಯಿಲ್ಲ, ಕಂಸನಂಥ ರಾಕ್ಷಸನಿಲ್ಲ | 


ಹುಲಿಯಾ ! ಅಂದರೂ ತಿನ್ನುತ್ತ ಬ್ರಿ; 
ಹುಲಿಯಪ್ಪಾ ! ಅಂದರೂ ತಿನ್ನುತ್ತದೆ 


ಹೂವಿದ ಕಡೆ ಮುಳು ಂಟು 
೦ ಲು 


* ನಾಯಿಯೂ ಹೊಟ್ಟೆ ಹೊರೆಯಲ್ಲ ಕ ? 


ಕನ್ನಡ ಗಾದೆಗಳ ಮಹಾಕೋಶ 


೧೦೭೯೬ ಹೆತ್ತ ತಾಯಿಗೆ ಲಾಡಿ ಬಿಚ್ಚವ್ನು 


೧೦೭೯೭ ಇಕ್ಕೋ ಮನೆ ತೋರಿಸು ಅಂದ್ರೆ ಹೇತ ಕುಂಡೆ ತೋರಿಸ್ತ 


೧೦೭೯೮ “ಇಷ್ಟು ಹೊತ್ತಿನ ತನಕ ಎಲ್ಲಿ ಹೋಗಿದ್ದೆ ?' ಅಂದ್ರೆ 
“ನಿಲುಕದ ಮನೆಗೆ ಕಲ್ಲು ಒಗೆಯೋಕೆ' ಅಂದ 


೧೦೭೯೯ ಎಲ್ಲರಿಗೂ ನಂಟ, ಜಗಳಕ್ಕೆ ನಿಂತರೆ ತುಂಟ 

೧೦೮೦೦ ಕೀಟಲೆ ಮಲ್ಲನ ಕೋಟಲೆ ಬಹಳ 

೧೦೮೦೧ ಗಂಟ್ಲೂ ಗಿಡ ತಂಟೆ ಮಾಡ್ತದೆ 

೧೦೮೦೨ ತುಂಟ ಮಂಟಪದಲ್ಲಿ ಕೂತರೂ ತಂಟೆ ಮಾಡದೆ ಇರಲಾರ 
೧೦೮೦೩ ತುಂಟನ ನಂಟು ಸಲ್ಲ,.ಒಂಟಿಂಯಾಗಿ ಹೋಗಲು ಸಲ್ಲ 
೧೦೮೦೪ ತುಂಟನ ಮನೆಗೆ ನಂಟರು ಬಂದರೆ ಹೆಂಟೆಗಿಂತ ಕಡೆ 
೧೦೮೦೫ ತುಂಟನಾದರೆ ತಂಟೆ ತೀರದೆ ? 

೧೦೮೦೬ ತುಂಟನಿಗೆ ನಂಟರೆಲ್ಲ ಬಂಟರು 


೧೦೮೦೭ ತುಂಟ ತುಂಟರಿಗೆ ಗಂಟು ಬಿದ್ದರೆ ಗಂ(ಬ)ಟಿ ಆಗತದ ಗಮ್ಮತ 


೧೦೮೦೮ ಊರ ಮೇಲೆ ಊರು ಬಿದ್ದರೂ 
ಅವನ ಮೇಲೆ ಒಂದು ತಾರ ಸಹ ಬೀಳಲಿಲ್ಲ 


೧೦೮೦೯ ಕೇಸಿ ಸೊಪ್ಪಿನೆ ವಾಸನೆಯೇ ಬೇರೆ. 
ಪೋಲಿಗಳ ಬುದ್ಧಿಯೇ ಬೇರೆ 


೧೦೮೧೦ ಕೋಳಿಯಾಗಲಿ, ಹೋಳಿಯಾಗಲಿ 
ಪೋಲಿ ಮಾಡುವವನಿಗೆ ಬೇಡ ಎಂದಿಲ್ಲ 


ಗುಣಶೀಲ ಸ್ವಭಾವ 
೦೦೮೧೧ 
೧೦೮೧೨ 
೧೦೮೧೩ 
೧೦೮೧೪ 


೧೦೮೧೫ 


೧೦೮೧೬ 


೧೩ 
ಪೋಲಿ ಕೈಗೆ ಥೈಲಿ ಕೊಟ್ಟರೆ ಖಾಲಿ 
ಪೋಲಿ ಮಾಡುವವನಿಗೆ ಕೋಳಿಮರಿ ಆಗದೆ ? 
ಪೋಲಿ ಮುಕ್ಕನಿಗೆ ತಾಲಿ ಕಟ್ಟಿದರೆ ತಾಲಿ ತಾಲಿ, ಪೋಲಿ ಪೋಲಿ 
ಪೋಲಿಯವನ ಹೊಲಕ್ಕೆ ಬೇಲಿ ಉಂಟೆ ? 
ಸಂದೇನ ಸಂಗ್ಡ, ಹಿಟ್ಟಾಯ್ತ್ಲೆ ಇಂಗ್ಲ 


ಹೂಟೆಗೇಡಿ ಮುಂದೆ ಹುಲ್ಲು 
ಹಾಕಿದರೆ ಗೂಟ ಕಿತ್ಕೊಂಡು ಗುಡ್ಡಕ್ಕೆ ಬಿತ್ತು 


ದುಷ್ಟ ಯಾವುದಕ್ಕೂ ಹೆದರ 


೧೦೮೧೭ 


೧೦೮೧೮ 


೧೦೮೧೯ 


೧೦೮೨೦ 


೧೦೮೨೧ 


೧೦೮೨೨ 


೧೦೮೨೩ 


೧೦೮೨೪ 


೧೦೮೨೫ 


ಅಧರ್ಮಕ್ಕೆ ಹೇಸ, ಅವಮಾನಕ್ಕೆ ಹೆದರ, ಅನ್ಯಾಯದಲ್ಲಿ ಚದುರ 
ಎತ್ತಿ ಹಾಕಿದರೆ ಒಡೆಯ. ಎಳದರೆ ಸಾಯ 


ಏನೂ ಇಲ್ಲದವ ಏತಕ್ಕೂ ಹೇಸ 

ಒಂಟಿ ಬಡಕ (ಒಂಟರ* ಬಿಟ್ಟ ರೆ) ಸುಂಟರ ಗಾಳಿ 
ನರಟಂ ಮನಂಷ್ಯ ಒರಟಾಗುತ್ತಾನೆ 

ಬೋಳು ಮನೆ ಗಾಳಿಗೆ ಅಂಜೀತೆ ? 

ಮೋಟು ಮರ ಗಾಳಿಗೆ (ಹೆದರದು) ಮಿಂಡ 
1ತಂಡ ಮುಂಡ ವಾಸುದೇವ 


ಹಿಡಿದರೆ ಮೋಟು, ತರಿದರೆ ಗೆಡ್ಡೆ 


1 ತಂಡೋ ಮುಣೋ ವಾಸುದೇವ 
-ತಿಂಡಾ ಮುಂಡಾ ವಾಸುದೇವ (ತ) 


6೪ ಕನ್ನಡ ಗಾದೆಗಳ ಮಹಾಕೋಶೆ 


ದುಷ್ಟರನ್ನು ಕೆಣಕಬಾರದು 


೧೦೮೨೬ ಅಲ್ಪನ ಮುಂದೆ ಹಲ್ಲು ಕಿರೀಬೇಡ, 
ದುಷ್ಟನ ಮುಂದೆ ಕಾಲು ಕೆರೀಬೇಡ 


೧೦೮೨೭ ಎಕ್ಕಡ ಕಾಲು ಕಚ್ಚಿತು ಅಂತ ಅದನ್ನು ಕಚ್ಚಲಾದೀತೆ ? 
೧೦೮೨೮ ಕೀಳ ಕೆಣಕಬೇಡ, ಹಾಳ (ಹುಳ) ಮುಟ್ಟಬೇಡ 
೧೦೮೨೯ ಕೇಳರನ್ನು ಕೆಣಕಬೇಡ, ಮೇಗಾಲು ತುರಿಸಬೇಡ 
೧೦೮೩೦ ಸುರೆ ಚೆಲ್ಲಿದರೆ ಮೋರೆ ಮೇಲೆ ಬೀಳದೆ ? 


೧೦೮೩೧ ಹೇಸಿಕೆ (ಕೊಳಚೆ) ಮೇಲೆ ಕಲ್ಲು (ಹೆಂಟೆ) ಹಾಕಿದರೆ 
ಮೋರೆ ಮೇಲೆ ಸಿಡಿಯುತ್ತೆ 


ದುಸ್ಪಂಗ 
೧೦೮೩೨ ಅಲ್ಪ (ನೀಚ, ಸಲುವಲ್ಲದವ)ರ ಸಂಗ ಅಭಿವಣಾನ ಭಂಗ 
೧೦೮೩೩ ಉಚ್ಚೆ ಕುಡಿದರೂ ಲುಚ್ಚ ಸಂಗಬೇಡ 
೧೦೮೩೪ ಕತ್ತೆಯ ನಂಟಸ್ತನಕ್ಕೆ ಲತ್ತೆಯೇ ಫಲ 
೧೦೮೩೫ ಕಾಗೆಗಳ ಗುಂಪಿನಲ್ಲಿ ಕೋಗಿಲೆ ಮರಿ ಬದುಕುತ್ಯೇ? 


೧೦೮೩೬ "ಕಾಲ ಸೋಂಕಿ (ತೊಂತಿ, ಸುತ್ತಿ) ದ 
ಹಾವು ಕಚ್ಚದೆ ಬಿಡುತ್ಯೇ? 


೧೦೮೩೭ ಕಿಚ್ಚಿನ ಕಿಡಿ ಅಂತ ಗೊತ್ತಿದ್ದರೂ ಕಚ್ಚೇಲಿ ಕಟ್ಟೆಕೊಳ್ಳೋದೇಕೆ? 
೧೦೮೩೮ ಕುಜನರ ಸಂಗ ಅಜನಿಗೂ ಬೇಡ 
೧೦೮೩೯ ಕೊಟ್ಟರೂ ಬೇಡ ಕೆಟ್ಟವರ ಸಹವಾಸ ' 

1 (0) ಹೇಲು ಕೆಣಕಿ ಮೋರೆ ಮೇಲೆ ಸಿಡಿಸಿಕಂಡಂಗೆ 


(ii) ಹೊಲಸು ರಾಶಿ ಮೇಲೆ ಕಲ್ಲೆತ್ತಿ ಹಾಕಿದರೆ ಮೈಯೆಲ್ಲ ಹೊಲಸು 
2 ಕೊರಳಿಗೆ ಸುತ್ತಿದ (ಮಗ್ಗುಲಲ್ಲಿರುವ) ಹಾವು ಕಚ್ಚದೆ ಬಿಡುತ್ಯೆ ? 


ಗುಣಶೀಲ ಸ್ವಭಾವ 4 


೧೦೮8೪೦ ಖೋಡಿ ಕರ್ಕೊಂಡು ಕೊಲ್ಲಾಪುರಕ್ಕೆ ಹೋದರೆ 
ಬೇಡಿ ಮನ್ಯಾಗ ಸಹಿತ ಬೇಡ ಬೇಡ ಅಂತಿದ್ದರು 


೧೦೮೪೧ ಚೇಳಿಗೆ ಮುತ್ತು ಕೊಟ್ಟ ಹಾಗೆ 


೧೦೮೪೨ ತುಚ್ಛನ ಸಂಗಡ ಬಾಳೋಕಿಂತ 
ಹುಚ್ಚನ ಸಂಗಡ ಬಾಳೋದು ವಾಸಿ 


೧೦೮೪೩೬ 1ದುರುಳರ ಕಂಡರೆ ದೂರ ತೆರಳು 

೧೦೮೪೪ ದುರುಳರ ಜೊತೆ ಸೇರಿದರೆ ಕರೆ ಕರೆ 

೧೦೮೪೫ ದುಷ್ಟರ ಸಂಗ ಕೇಡಿಗೆ ಕಾರಣ 

೧೦೮೪೬ ದುಷ್ಟರ ಸಹವಾಸಕ್ಕಿಂತ ಏಕಾಂಗಿಯಾಗಿ ಬಾಳೋದು ವಾಸಿ 
೧೦೮೪೭ ದುಷ್ಟುಳ್ಳ ದೇವರಿಗೆ ದೂರದಲ್ಲೇ ಶರಣಂ 

೧೦೮೪೮ ನಾಯಿ ಕೂಡಿ ನಾತ ಕಂಡಿದಂಗೆ 


೧೦೮೪೯ ನಾಯಿ ತಡವಿ ಲಕ್ಷಣ ಕಳಕೊಂಡಂತೆ 


೧೦೮೫೦ 2ನಾಯಿ ಸಂಗ ಶಾಲೆ ಕೇಡು 

೧೦೮೫೧ ನೀಚರ ಗೋಷ್ಟಿ ನಾಚಿಗ್ಗೇಡು 
೧೦೮೫.೨ ನೀಚರ ಸಂಗ ಈಚಲ ನೀರು, 
೧೦೮೫೩ ಸಪ್ಪೆ ಅನ್ನಕ್ಕಿಂತ ಉಪ್ಪುಗಂಜಿ ಲೇಸು 


೧೦೮೫೪ “ಸನ್ಯಾಸಿ ಕಚ್ಚಿದ ನಾಯಿ ನರೆಕ (ಪಾತಕ)ಕ್ಕೆ ಹೋಗೋವರೆಗೆ 
(ಈಗಿನ ಯಾತನೆ ಹೇಳು) ಕಾಲು ಕೊಳೆಯದೆ ಇದ್ದೀತೆ ? 


a 


ದುಷ್ಟನ ಕಂಡರೆ ದೂರ ಸರಿ 

ನೀಚರ ಸಭೆಗೆ ಹೋದರೆ... 

(1) ನೀಚರಿಗಿಂತ ಈಚಲು ವಾಸಿ 

(11) ನೀಚರ ಸಂಗವೂ ಈಚಲ ನೀರೂ ನಾಚಿಕೆ ಕೆಡಿಸುವುದು 

(1) ನಾಯಿ ಸಾಯುವವರೆಗೆ ಕಾಲು ಕೊಳೆಯದೆ 

(1|). ನಾಯಿ ಕೊಂದವನು ನರಕಕ್ಕೆ ಹೋಗುವ ಹೊತ್ತಿಗೆ ನೋವು ತಿನ್ನುವುದು ಕಷ್ಟ? 


Ww ಟಬ 


ps 


6೬ 


೧೦೮೫೫ 


೧೦೮೫೬ 
೧೦೮೫೭ 


೧೦೮೫೮ 


೧೦೮೫೯ 


೧೦೮೬೦ 


ಕನ್ನಡ ಗಾದೆಗಳ ಮಹಾಕೋಶ 


"ಹತ್ತದಿರು ಗೆದ್ದಲೆ !' ಅಂದರೆ | 

“ನನ್ನ ಕೆಲಸವೇ ಅದು' ಎಂದಿತಂತೆ 

ಹಾದಿ ತಪ್ಪಿ ಕೆರೆ ಹೊಕ್ಕ ಹಾಗೆ 

ಹಾವಿಗೆ ಹಲ್ಲಲೂ ಇಸ, ಬಾಲ್ಡಲ್ಲೂ ಇಸ 

ಹೀನನ ಸಂಗ ಮಾನಿಗಾಗದು. ವಠಾನಿ ಸಂಗ ಹೀನನಿಗಾಗದು 
ಹುಚ್ಚನಾಯಿ ಒಡೆಯ ಅಂತ ಬಿಡುತ್ಯೇ ? 


ಹೋರಿಗೂ ಮಾರಿಗೂ ದೂರ ಇರು 


ದುಷ್ಟರ ನಡುವಣ ಸಜ್ಜನನ ಸ್ಥಿತಿ 


೧೦೮೬೧ 
೧೦೮೬೨ 
೧೦೮೬೩ 


೧೦೮೬೪ 


ಉರಿ ಎಡೇಲಿ ಸಸಿ ನಿಂತಂಗೆ 
ಕಾಗೆ ಮಧ್ಯೆ ಹಂಸೆ ಇದ್ದಹಾಗೆ 
1ಕಾಗೆ ಹಿಂಡಿನಲ್ಲಿ ಕೋಗಿಲೆ ಇದ್ದಹಾಗೆ 


2ಸೀಗೆ ಒಳಗಿನ ಬಾಳೆ ಹಾಗೆ 


ದುಷ್ಟರ ನಡುವೆ ಎಚ್ಚರಿಕೆಯಿಂದಿರಬೇಕು 


೧೦೮೬೫ 


೧೦೮೬೬ 


೧೦೮೬೭ 


ಸ್ನೇಹಿತರ ಮನೆಗೆ ಹೋಗದೆ ಇರಬೇಡ, 
ನಿಚ್ಚ ಮುಂಡೆ ಪಟ್ಟಣದಲ್ಲಿ ನಿದ್ದೆ ವರಾಡಬೇಡ 


ಹಲ್ಲುಗಳ ಮಧ್ಯೆ ನಾಲಗೆ ಇದ್ದ ಹಾಗೆ . 
ಹುಚ್ಚುಮುಂಡೆ ಪಟ್ಟಣದಲ್ಲಿ ಎಚ್ಚರಿದ್ದವನೇ ಜಾಣ 


1 ಕೋಗಿಲೆ ಸುತ್ತ ಕಾಗೆಗಳು ಸೇರಿದ ಹಾಗೆ ' 
2 ಸೀಗೆ ಎಡೆಯಲ್ಲಿ ಬಾಳೆ ತಪಸ್ಸು ಮಾಡಿದ ಹಾಗೆ 


ಗುಣಶೀಲ ಸ ಭಾವ 
ದುಷ್ಟರೆಲ್ಲ ಒಂದೇ 
೧೦೮೬೮ 


೧೦೮೬೯ 
೧೦೮೭೦. 


೧೦೮೭೧ 
೧೦೮೭೨ 


೧೦೮೭೩ 


೧೦೮೭೪ 
೧೦೮೭೫ 
೧೦೮೭೬ 
೧೦೮೭೭ 

" ೧೦೮೭೮ 


೧೦೮೭೯ 


೧೦೮೮೦ 
೧೦೮೮೧ 


೧೦೮೮೨ 


ಅಂತಿಗೆ ಅಂತು ಕೂಡಿದರೆ ಸಂತೇಪೇಟೆ 


ಊರೊಳಗಿನ ದುರ್ಜನರೂ ಅಡವಿಯೊಳಗಿನ ಕ್ರೂರ 
ಮೃಗಗಳೂ ಒಂದೇ 


ಎಂಥೆಂಥವರೊ ಕೂಡಿ ಸಂತೆಗೆ ಹೋದರೆ ಸಂತೆಯಲ್ಲೂ 
ನಾಲ್ಕುಜನ ಅಂಥವರೇ 


ಓತಿ ಕ್ಯಾ (ಕೇ)ತನ ಗೋತ್ರವೆಲ್ಲ ಒಂದೇ 
ಕರಡಿಗೆ ಕೂದಲ್ಯಾವುದು, ಶಾಟವ್ಯಾವುದು? 


ಕಳಿ ಕೆ ಕಳ ನಿಗೆ ನಂಟು, ಹುಳಿ ಮೆಣಸಿಗೆ ನಂಟು 


3ಕಳ್ಳನಲ್ಲಿ ಕಡು ಕಳ್ಳ ಸೇರಿದ ಹಾಗೆ 

ಕಳ್ಳ ಕಳ್ಳರು ಸೇರಿ ಸಂತೆ ಕಟ್ಟಿದ ಹಾಗೆ 
ಕಾಳಿನಾಯಕನ ಪೀಳಿಗೆ ಎಲ್ಲ ಒಂದೇ 

ಗಾರ್ದಭ ಕೂಟದಲ್ಲಿ ಗಾರ್ಹಪತ್ಯ ಯಾರಿಗೆ? 
ದುರ್ಕೋಧನನಿದ್ದಲ್ಲಿ ಕೌರವರ ಬಳಗಕ್ಕೆ ಕೊರತೆಯೆ? 


ಪಾಯಿಖಾನೆ ಪಾಲು ಪಾಡಿದರೆ ನಾರುವುದು ಯಣವುದಂ, 
ನಾರದ್ದು ಯಾವುದು? 


ಪುಂಡ ಲಂಡರ ಜೊತೆ ಹಾಗೆ 
೩ಬೆಂಕಿ ಗಾಳಿ ಸೇರಿದ ಹಾಗೆ 


ಭೂತಗಳ ಮೇಳದಲ್ಲಿ ತಾಳೆವೆಲ್ಲಿ ? 


1 ಕಳ್ಳ ಕಳ್ಳರು ಸೇರಿದ ಹಾಗೆ 
2 ಬೆಂಕಿಗೆ ಗಾಳಿ ಸಹಾಯ 


೧೭ 


೧೦೮೮೩ 


೧೦೮೮ 


೧೦೮೮೫ 


೧೦೮೮೬ 


೧೦೮೮೭ 


೧೦೮೮೮ 


೧೦೮೮೯ 


ಷ್‌ 


೧೦೮೯೦ 


ಕನ್ನೆಡ ಗಾದೆಗಳ ಮಹಾಕೋಶೆ 


ಮೂವರೂ ಸೇರಿದರಣ್ಣ ಹೊಯ್ದರು ಬಾಯಿಗೆ ಮಣ್ಣೂ 


' ಮೋಸಗಾರನಿಗೆ ಒಬ್ಬ ಮವರ್ಪ್ಕ್ಶಗಾರ ಜೊತೆ 


ರಾಹು ಕೇತುಗಳು ಸೇರಿದ ಹಾಗೆ 

ಲಂಕೆಯಲ್ಲಿ ಹುಟ್ಟಿ ದ್ದೆಲ್ಲಾ ರಾವಣನ ಪಡೆ 
ಸಮುದ್ರದ ನೀರು ಎಲ್ಲಿ ಕುಡಿದರೂ ಉಪ್ಪೇ 
ಸೂಜಿಗೆ ಸೂಜಿ ಮುತ್ತುಕೊಟ್ಟಹಾಗೆ 


ಸೋರುವ ಮನೆಯಲ್ಲಿ ಉಚ್ಚೆ ಹೂದ (ನೀರು ಚೆಲಬ್ಲಿದೃರೆ 
ಹಳ್ಳದ ಕೂಡ ಹಳ್ಳ 


ಹಾಗಲ ಬೀಳಿನಲ್ಲಿ ಕಹಿಸಿಹಿ ಭೇದವಿದೆಯೆ ? 


ದುಷ್ಟರ ಸಂಗ ದುಡ್ಡುಕೊಟ್ಟು ಕಳೆ 


' ೧೦೮೯೧ 


೧೦೮೯೨ 


೧೦೮೯೩ 
೧೦೮೯೪ 
೧೦೮೯೫ 


೧೦೮೯೬ 


ಅಲ್ಲದ ದೇವರಿಗೆ ಬೆಲ್ಲದ ನೈವೇದ್ಯ 


ಒಳ್ಳೆಯವರ ಸಂಗತಿ ಕೊಟ್ಟು (ಕಟ್ಕೊ ಮಾಡು 
ಕೆಟ್ಟವರ ಸಂಗತಿ ಕೊಟ್ಟುಬಿಡು 


ತಿಕಚ್ಚುವ ನಾಯಿಯ ಮುಂದೆ ಖಂಡಗ ಸುರಿದರು 
ಕಣ್ಣು ಕಟ್ಟಿನ ದೇವರಿಗೆ ಮರದ ಗಂಟೆ 

ತಿಕರೆಕರೆ (ಕಟಪಟೈದೇವರಿಗೆ ಕಾಯಿ ಕಾಯಿ ಹಣ್ಣು 
ಕಾಡುವ ದೇವರ ಕಾಟ ಕಳಕೊಂಡ ಹಾಗೆ 


1 ಕೆಟ್ಟವರ ಸಂಗ ಹತ್ತ್ತಣ ಕೊಟ್ಟುಬಿಡು,ಒಳ್ಳೆಯವು ಸಂಗ ಹತ್ತಣ ಕೊಟ್ಟುವಣಡಾ 
2 ರಗಳೆ ದೇವರಿಗೆ ಮರದ ಜಾಂವ್‌ಟೆ 


3 61) ಕಾಟದ (ಕಟಕಟೆ) ದೇವರಿಗೆ ಮರದ ಜಾಗಟೆ 
(11) ಕಾಟ (ಕಾಟಾಚಾರ)ದ (ಕುಲಗೆಟ್ಟ) ದೇವರಿಗೆ ನಾಯಿ ಬಾಳೆ ಹಣ್ಣಿನ ನೈವೇದ್ಯ 


ಗುಣಶೀಲ ಸ್ವಭಾವೆ 
೧೦೮೯೭ 
೧೦೮೯೮ 
೧೦೮೯೯ 
೧೦೯೦೦ 
೧೦೯೦೧ 
೧೦೯೦೨ 


೧೦೯೧೩ 


೧೯ 
ಕಾಡುವ ಬ್ರಾಹ್ಮಣನಿಗೆ ನಾರುವ ಉಪ್ಪಿನಕಾಯಿ 
ಕಾಡುವ ಭೂತಕ್ಕೆ ಬೇಡುವ ಹರಕೆ 
ಕಾಲಭೈರವ ಬಂದರೆ ಕನಕಾಭಿಷೇಕ ಮಾಡಿಸಬೇಕು 


ಗಜರಗಳೆ ಮನುಷ್ಯನ ತಂಟೆ ಯಾಕೆ ? 


ದುಷು ಳೆ ಜ್‌ ದೇವರಿಗೆ ಹಣ್ಣು ಕಾಯಿ 


ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೆ ಮೆಲ್ಲನೆ ಬಿಡಿಸಿಕೊಳ್ಳಬೇಕು 


ದುಷ್ಟರಿಂದ ಬಿಡುಗಡೆ ಹೊಂದುವುದೂ ಒಂದು ಪುಣ್ಯ 


೧೦೯೦೪ 


೧೦೯೦೫ 
೧೦೯೦೬ 


ಕುತ್ತಿಗೆ ಕೊಯ್ಯೋ ಊರಲ್ಲಿ ಸುಲಿ (ಯದೆ)ದು ಕೊಂಡು 
ಬಿಟ್ಟದ್ದೇ ಗುಣ 


ತಲೆ ಬಡೆಯೋ ಊರಲ್ಲಿ ಸುಮ್ಮನೆ ಬಿಟ್ಟರೆ ಅದೇ ಪುಣ್ಯ 


ವಿವೇಕವಿಲ್ಲದ ಪಟ್ಟಣದಲ್ಲಿ ಇದ್ದ ವರೇ ದಡ್ಡ ಧು, 
ಹೋದವರೇ ಜಂಣರಂ. 


ದುಷ್ಪ ನಿಗೆ ದಂಡವೇ ಮದ್ದು 


೧೦೯೦೩೭ 
೧೦೯೦೮ 
೧೦೯೦೯ 
೧೦೯೧೦ 
೧೦೯೧೧ 


ಅದಕ್ಕಿದು ಉಳಿಕೊಡತಿ ನ್ಯಾಯ 

ಅವಿವೇಕಿಗಳ ಮಧ್ಯದಲ್ಲಿ ವಿವೇಕದಿಂದ ವರ್ತಿಸಂವುದು ತಪ್ಪು 
ಅಂಕುಶಕ್ಕೆ ಮಣಿಯದ ಆನೆ ಇದೆಯೆ? 

ಉಕ್ಕಿನ ತುಂಡಿಗೆ ಸುತ್ತಿಗೆಯೇ ಒಡೆಯ 

ಉದ್ದುರುಟುತನಕ್ಕೆ ಗುದ್ದೇ ಮದ್ದು 


1 ಕಾಲಭೈರೆವನಿಗೇಕೆ ಕನಕಾಭೀಷೇಕ? 
2 ಮುಳ್ಳು ಮೇಲೆ ಬಟ್ಟೆ ಇಟ್ಟ ಹಾಗೆ 


೨೦ 


೧೦೯೧೨ 


೧೦೯೧೩ 


೧೦೯೧೪ 


೧೦೯೧೫ 


೧೦೯೧೬ 


೧೦೯೧೭ 


೧೦೯೧೮ 


೧೦೯೧೯ 


೧೦೯೨೦ 


೧೦೯೨೧ 


೧೦೯೨೨ 


೧೦೯೨೩ 


೧೦೯೨೪ 


೧೦೯೨೫ 


೧೦೯೨೬ 


೧೦೯೨೭ 


೧೦೯೨೮ 


ಕನ್ನಡ ಗಾದೆಗಳ ಮಾಹಾಕೋಶೆ 


ಒನಕೆ ಪೆಟು 


ಬ 


ಬೀಳದ ಮುನ್ನ ಒಳಕಲ್ಲಿನ ಬತ್ತ ನುರಿತೀತೆ ? 
ಕಬ್ಬಿಣ ಯಾರಿಗೆ ಬಗ್ಗೋದು ಅಂದರೆ ಆಚಾರಿಗೇ 
ಕಾದ ಕಬ್ಬಿಣ ಹಿಡೀ ಬೇಕಾದ್ರೆ ಕಬ್ಬಿಣದ ಇಕ್ಕುಳಬೇಕು 


ಕುದುರೆ ಕಡಿವಾಣಕ್ಕೆ ಅಳುಕುತ್ತೆ 

ಕುದುರೆಗೆ ಕಡಿವಾಣದ ಸನ್ನೆ. ಕತ್ತೆಗೆ ದೊಣ್ಣೆ ಸನ್ನೆ 
ಕೊಡಲಿಗೆ ಹೆದರದ ಮರ ಕೊಡಲಿ ಕಾವಿಗೆ ಹೆದರಿತಂತೆ 
ಕೊಂಕಿಗೆ ಕೊಂಕೇ ವಂದ್ದು 

ಕೊಂಕಿನ ದೇವರಿಗೆ ಕೊಡತಿ ಮದ್ದು 

ಡೊಂಕ ಸೌದೆಗೆ ಬೆಂಕಿ ಮದ್ದು 

ಕಾಗದೆ ಬಾಗದು, 3ಬಿಸಿಯಾಗದೆ ಬೆಣ್ಣೆ ಕರಗದು 
೭ಕಾಯಿಗ್ಗಂಡ ದೇವರಿಗೆ ವಾದರ್ಚೊತ್‌ ಬಿಲ್ಪತ್ರೆ 
ತೊಗರಿ ಕಡ್ಡೀಲಿ ತೊಗರಿ ಜಾಡಿಸಿದ ಹಾಗೆ 
ದುರುಳರ ಕಂಡರೆ ಹರಳು ಚೆಲ್ಲಬೇಕು 

ದುರ್ಬಾದ್ಧಿಗೆ ಗುದ್ದೇ ಮದ್ದು 

ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ಟ್ರವೇ (ಗಂಟು) ಮದ್ದು 
ಬೆಂಕಿ ಡೊಂಕಿಗೆ, ಬೆಂಡು ನೀರಿಗೆ 


ಮಂತ್ರಕ್ಕೆ ಮಾವಿನಕಾಯಿ ಉದುರೀತೆ ? 


1 ಬಿಸಿನೀರ್‌ ಹೊರ್ತು ಬೆಣ್ಯರಗಿಲ್ಲಿ (ಹವ್ಮಕ) 
2 ಕಾಯ್‌ ಹಡಕರಿಗೆ ಮಾದರ್ಚೊತ್‌ ಪೂಜೆ 


ಆ 
ರಾ ಚ್‌ ತಡ ಬಟಟ ii ಚ ೂಈ6ೇ( 66 08ಎ 


Meo a aN ತ್‌ ಚ 


ಗುಣಶೀಲ ಸ ಭಾವ ೨೦ 


೧೦೯೨೯ 3ಮಾದಿಗ ದೇವರಿಗೆ ಎಕ್ಕಡದ ಪೂಜೆ 


ದುಷ್ಪನಿಗೆ ಕಷ್ಟ ತಪ್ಪದು 
೧೦೯೩೦ ಅಗಡುತನ ಮಾಡಿದರೆ ದಗಡಿಮಗ ಅನ್ನಿಸಿಕೊಂಡಾನು 


೧೦೯೩೧ ಉದ್ದುರುಟುತನದಿಂದ ಇದ್ದದ್ದೆಲ್ಲ ಪಲಾಯನವಾಯ್ತು 
೧೦೯೩೨ ಕುಂಗಿದ್ದವನನ್ನು ಎಲ್ಲರೂ ನುಂಗ ನೋಡುವರು 


೧೦೯೩೩ ಗುಂಡುಗೋವಿ ಮುಂಡೇದು ಮುಂಡು ಮೋಚೆಕೊಳ ದೆ 
ಇರುತ್ಯೆ? 


೧೦೯೩೪ ಕೆಟ್ಟತನಕ್ಕೆ ಒಪ್ಪಿದವನು ಕಟ್ಟನ್ನಕ್ಕೂ ಒಪ್ಪಬೇಕು 


೧೦೯೩೫ 2೨3ತೋಳ (ಗೂಳಿ, ಹುಲಿ, ಮೊಲ) ಹಳ್ಳಕ್ಕೆ ಬಿದ್ದಾಗ ಆಳಿ 
(ತಲೆ)ಗೊಂದು ಕಲ್ಲು 


೧೦೯೩೬ ತೋಳ ಹಳ್ಳಕ್ಕೆ ಬಿದ್ದಾಗ ಕುರಿಗಳೆಲ್ಲ ಬಿದ್ದು ಬಿದ್ದು ನಕ್ಕುವಂತೆ 
೧೦೯೩೭ ನಿರ್ಬಂಧ ಮಾಡಿದವವನ ಸ್ವಬಂಧ ಹೋದೀತೆ ? 

೧೦೯೩೮ ನೀಚಾಟ ಆಡುವವನಿಗೆ ಪೇಚಾಟ ತಪ್ಪೀತೆ ? 

೧೦೯೩೯ ಪಟಿಂಗತನದಿಂದ ಗಟ್ಟಿಗತನ ಕಳಕೊಂಡ 


೧೦೯೪೦ ಪುಂಡಗಾರನ ಹೆಂಡತಿ ಕುಂಡಿಗೆ ಅರಿವೆ ಕಾಣ ತೆ 


೧೦೯೪೧ ಪಂಗೂಳಿ ಮುಂಡೇದು ಹೆಂಗೆಂಗೊ ಆಡಿ ಭಂಗಪಟ್ಟು ಅಂಗ 
| ಕಳೆಕೊಂಡಿತು 


1 (i) ಚಮ್ಮಾರ (ಚಂಡಾಳ) ದೇವರಿಗೆ ಚೆಪ್ಪಲಿ ಪೂಜೆ 
(11) ಪಾಪಿ (ಹರಾಮಿ) ದೇವರಿಗೆ ಪಾಪಾಸದ (ಪಪ್ಪಾಸಿನ) ಪೂಜೆ 
(111) ಸಮಗಾರ ದೇವರಿಗೆ ಮೊಟ್ಟೆಯ ಪೂಜೆ 

Yh ಬಿದ್ಮಗೂಳಿಗೆ ಆಳಿಗೊಂದು ಕಲ್ಲು 


೨೨ ಕನ್ನಡ ಗಾದೆಗಳ ಮಹಾಕೋಶ 


೧೦೯೪೨ 3ಮಾಯ ಮಾಡುವವರಿಗೆ ಮಾರಿ ಬಲ್ಗಳು 
೧೦೯೪೩ ಮುರುಕೆದ್ದವರಿಗೆ ನರಕ ತಪ್ಪದು 


೧೦೯೪೪ ಮುಳ್ಳುಹರಡಿದವ ಬರಿಗಾಲಲ್ಲಿ ನಡೀಬಾರೂ 


ದುಷ್ಟ ಸತ್ತರೆ ಯಾರೂ ದುಃಖಿಸರು 
೧೦೯೪೫ ಕತ್ತೆ ಸತ್ತರೆ ಯಾರಿಗೆ ಏನು ಹೋಯ್ತು? 
೧೦೯೪೬ ನಾಯಿ ಸತ್ತರೆ ನಾಕದವರು ಅಳ್ತಾರೈೆ? 


೧೦೯೪೭ ಪೀಡೆ ತೊಲಗಿದರೆ ಆಳೋರ್ಯಾರು? 


ದುಪ್ಪನನ್ನು ಅಡಗಿಸಲು ಯಾರಾದರೂ ಇರುತ್ತಾರೆ 


೧೦೯:೮ 2ಊರ ದೇವತೆ ಊರೋರನ್ನ ಗೋಳ್ಳುಟ್ಟೆಸಿದರೆ 
ಕ್ಷಾಮದೇವತೆ ಬಂದು ಆ ದೇವತೆಯನ್ನೇ ನುಂಗಿದಳು 


೧೦೯೪೯ ಗುನ್ನಾನೆ ಬಂದದ್ದು,ನೋಡಿ ದೊಣ್ಣಾನೆ ಓಡಿಹೋಯ್ತು ' 


೧೦೯೫೦ ಗಂಟಲಮಾರಿ ಬಂದು ತಂಟಲಮಾರೀನ 
ಹೊಡಕೊಂಡು ಹೋದಳು 


ಸಹವಾಸದಂತೆ ಬುದ್ಧಿ 
೧೦೯೫೧ ಆಡಾವನರೊಡನಾಡಿ ಬಾಡು ತಿನ್ನೋದು ಕಲಿತುಕೊಂಡನಂತೆ 


೧೦೯೫೨ ಆಡುವವರೊಡನಾಡ್ಕಂಡು ಆಡುಮರಿ ಮಾರ್ಕಂಡಂಗೆ 
೧೦೯೫೩ ಎಮ್ಮೆ ಕೂಡ ಆಡಿ ಆಕಳು ಸರಗಾಡುವುದನ್ನು ಕಲಿಯಿತು 


೧೦೯೫೪ ಕಟುಕರ ಕಾವ್ಯಗಿಣಿ ಕಡಿ ಕಡಿ ಅಂತದೆ 
ಹಾರುವರ ಕಾವ್ಕ ಗಿಣಿ ಶೆಗಿ ತೆಗಿ ಅಂತದೆ 


1 ಮಾಯ ಮಾಡತೋದ ಮಾರಮ್ಮ ಬಲ್ಲಳೇ ? 
2 ಕ್ಷಾಮದೇವತೆ ಬಂದು ಊರ ದೇವತೆಯನ್ನು ಅಟ್ಟಿದಳು 


ಗುಣಶೀಲ ಸ ಭಾವ 
೧೦೯೫೫ 
೧೦೯೫೬ 
೧೦೯೫೭ 
೧೦೯೫೮ 
೧೦೯೫೯ 
೧೦೯೬೦ 
೧೦೯೬೧ 
೧೦೯೬೨ 
೧೦೯೬೩ 
೧೦೯೬೪ 


೧೦೯೬೫ 


೧೦೯೬೬ 


೧೦೯೬೭ 


೧೦೯೬೮ 


೧೦೯೬೯ 


೧೧೦೯೭೦ 


೧೦೯೭೧ 


೨೩ 


ಕಬ್ಬಿಣದ ಜೊತೇಲಿ ಸೇರಿದ ಯಜ್ಞೆ ೀಶ ರನಿಗೂ ಮೂರುಪೆಟ್ಟು 


ಕೋಡೀ ಕೂಡ ಆಡಿ ಗೋಡಿ ಹಾದರಂತೆ 

ಕೌರವರ ಜೊತೇಲಿ ಸೇರಿ ಭೀಷ್ಮನೂ ಗೋವು ಕದ್ದ 
ಗುಣವುಳ್ಳೆ ಗೋಟಡಿಕೆಯನ್ನು ತರಗೆಲೆ ಕೆಡಿಸಿತು 

ತುಪ್ಪ ಅಳೆದ ಕೈ ಜಿಡ್ನಾಗದೆ ಇರುತ್ಯೆ ? 

ಜೊತೆಯಂತೆ ಮತಿ, ಮತಿಯಂತೆ ಕೃತಿ 

ದುರ್ಜನರ ಸಹವಾಸದಿಂದ ಸಜ್ಜನ ಕೆಟ್ಟ 

ದೊಂಬರ ಜೊತೇಲಿ ದೋಸ್ತಿಮಾಡಿ ನಾಯಿಂದ ನಾಯ್ತಿಂದ 
ನರಿ ಕೂಡ ಆಡಿ ಕರು ಹೇಸಿಗೆ ತಿಂತು 

ನೀರುಕೋಳಿ ಸಂಗಡ ಆಡಿ ಹಾರೂಕೋಳಿ ಕೆಟ್ಟಿತು 
ಪಂಗುವಿನ ಸಂಗಮಾಡಿ ಅಂಗ ಕಳಕೊಂಡ 


"ಪುಟಗೋಸಿ (ಕಚ್ಚೆ) ! ನೀನೇಕೆ ನಾರುತಿ ?' ಅಂದ್ರೆ 


“ನಾನಿರೊ ಸ್ಥಳ ಅಂತಾದ್ದು” ಅಂತಂತೆ 


ಪೋರನ ಜೊನೆ ಸೇರ್ಕೊಂಡು ಹಾರುವ ಕುನ್ನಿಗೆ 
ಸೋತು ಹೋದ 


2ಮರಗಿಣಿ ಸಂಗಡ ಆಡಿ ಅರಗಿಣಿ ಕೆಟಿ ತು 
ಸಖ್ಯದಂತೆ ಗುಣ 
ಸಲಗೆಟ್ಟವನ ಸಂಗಮಾಡಿ ಕೈಲಿದ್ದದ್ದೂ ಕಳ್ಳಂಡಿ-ಅಂತ 


ಸಹವಾಸದಂತೆ ಬುದ್ದಿ, ತಿಂಡಿಯಂ (ಊಟದಂ)ತೆ ಲದ್ದಿ 


1 ಕಾದ ಕಬ್ಬಿಣಕ್ಕೆ ಹೊಡೆದರೆ ಹೊಡೆತ ಕಬ್ಬಿಣಕ್ಕೋ, ಬೆಂಕಿಗೋ? 
2 ಕಾಗಿ ಕೂಡ ಆಡಿ ಗಿಳಿ ಕೆಟ್ಟಿತು 


೧೦೯೭೨ 
೧೦೯೭೩ 
೧೦೯೭೪ 


೧೦೯೭೫ 


೧೦೯೭೬ 
೧೦೯೭೭ 
೧೦೯೭೮ 
೧೦೯೭೯ 
೧೦೯೮೦ 
೧೦೯೮೧ 


೧೦೯೮೨ 


ಸಂಗ ಬಿಡುವುದು 
೧೦೯೮೩ 
೧೦೯೮೪ 


೧೦೯೮೫ 


ಕನ್ನಡ ಗಾದೆಗಳ ಮಹಾಕೋಶ 
ಸಹವಾಸದಿಂದ ಸನ್ಯಾಸಿ ಕೆಟ್ಟ 
ಸಂಗತಿ ಕಟ್ಟಿಕೊಂಡು ಸುಡುಗಾಡು ಬಿದ್ದರಂತೆ 
ಸಂಗ ಗುಣವೊ, ಸಹಜಗುಣವೊ ? 


1ಸಂಗಡಕ್ಕೆ ಸಿಂಗಿ ಕರ್ಕೊಂಡೋಗಿ ಗಂಗಳ ಚೊಂಬು ಎರಡೂ 
ಕಳಕೊಂಡ ನ 


ಸಂಗದಂತೆ ಸಹವಾಸ, ಎಳ್ಳಿನಂತೆ ಎಣ್ಣೆ 

ಸಂಗತಿ (ಸಂಗ) ದೋಷ ತಾ(ಗಿ)ನೆ ವಿಶ್ವಾಸ (ಕೆೊರಳಿಗೆ ದೊಣ್ಣೆ) 
ಸೂಳೆ ತಾನೂ ಕೆಡುವುದಲ್ಲದೆ ನೆರೆಯವರನ್ನೂ ಕೆಡಿಸಿದಳು 
೩ಹಂದಿಯೊಂದಿಗೆ ಆಡಿ ಕೆಂದಗರು ಹೇಲು ತಿಂತು 
ಹಾದರಗಿಶ್ತಿಯನ್ನು ನೋಡಿ ಗರತಿ ಗಂಡನ ಬಿಟ್ಟಳು 

ಹೀನನ ಕೂಡ ಆಡಿದರೆ ಹಾನಿ ತಪ್ಪದು 


ಹೆಂಟೆ ಕೈಲಾಡಿ: ಕಲ್ಲು ಹಗುರವಾಯ್ತು 


ಕಿತ್ತಮೇಲೆ ಕಿರುಗೆಡ್ಡೆ 
ಕೊಯಿದುಕೊ ಕಾಯಿ, ಹರಿದುಕೊ ಬೀಳೆ, ಹಂಗು ಹರಿಯಿತು 


ಕೋಟೆ ಮೇಲೆ ಕುಡುಗೋಲಿಕ್ಕಿ, ಬೇಲಿ ಮೇಲೆ ಬೆಲ ಇಕ್ಕಿ, 
ನಾಳೆ ಇಷ್ಟು ಹೊತ್ತಿಗೆ ನಿನ್ನ ಸಂಗ ಬಿಟ್ಟೆನೋ ಬಿಟ್ಟೆ 


ಆಚೆಹಟ್ಟೆ ಈಚೆಹಟ್ಟೆ ಕಳ್ಳ ಚಟ್ಟಿ. ನಿನ್ನ ಸಂಗ ಬಿಟ್ಟೆನೋ ಬಿಟ್ಟೆ, 
ಉಫ್‌, ಉಫ್‌ ! 


1 ಸಂಗಿವೊಂದ್ಸೆ ಸಂಗಡಕ್ಕ್ಟೋಗುವೊತ್ಸೆ ಗಂಗಳದೊಂದಿಗೆ ಚೊಂಬೂ ಹೋಯ್ತಂತೆ 
2 ಹಂದಿ ಜೊತೆ:ಲಾಡಿ ಕಂದ ಕೆಟ್ಟು ಹೋದ ಹಾಗೆ 


A ಯೋ ಸಾಹಮಾತಕಹ ಟಟ ಜಟ ಟಟ. 


ಗುಣಶೀಲ ಸ [ಭಾವ 


೧೦೯೮೭ 


ಜೊತೆ ಬಿಟ್ಟರೂ ವ್ಯಥೆ ಬಿಡಲಿಲ್ಲ 


ಸಮಾನಶೀಲರ ಗೆಳೆತನ 


೧೦೯೮೮ 
೧೦೯೮೯ 


೧೦೯೯೦ 


೧೦೯೯೪ 
೧೦೯೯೫ 
೧೦೯೯೬ 
೧೦೯೯೭ 
೧೦೯೯೮ 
೧೦೯೯೯ 
೧೧೨೦೦ 
೧೧೦೦೧ 
೧೧೦೦೨ 
೧೧೦೦೩ 


೧೧೦೦೦೪ 


ಅಕ್ಕನ ತಾಳ, ಭಾವನ ಮೇಳ 


ಷಿ ೧ [ "ಲು ಹ್‌ 
ಅಡರುಗಾಲತ್ತೆ, ತೊಡರು ಗಾಲಳಿಯ ಇಲ್ಲೂ 


ಆಟ್ಮರ್ದ ಅಣ್ಣಿ ಸೊಪು), ಗೋಟ್ಮರ್ದ ಹುಣ್ಣೇಕಾಯಿ, 
ಅ ಈ b ಲ್ಸ 
ಅದ್ರ ಒಗರು ಇದ್ರ ತೊಗರು ಸರೋಯ್ತು 


ಇವನು ಕಿವುಡ. ಆವನು ಕೀರಲ 


ಒಟ್ಟ ಗಡಿಗೆ, ಹುಳುಕ್‌ ತೊಗರಿ 

ಒಡಕು ದೋಣಿಗೆ ಗಿಡ್ಡಜ (ಲ್ಲೆ) ಲ್ಲ 

ಕಮಟ ಕೊಬ್ಬರಿಗೂ ಜಿಗುಟು ಬೆಲ್ಲಕ್ಕೂ ಗಂಟು 
ಕಂಬಳಿ ಕಚ್ಚೆಗೆ ಕತ್ತದ ಹಗ್ಗ 

ಕಾಗೆ ಶಾಪಕ್ಕೆ ಗೂಗೆ ಸಂತಾಪ 

ಕಾಳು ನಾಯಿಗೊಂದು ಮುಳನಾಯಿ 


ಕಿವುಡ ಯಜಮಾನನಿಗೆ ಮೂಗ ಬಂಟ 


ಕುಂಟ ಕುದುರೆಗೆ ಗಂಟುಲಗಾಮು 


ಕೊಳೆತ ಕುಂಬಳಕಾಯಿಗೆ ಕೆಟ್ಟ ತೆಂಗಿನಕಾಯಿ 
ಗತಿಯಿಲ್ಲದವಳಿಗೆ ಮತಿಯಿಲ್ಲಗಂಡ 

ಗಂಡ ಗಂಡಾಗುಂಡಿ, ಹೆಂಡ್ತಿ ಛೆಂಗಾಬಿಂಗಿ 

ಗಾಣಗಿತ್ತಿಯ ಗ (ನ)ನಿಗೂ ಕುಂಬಾರಗಿಶ್ತಿಯ ಮಸಿಗೂ ಸರಿ 


ಗೌಜನ ಹಕ್ಕಿ ಗಾನ ಹಾಡ್ತಿದೈ ಗೀಜಗನ ಹಕ್ಕಿ ಕೇಳ್ತಿದ್ದಂತೆ 


೨೫ 


ಕನ್ನಡ ಗಾದೆಗಳ ಮಹಾಕೋಶ 


೧೧೦೦೫ ತಕ್ಕಂಗೂ ಮುಕ್ಕಂಗೂ ತರ, ಈರುಳಿ ಕೈಗೂ ಬೆಳ್ಳುಳಿ ಗೂ ವರ 


೧೧೦೦೬ ತಕ್ಕಂಗೂ ಮುಕ್ಕಂಗೂ ಸರಿಹೋಯ್ತು, ಹುರಿದ ಹುರುಳಿ 
ತಕ್ಕಂಡು ಮುಕ್ಕಾಯ್ತ್ತು 


೧೧೦೦೭ ತರಕಲದಲೆಗೆ ತಾಳೆ ಹೂವು 

೧೧೦೦೮ ತರಗು ಲಡ್ಮುಗೆಗೆ ಡೊಳ್ಳುಗಣಪತಿ 

೧೧೦೦೯ ತರಲೆ ಮುಂಡೆಗೆ ತಾಪತ್ರಯದ ಮಿಂಡಗಾರ 
೧೧೦೧೦ ತಾರಾಕಿ ಕಡಿ ಗಾಡಿಗೆ ಬಾರಾ ಬಂಗಾಳಿ ಎತ್ತು 
೧೧೦೧೧ ನಾಯಿ ಬೊಟ್ಟಕ್ಕೆ (ಸಂತರ್ಪಣೆಗೆ) ಅಮೇಧ್ಯದ ಹೋಳಿಗೆ 
೧೧೦೧೨ ನಾಯಿ ಪಲ್ಕಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ 

೧೧೦೧೩ ನೋಡದ ಕಣ್ಣಿಗೆ ಕಾಣದ ಗೊಂಬೆ 

೧೧೦೧೪ ಬರಡು ಎಮ್ಮೆಗೆ ಕರಡು ಹುಲ್ಲು 

`` ೧೧೦೧೫ ಭಂಡ ಮಾವನಿಗೆ ಮೊಂಡ ಅಳಿಯ 

೧೧೦೧೬ ಮರುಳಿನ ಪಯಣಕ್ಕೆ ತರಗೆಲೆ ಸಂಗಡಿಗ 
೧೧೦೧೭ ಮಂಕನ ಒಡೆಯ, ಮಡೆಯ 

೧೧೦೧೮ ಮಂಕನಿಗೆ ಮಡ್ಡಿಯ ಬೆಂಬಲ 

೧೧೦೧೯ ಮಾನಗೇಡಿಗೆ ಬುದ್ಧಿಗೇಡಿ ಗೆಳೆಯ 

೧೧೦೨೦ ಮೂಗು ಹರುಕನಿಗೆ ಮುಕ್ಕಡಿ ತಿಮ್ಮನ ಸ್ನೇಹ 
೧೧೦೨೧ ಮೂಳಿ ಮದುವೆಗೆ ಮುಟ್ಟಾಳ ಪುರೋಹಿತ 


೧೧೦೨೨, 3ಸಾಣೆ ಕಲ್ಲಿಗೂ ಬೋಳುತಲೆಗೂ ಗಂಟು 


] ಬೋಡೆನೆತ್ತಿಗೂ ಸಾಣೆ ಕಲ್ಲಿಗೂ ಗಂಟು 


ಚಟ ಟಟ ತಾ 


ಗುಣಶೀಲ ಸ ಭಾವ 
೧೧೦೨೩ 
೧೧೦೨೪ 


೧೧೦೨೫ 


೧೧೦೨೬ 
೧೧೦೨೭ 


೧೧೦೨೮ 


೧೧೦೨೯ 
೧೧೦೩೦ 


೧೧೦೩೧ 


ಹಾಳು ಬಾವಿಗೆ ಹರಕು ಹಗ 


ಹೆಂಡ ಕುಡಿಯೋ ದೇವರಿಗೆ ಹೇಸಿಗೆ ತಿನ್ನೊ ಪೂಜಾರಿ 


ಹೇಸಿಗೆ (ಖಂಡ) ತಿನ್ನೊ ಗು; ದೇವರಿಗೆ ಹೆಂಡಗುಡುಕ 
ಪೂಜಾರಿ 


ಹೇಸಿಗೆ ದೇವರಿಗೆ ಈಚಲ ಹೊಂಬಾಳೆ 
1ತುಂಡು ದೇವರಿಗೆ ಭಂಡ ಪೂಜಾರಿ 


ರೂಪದಲ್ಲಿ ನಾನು (ಒಂಟೆ), ರಾಗದಲ್ಲಿ ನನ್ನ ಅಣ್ಣ 
(ಕತ್ತೆ ಹೇಳಿಕೆ) 


ಲಂಡ ಅತ್ತೆಗೆ ಭಂಡ ಅಳಿಯ 
ಸಮಾನತೆ ಇದ್ದ ಬಳಿ ಸ್ನೇಹ 


ಸುಳ್ಳ ಸುಳ್ಳಿನ ೭ ಜೊತೆಗೆ, ಕಳ್ಳ ಕಳ್ಳಿನ ಜೊತೆಗೆ 


ನೀಚರಿಗೆ ಸಲುಗೆ ಕೊಡಬಾರದು 


೧೧೦೩೨ 


೧೧೦೩೩ 


೧೧೦೩೪ 


೧೧೦೩೫ 


ಅಲ್ಪನಿಗೆ ಸಲುಗೆ ಕೊಡಬಾರದು, ಹಗೆತನ ಮಾಡಬಾರದು ; 


2ಕಾಲಿನಲ್ಲಿರೋದು ಕಾಲಿನಲ್ಲಿರಬೇಕು, ತಲೆಯಲ್ಲಿರೋದು 
ತಲೆಯಲ್ಲಿರಬೇಕು | 


ಒಗ್ಗಿಸಿಕೊಂಡ ಕತ್ತೆ ಅಗಸಗಿತ್ತಿ ಮೇಲೆ ಹತ್ತಿತಂತೆ 


ತಟ್ಟನೆ ಬಾ ಎಂದರೆ ತಬ್ಬಲಿಕ್ಕೆ ಬಂದ ಹಾಗೆ 


1 (1) ಭಂಡ ದೇವರಿಗೆ ಲಂ (ಪುಂ) ಡ ಪೂಜಾರಿ 
(11) ಸುಳ್ಳ ದೇವರಿಗೆ ಕಳ್ಳ ಪೂಜಾರಿ 
2 ಎಕ್ಕಡ ಎಲ್ಲಿಡಬೇಕೊ ಅಲ್ಲಿಡಬೇಕು, ಅದ ತೆಗೆದು ತಲೆ ಮೇಲೆ ಇಟ್ಟುಕೊಳ್ಳ 


ಬಾರದು 


/ ಸತ್ಯ 


೧೧೦೩೬ 


೧೧೦೩೭ 


೧೧೦೩೮ 


೧೧೦೩೯ 


೧೧೦೪೦ 


೧೧೦೪೧ 


೧೧೦೪೨ 


೧೧೦೪೩ 


೧೧೦೪೪ 


ಕನ್ನಡ ಗಾದೆಗಳ ಮಹಾಕೋಶ 
ತೊಡೆ ಸೋಕಿದ ನಾಯಿ ಒಡೆಯನ ಗುರುತರಿಯದು 
ನಾಗನ ಹತ್ತಿರ ನಕುಳು ಹೆಣ್ಣ ಕೇಳಿತಂತೆ 
ಮಿತಿಮಾರಿದ ಸದರ ಮರ್ಯಾದೆಗೆ ಭಂಗ 
ಷೋಕಿ ಬಿದ್ದನಾಯಿ ಸಾಕಿದವನೆನ್ನೂ ಅರಿಯದು 
ಸದರ ಕಂಡ ಬಡ್ಡಿ ಎದುರಿಗೇ ಹೆತ್ಲಂತೆ 


ಸದರ ನೋಡಿ ಕೈಹಾಕಿದರಂತೆ 


ಸದರದ ಬೇಡನ ಕಂಡರೆ ಮೊಲ ಮೂರೇ ಕಾಲಲ್ಲಿ ನೆಗೆಯಿತು 


ಸಲ್ಲದ ಠಾವಿನಲ್ಲಿ ಸಲುಗೆ ಮಾಡಿದರೆ ಅಲ್ಲೇ ಹೋಯಿತು 
ಅಭಿಮಾನ 


ಸಲುಗೆ ಕೊಟ ರೆ ನಾಯಿ ತಲೆಗೇರಿತು, ಬಡಿಯಲಿಕ್ಕೆ ಹೋದರೆ 
ಕಾಲುಕಚ್ಚಿತು 


3ಸಲುಗೆ ಕೊಟ್ಟನಾಯಿ ಲಳಿಗ್ಯಾಗ ಹೇತಿತು 
ಸಲುಗೆಯ ನಾಯಿ ಮೊಲಕ್ಕೆ ಮುತ್ತು ಕೊಟ್ಟಿತು 


ಸವಿ ಕಂಡ ನಾಯಿ ಕಿವಿ ಕಂಡರೆ ಬಿಟ್ಟೀತೆ ? 


ಗುಲಾಬಿ ಗಿಡದಲ್ಲಿ ಮುಳ್ಳಿರೋ ಹಾಗೆ ದಿಟದ ಮಾತು ಎಂದೂ 
ಕೆಟ್ಟುದು 


11) ತೊಡೆಮೇಲೆ ಸಾಕಿದ ನಾಯಿ ಒಡೆಯನನ್ನು ಅರಿಯದು 

2 ಸದರ ಕೊಟ್ಟರೆ ಪದರಕ್ಕೆ ಕೈ ಹಾಕಿದ ಚೆ 

3 (1) ಸಲಾಗೆ ಕೊಟ್ಟ ನಾಯಿ (ಲಳಿಗೆ ಮೂಸಿತು) ಸಟುಗ ನೆಕ್ಕಿತು 
(11) ನಸಿ ಕೊಟ್ಟರೆ ನಾಯಿ (ಮಾಸೆ ನೆಕ್ಕಬಹುದು) ನೊಸಲು ನೆಕ್ಕಿತು 
(11) -ನಾಯಿ:ಗೆ ಸಲುಗೆ ಕೊಟ್ಟರೆ ನೊಸಲು ನೆಕ್ಕಿತು 
(iv) ನಾಯಿಗೆ ಸಲಿಗೆ ತೋರಿಸಿದರೆ ಅಡಿಗೆ ಪಾತ್ರೆ ನೆಕ್ಕುವುದಂತೆ (ತುಳು) 
(೪) ಮುದ್ದು ಮಾಡಿದ ನಾಯಿ ಮಡಿ ಪಾತ್ರೆ ನೆಕ್ಕುವುದು 


ಗುಣಶೀಲ ಸ ಸೈಭೂವ 


೯ ಅಸತ್ಯ 


೧೧೦೪೯ 
೧೧೦೫೦ 
೧೧೦೫೧ 
೧೧೦೫೨ 
೧೧೦೫೩ 
೧೧೦೫೪ 
೧೧೦೫೫ 
೧೧೦೫೬ 
೧೧೦೫೭ 
೧೧೦೫೮ 
೧೧೦೫೯ 
೧೧೦೬೦ 
೧೧೦೬೧ 


೧೧೨೬೨ 


೧೧೦೬೩ 
೧೧೦೬೪ 


೧೧೦೬೫ 


ಚಿತ್ತಕ್ಕೆ ನಾನಾದಾರಿ, ಸತ್ಯಕ್ಕೆ ಒಂದೇ ದಾರಿ 

*ರಾಮ ವಾಕ್ಯ ಸತ್ಯ 8 ಷ್ಣ ವಾಕ್ಯ ಮಿಥ್ಯ 

ಸತ್ತರೂ ಸತ್ಯವನ್ನು ಬಿಡಬಾರದು 

ಸತ್ಯ ಕೆಡಿಸುವುದಿಲ್ಲ, ಅನಾಚಾರ ಬದುಕಿಸುವುದಿಲ್ಲ 
ಸತ್ಯ ಹೇಳಿ ಕೆಟ್ಟವರಿಲ್ಲ, ಸುಳ್ಳು ಹೇಳಿ ಬದುಕಿದವರಿಲ್ಲ 
ಸತ್ಯಕ್ಕೆ ಮಿಂಚಿದ ಪುಣ್ಯವಿಲ್ಲ, ಅಸತ್ಯಕ್ಕೆ ಮಿಂಚಿದ ಪಾಪವಿಲ್ಲ 
ಸಾವಿಲ್ಲ, ಸುಳ್ಳಿಗೆ (ಬೆಲೆಯಿಲ್ಲ) ಸುಖವಿಲ್ಲ 
ಸತ್ಯಮೇವ ಜಯತೆ ನಾನೃತಂ 

ಸತ್ಯವಿದ್ದರೆ ಎತ್ತಲೂ ಭಯವಿಲ್ಲ 

ಸತ್ಯವಾಗಿ ನಡೆಯುವವನಿಗೆ ಸುತ್ತಲೂ ಏರೋಧಿಗಳು 
ಸತ್ಯವೂ ಪಥ್ಯವೂ ಕೆಡಿಸುವುದಿಲ್ಲ 

ಸತ್ಯವೇ ಗತಿ, ಧರ್ಮವೇ ಜಯ 

ಸತ್ಯವೇ ನಿತ್ಯ 


ಸಂಸಾರಿಗೆ ಸತ್ಯ, ರೋಗಿಗೆ ಪಥ್ಯ 


ಅನ್ನ ತಿನ್ನುವ ಬಾಯಲ್ಲಿ ಮಣ್ಣು ತಿಂದಂತೆ 
ಈ ಸುಳ್ಳು ಬಸವ ಪುರಾಣದಲ್ಲೂ ಇಲ್ಲ 


ಒಳ್ಳೆಯ ಮಾತಿಗೆ ಸುಳ್ಳೇ ಪ್ರಧಾನ 


ತ ರಾಮವಾಕ್ಕವೊ, ಕೃಷ್ಣವಾಕ್ಕವೊ ? 


೨೯ 


೩೮ 


೧೧೦೬೬ 


೧೧೦೬೭ 


೧೧೦೬೮ 


೧೧೦೬೯ 


೧೧೦೭೦ 


೧೧೦೭೧ 


೧೧೦೭೨ 
೧೧೦೭೩ 
೧೧೦೭೪ 
೧೧೦೭೫ 
೧೧೦೭೬ 
೧೧೦೭೭ 


೧೧೦೭೮ 


೧೧೦೭೯ 


ಕನ್ನಡ ಗಾದೆಗಳ ಮಹಾಕೋಶೆ 


ಒಂದು ಸುಳ್ಳನ್ನು ಮುಚ್ಚಲು ಒಂಬತ್ತು ಸುಳ್ಳು 


ತಗಲು ತಂದು ಹೆಗಲಿಗೆ ಹಾಕಿದರೆ ಹೆಗಲು ಬಾತು ಹೆಮ್ಮರ 
ಆತಂತ 


ನನ್ನದು ಸವ್ವಾಸೇರು ಸುಳ್ಳಾದರೆ ನಿನ್ನದು ಅಡಿಸೇರು 
ನಾಳೆ ನಾಳೆ ಅಂತ ಸುಳ್ಳು ಹೇಳಿ ಹೋಳಿಗೆ ತುಪ್ಪ ತಪ್ಪಿಸಿದ 
ಪುಟಕ್ಕೆ ಹಾಕಿದರೂ ಸಟೆಬಿಡಲಿಲ್ಲ 

ಪೋಕನ ಮಾತು ಕಾಕು, ಸುಳ್ಳನ ಮಾತು ಜಳ್ಳು 
ಮಂಜಿನ ಮನೆಗೆ ಮರಳು ಗೋಡೆ 

ವಂಸಿಗಾಳ ಎತ್ತು ಬೇಡ, ಹುಸಿಗಾರನ ಜೊತೆ ಬ್ಯಾಡ 
ಮಾಡೋದು ಮಂಗನ ಕೆಲಸ, ಮೇಲೊಂದು ಸುಳ್ಳು 
ಮುಂಡೆ ಕತ್ತಿನ ತಾಲಿಯ ಬಂಜೆ ಮಗ ಕದ್ದ ಅಂದಂಗೆ 
ಸನ್ಯಾಸಿ ಮಗ ಸಾಸವೆ ಮರ ಹತ್ತಿದನಂತೆ 

ಸಟೆಗಾರನ ಮಾತು ದಿಟವಾದರೂ ನಂಬರು 

ಸಾವಿರ ಸುಳ್ಳನ ಮಗ ಕೋಟಿ ಸುಳ್ಳೆ 


*ಸಾವಿರ (ಅರೆ) ಸುಳ್ಳನ ಮನೆಗೆ ಕೋಟಿ (ಬರಿ) ಸುಳ್ಳ 
ಹೋದರೆ ಹೊರಿಸಿಕೊಟ್ಟನಂತೆ ಮೂರು ಮೊರೆ ಸುಳ್ಳ 


ಸುಳ್ಳನ ಮನೆ ಔತಣ ಉಂಡಲ್ಲಿ ಬದ್ಧವಿಲ್ಲ 
ಸುಳ್ಳನ ಮಾತು, ಕಳ್ಳನಹಾದಿ-ಕೇಳಬಾರದು 
ಸುಳ್ಳನಿಗೆ ಸಂತೆಯ ನೆವ 


ಸುಳ ನಿಗೆ ಮಾತೇ ಬಲ, ಕಳ ನಿಗೆ ಸುಳ್ಳೇಬಲ 


* ಗಡಿಗೆ ಸುಳ್ಳಿ ನವನ ಮನೆಗೆ ಹೆಡಗೆ ಸುಳ್ಳಿನವನು ಹೋದಂತೆ 


ಗುಣಶೀಲ ಸ್ವಭಾವ 
೧೦೦೮೪ 
೧೧೦೮೫ 


೧೧೦೮೬ 


೧೧೦೮೭ 
೧೧೦೮೮ 
೧೧೦೮೯ 
೧೧೧೯೦ 


೧೧೦೯೧ 


೧೧೧೦೯೨ 


೧೧೦೯೩ 
೧೧೦೯೪ 


೧೧೦೯೫ 


೧೧೦೯೬ 


೧೧೦೯೭ 


೧೧೦೯೮ 


೩0 
ಸುಳಾ ಗಡ್ಡೆ ಇದ್ದರೆ ಉಂಡ್ಹಿಟ್ಟು ನಂಗ್ಲಿಳಿಯುದಿಲ್ಲ 
ಸುಳು ಮಾತು ಕೆಸರಿನಲ್ಲಿ ಮುಳು ಸ ತುಳಿದ ಹಾಗೆ 


ಸುಳ್ಳು ಮುಂಡೆ ಜೋಳ ಹೊತ್ತುಕೊಂಡು ಬಂದರೆ ದತ್ತಗೇಡಿ 
ಮುಂದೆ ದಣಿಯೆ ಇಳವಿಕೊಂಡಳಂತೆ 


ಸುಳ್ಳು ಹೇಳಬಾರದು, ಅನ್ಯಾಯ ಮಾಡಬಾರದು 
ಸುಳು ¥ ಹೇಳಿದರೂ ನಿಜದ ತಲೆ ಮೇಲೆ ಹೊಡೆದಹಾಗಿರಬೇಕು 
ಸುಳು ಕ ಹೇಳುವವನ ಮನೆಹಾಳು, ನಳಿ ಬಃ ಹೆಚ್ಚಿದ ಕೆರೆಹಾಳು 


ಸುಳ್ಳು ಹೇಳೂಕಿಂತ ಸುವ್ಮನಿರೂದು ಲೇಸು 


"ಸುಳ್ಳು ಹೇಳೋ ಸುಕ್ರ !' ಆಂದ್ರೆ “ವಾಟೆ ಕೊಳವೀಲಿ 
ಒಂಬತ್ತಾನೆ ಹೋಗಿ ಮರಿ ಆನೆ ಬಾಲ ಸಿಕ್ಕೊಂಡ್ತು” ಅಂದನಂತೆ 


“ಸುಳ್ಳು ಹೇಳೋ ಹೊಲೆಯಾ !' ಅಂದ್ರೆ “ತೊಂಡೆಕಾಯಿ 
ತೊಡೆಗಾತ್ರ” ಅಂದ 


ಸುಳೆ ತ ನಮ್ಮನೆ ದೇವರು 
ಸೂರಲ್ಲಿ ಮೊಗ ಸಿಕ್ಕಿಸಿ ಬಂದವನಂತೆ 


ಹೆರಿಶ್ಚಂದ್ರನ ಬಾಯಲ್ಲಿ ಅಸತ್ಯ ಬರಲ್ಲ, ಅತನ ಬಾಯಲ್ಲಿ 
ನಿಜಬರಲ್ಲ 


ಹಸಿತಿನ್ನಬೇಡ, ಹುಸಿ ಬೊಗಳಬೇಡ 


ಹುಸಿ ಬಗುಳದ ಮಾನವ ಶ್ರೇಷ್ಠ, ಹಸಿ ಪಡವಲಕಾಯಿ 
ಒಡಲಿಗೆ ಶ್ರೇಷ್ಠ 


ಹುಸಿ ಹೇಳಿದ್ರೂ ಹಸ್ನಾಗಿರಬೇಕು. 
(ಹುಸಿ ಹೇಳಿದರು ಹಸನಾಗಿ ಹೇಳು) 


೩೨ 


ನೀತಿ 


೧೧೧೦೩ 


೧೧೧೦೬ 


೧೧೧೦೭ 


೧೧೧೦೯ 


೧೧೧೧೩ 


೧೧೧೧೪ 


ಕನ್ನಡ ಗಾದೆಗಳ ಮಹಾಕೋಶ 


ಧರ್ಮ ಮಾಡಿ ದರ್ದಟ್ಟೆಯಾದ್ರು) 

ಧರ್ಮದಿಂದ ನಡೆದರೆ ದಕ್ಕಿಲ್ಲ 

ಧರ್ಮಕ್ಕೆ ಹೋದರೆ ಕರ್ಮ ಬಂತು 

ಧರ್ಮರ ಮನೆಯೂ ಹೊರಿನ ಹೊಲವೂ ಕೆಡುದಿಲ್ಲ 


ಧವರ್ಪ೯ರ ಮನೆ ಹೊಳೆ ದಂಡೆ ಗರಿಕೆ ಅಂಗೆ 


ಧರ್ಮರ ಮಕ್ಕಳಿಗೆ ಅರೆಕಲ್‌ ಮ್ಯಾಲ್ಹೋದ್ರೂ ಅಂಬಲ್ಲೂಟ್ಟದೆ : 


ಧರ್ಮವಿದ್ದ ಕಡೆ ದೈವ ಸಹಾಯ 


ಧರ್ಮವೇ ಜಯ 
ಸ್ವಧರ್ಮ ತಪ್ಪಿದರೂ ಅಧರ್ಮ ಮಾಡಬಾರದು 


ಜಾತಿ ಕೆಟ್ಟರೂ ನೀತಿ ಕೆಡಬಾರದು 
ಜ್ಯೋತಿ ಉರಿದ ಮನೆ ನೀತಿ ಹೆಚ್ಚು 


ಜ್ಯೋತಿ ಇಲ್ಲಿ ಇರೊ ಮನೆ, 
ನೀತಿ ಇಲ್ಲೆ ಇರೊ ಜನ ಯಾತಕ್ಕೂ ಬ್ಯಾಡ 


ನೀತಿಯಿದ್ದರೆ ಭೀತಿಯಿಲ್ಲ 

ನೀತಿಯಿಂದ ಖ್ಯಾತಿ, ಭಯದಿಂದ ಭೀತಿ 

ನೀತಿಯುಳ್ಳವ ಖ್ಯಾತಿಪಟ್ಟಾನು 

ನೀತಿಯುಳ್ಳವನ ಮನೆ ದಕಾತು ಕೋತಿಯಾದ್ರೂ ಕೇಳೀತು 


ನೀತಿಯಿಲ್ಲವನಿಗೆ ಖ್ಯಾತಿ ಎಲ್ಲಿ ? 


ಯತ್ರ ಲಾರ ರಾರಾ ಕಹಾ: 


ಗುಣಶೀಲ ಸ್ವಭಾವ 
೧೧0೧೧೬ 
೧೧೧೧೭ 
೧೧೧೧೮ 
೧೧೧೧೯ 
೧೧೧೨೦ 


೧೧೧೨೧ 


ಶೀಲ 
೧೧೧೨೨ 
೧೧೧೨೩ 


೧೧೧೨೪ 


ಹಿಂಸೆ 
* ೧೧೧೨೫ 
೧೧೧೨೬ 
೧೧೧೨೭ 
೧೧೧೨೮ 


೧೧೧೨೯ 


J ಅಹಿಂಸೆ 


೧೧೧೩೦ 


ನೀತಿಹೀನನಿಗಿಂತ ಜಾತಿ ಹೀನ ಉತ್ತಮ 
ಪ್ರೀತಿಯಿದ್ದರೂ ನೀತಿ ಬಿಡಬಾರ್ದು 
ಪ್ರೀತಿಯಿದ್ದರೂ ನೀತಿಯಿಂರಬೇಕು 
ಮಾತಿಗೆ ಮಲಕಿಲ್ಲ, ನೀತಿಗೆ ತೊಡಕಿಲ್ಲ 
ರೀತಿ ತಪ್ಪಿದರೂ ನೀತಿಯಿರಬೇಕು 


ಸುಮ್ಮನಿದ್ದು ನೀತಿ ಅಂದ.ಹಾ 


ರೋಗಕ್ಕೆ ಮದ್ದು ಟು, ಶೀಲಕ್ಕೆ ಮದ್ದಿಲ್ಲ 
ಶೀಲ ಗುಣವಂತರ ಕೆ ಗನ ಡಿ 


ಶೀಲವಂತರಿಗೆ ಶಿಲೆ ಒಲಿಯಿತು. 


ಆಣೆಯಿಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು 
ಇರುವೆಗೂಡಿಗೆ ಕಿಚ್ಚಿಟ್ಟ ಹಾಗೆ 

ಕಾಗೆ ಹೊಡೆಯೋನಿಗೆ ಬೇಗೆ ಬೆನ್ನತ್ತಿತಂ 

ಚೇಕ್ರ ಗುಡ್ಲಿಗೆ ಬೆಂಕಿ ಹೆಟ್ಟಿದ ಹಾಗೆ 


ಪರಹಿಂಸೆ ತನ ಸ ಹಿಂಸೆಗೆ ಮೂಲ 


ಈ ಕೆನ್ನೆಗೆ ಹೊಡೆದರೆ ಆ ಕೆನ್ನೆ ತೋರಿಸು 


೩೩ 


೩೪ 


೧೧೧೪೨ 


೧೧೧೪೫ 


ಕನ್ನಡ ಗಾದೆಗಳ ಮಹಾಕೋಶ 


1ಕಲ್ಪಲ್ಲಿಟ 


ಲ 


ವ್ರಿಗೆ ಬೆಲ್ಲದ (ಬೆಣ್ಣೆಯಲ್ಲಿ ಇಡು 
ನಂಜು ಮರವಾದರೂ ನಟ್ಟವನು ಕಡಿಯಬಾರದು 

ನಾಯಿ ಕಾಲು ಕಚ್ಚಿದರೆ ನಾಯ ಕಾಲು ಕಚ್ಚಬಾರದು 
ಪಾಪಿಗಳ ದೇವರೆಂದು ಪಾಪಾಸಿನಲ್ಲಿ ಹೊಡೀಬಾರ್ದು 


ಹೊಡೆಯುವವನಿಗೆ ಬೆನ್ನು ತೋರಿಸು, 
ನಡೆಯುವವನಿಗೆ ದಾರಿ ತೋರಿಸು 


ಆತ್ಮ ಕಾದು ಧರ್ಮ, ತಲೆ ಕಾದು ಮರ್ಮ 
ಆನೆಯ ಮೇಲಿದ್ದರೂ ದಾನಕ್ಕೆ ಕೈಯೊಡ್ಡುವುದು ಬೇಡ 
ಆಸ್ತಿಕ (ಆಸ್ತಕ)ನ ದಾನ, ನಾಸ್ತಿಕನ ಭಿಕ್ಷೆ 


ಇಂದಂ ಕೊಳೊ ಸೀದು ನಾಳೆ ಕೊಳು ಕ 
ನಾಳೆ ಕೊಡೋದು ಇಂದೇ ಕೊಡು 


ಇಕ್ಕಲಾರದ ಕೈ ಎಂಜಲು, ಹುಡಿಗೆ ಮಾಡಿದ ಅನ್ನ ಗಿಂಜಲಂ 
ಇಟ್ಟದ್ದು ಕೊಳೆಯುತ್ತದೆ, ಕೊಟ್ಟದ್ದು ಬೆಳೆಯುತ್ತದೆ 
ಇದ್ದಾಗ ಕೊಡು, ಇಲ್ಲದಾಗ ಬೇಡು 

ಇದ್ದಾಗ ದಾನ ಮಾಡು, ಎದ್ದಾಗ ಧ್ಯಾನ ಮಾಡು 

3ಈ ಕೈ ಕೊಟ್ಟದ್ದನ್ನು ಆ ಕೈ ಕಾಣಬಾರದು 

ಈಗ ಏಳು ಬೇಕೊ, ಮುಂದೆ ಎಪ್ಪತ್ತು ಬೇಕೊ ? 


1 ಬೆಳ್ಳಿಗಲ್ಲಲ್‌ ಹೊಡೆದವನ ಬೆಣ್ಣೆಲ್ಲಿಡು (ಹವ್ಯಕ) 
2 ಇಕ್ಕಲಾರದ ಕೆ ನ ಎಂಜಲಾಗೈತೆ ಅಂದರಂತೆ 
3 (1) ಬಲಗೈ ಕೊಡುವಾಗ ಎಡಗೈ ಕಾಣದೆ ಇರಲಿ 
(11) ಬಲಗೈಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು 


ಗುಣಶೀಲ ಸ್ವಭಾವ 


೧೧೧೪೬ 
೧೧೧೪೭ 


೧೧೧೪೮ 


೧೧೧೪೯ 
೧೧೧೫೦ 
೧೧೧೫೧ 
೧೧೧೫೨ 
೧೧೧೫೩ 
೧೧೧೫೪ 
೧೧೧೫೫ 
೧೧೧೫೬ 
೧೧೧೫೭ 


೧೧೧೫೮ 


೧೧೧೫೯ 
೧೧೧೬೦ 
೧೧೧೬೧ 
೧೧೧೬೨ 


೧೧೧೬೩ 


ಕಿತ 
ಒಬ್ಬರಿಗೆ ಕೊಟ್ಟದ್ದೇ ಬಂತು, ಇಬ್ಬರಿಗೆ ಇಕ್ಕಿದ್ದೇ ಬಂತು 
ಕಾಡದ ಹಾಗೆ ಕೊಟ ರೆ ಬೇಡಿದ ಹಾಗೆ ಹೋಯಿತು 


ಕೆಟ್ಟು ಹೋಗುವುದನ್ನು ಕೆಲಮಟ್ಟಿಗಾದರೂ ಕೊಟ್ಟು 
ಪುಣ್ಯ ಕಟ್ಟಿಕೊಳ್ಳಬೇಕು 


ಕೈ ಖಂಡುಗ ಹಿಡಿಯಲ್ಲ, ಬಾಯಿ ಬಳ್ಳೆ ಹಿಡಿಯಲ್ಲ 

ಕೈಲಾದಾಗ ಮಾಡದ ದಾನ ಸತ್ತ ಮೇಲೆ ಏನು ಮಾಡಿಯಾನು ? 
ಕೊಟ್ಟ ಕೈ ಆಸೆ, ಕೊಡ (ಹೊಡೆ)ದ ಕೈ ಹೆದರಿಕೆ 

ಕೊಟ್ಟ ಕೈ ಬೇಡಿಸುತ್ತದೆ 

ಕೊಟ್ಟ ದಾನಕ್ಕೆ ನೀರೆರೆ 

ಕೊಟ್ಟದ್ದೂ ತನಗೆ. ಬಚ್ಚಿಟ್ಟಿದ್ದು ಪರರಿಗೆ | 
ಕೊಟ್ಟವನಿಗೆ ಬಡತನ ಬರಲ್ಲ. ಕೊಡದೆ ಇದ್ರೆ ಸಿರಿತನವಿಲ್ಲ 
*ಕೊಡಂವ ಕೈ ಮೇಲೆ, ಕೊಂಬುವ ಕೈ ಕೆಳಗೆ | 

ಕೊಡುವ ದಾನಕ್ಕೆ ಇಂದು, ನಾಳೆ ಎನಬೇಡ 


ಜೀ(ದೀ)ನನ (ಲೋಭಿಯ) ಸಿರಿಗಿಂ (ಸಂಗಕ್ಕಿಂ)ತ 
ದಾನಿಯ ಬಡತನ ಲೇಸು 


ತಾನು ತಿಂದು ದಾನ ಧರ್ವ 

ತಾನೇ ತಿರಂಕ, ದಾನ ಧರ್ಮ 

ದಾತೃ ಮರುಳೋ. ಶ್ರೋತೃ ಮರುಳೊ? 
ದಾನ ಮಾಡಿದ ಜನಕ್ಕೆ ಹಾನಿಯಿಲ್ಲ 


ದಾರಿಯಲ್ಲಿ ಸಿಕ್ಕಿದ್ದು ಧರ್ಮಕ್ಕೆ ಹೋಯಿತು 


* ಕೊಡುವವನ ಕೈ ಅನುಗಾಲವೂ ಮೇಲೆಯೇ 


೩೬ 
೧೧೧೬೪ 
೧೧೧೬೫ 
೧೧೧೬೬ 
೧೧೧೬೭ 
೧೧೧೬೮ 
೧೧೧೬೯ 
೧೧೧೭೦ 
೧೧೧೭೧ 
೧೧೧೩೨ 
೧೧೧೭೩ 
೧೧೧೭೪ 
೧೧೧೭೫ 
೧೧೧೭೬ 
೧೧೧೭೭ 
೧೧೧೭೮ 


೧೧೧೭೯ 


ಕನ್ನಡ ಗಾದೆಗಳ ಮಹಾಕೋಶ 
ದುಡ್ಡು ಕೊಟ್ಟಿವನೇ ದೊಡ್ಡಪ್ಪ 
“ದೇಹಿ' ಅಂದವನಿಗೆ “ನಾಸ್ತಿ' ಎನಬಾರದು 
ದೈವವುಳ್ಳವರು ಬಡವರಿಗೆ ಸಹಾಯ ಮಾಡಬೇಕಂತೆ 
ಧನವಿದ್ದಲ್ಲಿ ಮನವಿಲ್ಲ, ಮನವಿದ್ದಲ್ಲಿ ಧನವಿಲ್ಲ 
ಧರ್ಮಕ್ಕೆ ಬಂದ (ಕೊಟ್ಟ)ದ್ದು ದಾನಕ್ಕೆ ಹೋಯಿತು 
ಧರ್ಮಪ್ಪ ನಮ್ಮಪ್ಪ, ಕರ್ಮಪ್ಪ ನಿಮ್ಮಪ್ಪ 
“ನಹಿ ನಹಿ' ಎಂಬುವವ ಮಹಿಗೆ ಹೊರೆ 
ನೀಡಿದ ಕೈಗೆ ನೆರವಾಗು 
ನೂರಕ್ಕೆ ಒಬ್ಬ ದಾನಿ, ಸಾವಿರಕ್ಕೆ ಒಬ್ಬ ಶರಣ 
ಬೇಡಂವುದೇ ಕಷ್ಟ, ಬೇಡಿದರೆ ಇಲ್ಲವೆನ್ನುವುದೇ ಕಷ್ಟ 
ಬೈದು ಕೊಟ್ಟದ್ದು ಧರ್ಮಕ್ಕೂ ಬೇಡ 
ಭಟ್ಟ ಕೊಟ್ಟಷ್ಟೂ ಕೆಟ್ಟು ಹೋಗಲಾರ 
ಮನಸು ಕೆಟ್ಟಾದರೂ ಸೈರಿಸ್ತದೆ, ಕೊಟ್ಟು ಸೈರಿಸೋದಿಲ್ಲ? 
ಮಮತೆಯಿಂದ ಕೊಟ್ಟದ್ದು ಅಮೃತ 
ಮುತ್ತೆ ದೆ ಕೈ ಭಿಕ್ಷ ಮೂರಂ ಹಿಡಿ ಸಾಕು 


ಹೂ ಕೊಡುವಲ್ಲಿ ಹೂವಿನೆಸಳು 


ಪಾತ್ರವರಿತು ದಾನ 


೧೧೧೮೦ 


೧೧೧೮೧ 


ತೀರದಲ್ಲಿರುವ ಮರಕ್ಕೆ ನೀರು ಏತಕ್ಕೆ ? 


ನಡೆನುಡಿ ಅರಿತು ಕೊಟ್ಟವರಿಗೆ ಕ್ರಿಯವೇ ದಾನ 
ಅರಿಯದೆ ಕೊಟ್ಟವರಿಗೆ ಕ್ರಿಯವೇ ಕರ್ಮ 


ಗುಣಶೀಲ ಸ ಭಾವ 


ದಾನ 


೧೧೧೦೮೨ 
೧೧೦೮೩ 
೧೧೧೮೪ 
೧೧೧೮೫ 


೧೧೧೮೬ 


ಫಲ 

೧೧೧೮೭ 
೧೧೧೮೮ 
೧೧೧೮೯ 


೧೧೧೯೦ 


೧೧೧೯೧ 


೧೧೧೯೯೨ 


೧೧೧೯೩ 
೧೧೧೯೪ 


೧೧೧೯೫ 


ಪಾತ್ರವರಿತು ದಾನ, ಕ್ಷೇತ್ರವರಿತು ಬೀಜ 
ಬೆಸ್ತನಿಗೆ ದಾನ ಕೊಟ್ಟರೆ ಬಲೆದಾರ ತಂದನಂತೆ 
ಮರ್ಮ ತಿಳಿದು ಧರ್ಮ ಮಾಡು 
3ಸಮುದ್ರಕ್ಕೆ ನೀರು ಹೊತ್ತ ಹಾಗೆ 


ಸಮುದ್ರಕ್ಕೆ ಮಳೆ ಸುರಿದ ಹಾಗೆ 


ಅಷ್ಟಕ್ಕಿಷ್ಟಾದರೆ ಇಷ್ಟಕ್ಕೆಷ್ಟು ) 
ತಿಉಂಡವ ಹರಸ್ಕಾನು, ನೊಂದವ ಬೆ ದಾನು 
ಕಾಸು ಕೊಟ್ಟು ಕರ್ಮ ಕಳೆ 


ಕೊಟ್ಟು ಕೆಟ್ಟವರಿಲ್ಲ, ಕೊಡದೆ ಬಾಳಿದವರಿಲ್ಲ, 
ತಿರಿದು ಬದುಕಿದವರಿಲ್ಲ 


ಕೊಡುವ ಕೈ ಬರಿದಾಗದು, ಕಳ್ಳ ಕೈ ತಂಂಬದು 


ಗಂಡ ಮಾಡಿದ ದಾನದಲ್ಲಿ ಹೆಂಡ್ತಿಗೆ ಒಂದು ಪಾಲು, 
ಹೆಂಡ್ತಿ ಮಾಡಿದ ದಾನದಲ್ಲಿ ಗಂಡನಿಗೆ ಎರಡು ಪಾಲಂ 


ದಾನ ಮಾಡಿ ಧ(ದ)ನ ಮಾಡಿದಳು 
ದೈವ ದಾಯಿದ್ರನ ಕೂಡಿಸಿತಂ 


*ಫಲ ಕೊಟ್ಟು (ಬಿತ್ತಿ) ಪಾಪ ಕಳೆ 


] ಧರ್ಮ ಮಾಡಿದರೂ ಮರ್ಮ ತಿಳಿಯಬೇಕು 
2 ಕೆರೆಗೆ ನೀರು ಹೊತ್ತ ಹಾಗೆ 


3 (1) ಉಂಡಮ್ಮ ಹರಸಿದಳು, ನೊಂದಮ್ಮ ಬೈದಳು 
(11) ಉಂಡವ ಹರಸಬೇಡ, ನೊಂದವ ಬೈಯುಬೇಡ 


4 ಕಾಯಿ ಸೊಪ್ಪು ಕೊಟ್ಟು ಪಾಪ ಕಳೆ 


೩೭ 


೧೧೧೯೬ 


ನಿಷ್ಫಲ ದಾನ 


೧೧೧೯೭ 
೧೧೧೯೮ 


೧೧೧೯೯ 
೧೧೦೨೦೦ 
೧೧೨೦೧ 
೧೧೨೦೨ 
೧೧೨೦೩ 


೧೧೨೦೪ 


೧೧೨೦ 

೧೧೨೧೦೬ 
೧7೨೨೦೭ 
೧೧೨೦೮ 
(೧೨೦೯ 


೧೧೨೧೦ 


ಕನ್ನಡ ಗಾದೆಗಳ ಮಹಾಕೋಶ 


ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು 


8ಅಗಸನ ಕತ್ತೆ ಡೊಂಬನಿಗೆ ತ್ಯಾಗ 

ಅಟ್ಟಕ್ಕೆ ಎಸೆದರೆ ಬೆಕ್ಕು ಒಲ್ಲಧು, ತಿಪ್ಪೆಗೆಸೆದರೆ ನಾಯಿ ಒಲ್ಲದು 
ಅತ್ತೆಯ ತುರುಬು ಮಾವನಿಗೆ ದಾನ 

ಅತ್ತೆಯದನ್ನು ಅಳಿಯ ದಾನ ಮಾಡಿದ ಹಾಗೆ 

ಊರ ಧಾರೆ ಎರೆಕೊಟ್ಟ ಹಾಗೆ 

ಒಳ್ಳೇದು ಒಳಗಿರಿಸಿ ಜಳ್ಳು ದಾನ ಮಾಡಿದ ಹಾಗೆ 

ಕೆಟ್ಟ ಹಾರುವನಿಗೆ ಸತ್ತ ಹಸುವಿನ ದಾನ 


'ಕೊಳೆತ ಕುಂಬಳಕಾಯನ್ನು ಏನು ಮಾಡಲಿ"?' 
'ಎಮ್ಮೆಗೆ ಹಾಕು', "ಎಮ್ಮೆ ತಿನ್ನಲ್ಲ', “ಪುರೋಹಿತರಿಗೆ ಕೊಡು” 


ಗೋವಿನ ಹಾಲು ಕರೆದು ನಾಯಿಯ ಬಾಯಿಗೆ ಹೂದ್ರು 
ಗೋವು ಕೊಂದು ಕೆರ ದಾನ ಮಾಡಿದರು 


ತಂದೆಯ ಬದುಕು ತಾಯಿಗೆ ದಾನ 


| ದಾನವನಿಗೆ ದನ ಕೊಟ್ಟಂತೆ 


ಬಿದ್ದು ಹೋದ ಕಾಸು ಸತ್ತು ಹೋದ ದಾಸಯ್ಯನಿಗೆ 


ಬೆಂದು ಹೋಗೋ ಮರಮುಟ್ಟು KF 
ಬಂದವರಿಗೇ ಸಂದು ಹೋಗಲಿ 


4 ದೊಂಬನ ನಷ್ಟಕ್ಕೆ ಅಗಸನ ಕತ್ತೆ ಈಡಾದ ಹಾಗಾಯ್ಡು 


ಗುಣಶೀಲ ಸ ಭಾವ 


೧೨೨೧೧ 
೧೨೨೧೨ 
೧೧೨೧೩ 
೧೧೨..೪ 
೧೧೨೧೫ 


೧೧೨೧೬ 


ದತ್ತಾಪಹಾರ 


೧೧೨೧೭ 
೧೧೨೧೮ 
C೧೨೧೯ 
೧೧೨೨೦ 


೧೧೨೨೧ 


ದಾನ ಪಡೆದವನ 


೧೧೨೨೨ 


೧೧೨೨೩ 


೧೧೨೨೫ 


ಮಾಡಿದರೂ ಮನವಿಲ್ಲ, ನೀಡಿದರೂ ನಿಜವಿಲ್ಲ 

ಯಾರೂ ಒಲ್ಲದ್ದು ಹಾರವಯ್ಯನಿಗೆ ಕೊಡು 

ಸುಂಕದವನು ಗೋದಾನ ಮಾಡಿದ ಹಾಗೆ 

ಹಳಸಿದ್ದು ಪಳಸಿದ್ದು ಹಾರುವಗೇರಿಗೆ 

ಹಂದಿ (ಕೊಂದು) ಕದ್ದು ಅದರ ಕಾಲು ದಾನ ಮಾಡಿದ ಹಾಗೆ 


ಹಾವು (ಕಾಗೆ) ಕೊಂದು ಹದ್ದಿಗೆ ಹಾಕಿದ ಹಾಗೆ 


*ಇಟ್ಟು ಕುದಿಯ ಬಾರದು, ಕೊಟ್ಟು ಹಂಗಿಸಬಾರದು 
ಎರೆದು ಕೊಟ್ಟ ಮೇಲೆ ತಿರುಗಿ ಕೇಳ ಬ್ಯಾಡ 

ದತ್ತಾ ಕೊಟ್ಟು ಮತ್ತೆ ಕೇಳಿದವ ಎತ್ತಿಗಿಂತ ಕಡೆ 
ಬಲಿದಾನ ಕೊಟ್ಟ ರೂ ಸಮಾಧಾನವಿರಬೇಕು | 


ಹಿಡಿತುಂಬ ಹಣಕೊಟ್ಟರೂ ನುಡಿ ಚೆನ್ನಾಗಿರಬೇಕು 


ಸ್ವಭಾವ 


ಕೊಟ್ಟ ವಸ್ತುವಿನಲ್ಲಿ ದೋಷ ಎಣಿಸೋದ್ಯಾಕೆ ? 


ಕೊಟ್ಟರೆ ಎರಡು ಕಾಸು, ಕೊಡದಿದ್ದರೆ ಮೂರು ಲೇಸು 


. ಕೊಡುವವರೆಗೂ ನನ್ನಪ್ಪ, ಕೊಟ್ಟ ಮೇಲೆ ನನ್ನ ಶಪ್ಪ 


C8 


ತಿನ್ನುವವರಿಗೆ ತಿಂದಷೂ ಕ ಸಾಕಾಗ ಬಾರದು, ಕೆ ಶಿ ಮುಂದು 
ಮಾಡುವವರಿಗೆ ಕೊಟ ಹ್ಮೂ ಲ ಸಾಕಾಗಲಾರದು 


* ಕೊಟ್ಟು ಕುದೀ ಬ್ಯಾಡ, ಕೊಟ್ಕಾಡಿ ಕೇಳಬ್ಯಾಡ 


೩೯ 


೪೦ 


೧೧೨೩೩ 
೧೧೨೩೪ 
೧೧೨೩೫ 
೧೧೨೩೬ 
೧೧೨೩೭ 


೧೧೨೩೮ 


ಕನ್ನಡ ಗಾದೆಗಳ ಮಹಾಕೋಶ 
1ದಾನ ಕೊಟ್ಟ ಆಕಳಿನ ಹಲ್ಲು ಹಿಡಿದು ನೋಡಿದ 
೩ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳೆ ಹಾಕಿದ 
ಧರ್ಮಕ್ಕೆ ಕತ್ತೆ ಕೊಟ್ಟರೆ ಬಾಲ ಹಿಡಿದೆತ್ತಿ ನೋಡಿದ 
ಪುಣ್ಯಕ್ಕೆ ಸೀರೆ ಉಡಿಸಿದರೆ ಹನ್ನೆರಡು ಮೊಳ ಅಂದಳು 


ರಾಜ ಕೊಟ ಶ್ರ ದಾನ ಕುಂಬಳಕಾಯಿ ದಾನ 


ಅಂಗಳು ನೆನೆಯಲಿಲ್ಲ, ಆತ್ಮ ದಣಿಯಲಿಲ್ಲ 
ಅನ್ನದಾನಕ್ಕಿಂತ ಮುನ್ನ ದಾನವಿಲ್ಲ 

ಅನ್ನಕ್ಕೆ ಅವರಿವರು ಎಂಬ ಭೇದವುಂಟೆ ? 

ಅನ್ನದಾನಕ್ಕೆ ಸಮಾನವಿಲ್ಲ, ಬನ್ನಪಡೋದು ತಪ್ಪಲಿಲ್ಲ. 
ಇಕ್ಕಲಾರದವನಿಗೆ ಮುಕ್ಕರಿತ ಹೆಚ್ಚಂತೆ 

ಇಕ್ಕಿ ಹಂಗಿಸಬೇಡ, ಸೊಕ್ಕಿ ನಡೆಯ ಬೇಡ 

ಇಟ್ಟು ದಣಿಸಬಹುದು, ಕೊಟ್ಟು ದಣಿಸೋಕಾಗೋಲ್ಲ 


ಉಣ್ಣಬಾರದ ಮುಕ್ಕನ ಮನೇಲಿ ಊಟವಾದರೇನು, ಮಾದಿಗನ 
ಮನೇಲಿ ಮದುವೆಯಾದರೇನು ? 


1 ಧರ್ಮಕ್ಕೆ ಎಮ್ಮೆ ಕೊಟ್ಟರೆ ಹಿತ್ತಲಿಗೆ ಹೋಗಿ ಹಲ್ಲು ಹಿಡಿದು ನೋಡಿದ 
2 (1) ಧರ್ಮಕ್ಕೆ ದಟ್ಟಿ ಉಡಿಸಿದರೆ ದಟ್ಟಿಯನ್ನು ಒಯ್ದು ಮೊಳ ಹಾಕಿದನಂತೆ 
(1) ಧರ್ಮಡ ದಟ್ಟೇನ ಅಳೆದರೆ.ಧರ್ಮ ಕೆಟ್ಟಿತು 
(111) ಹಳ್ಳಿ ನಾಯ್ಗೊಂದರ್ವಿ ಸಿಕ್ಕರ ಹಾಳು ಗ್ವಾಡ್ಮಾಗೊಯ್ದು ಮಳಾ ಹಾಕಿತಂತೆ 
(1/) ಹಾಗೆ ಇದ್ದವನಿಗೆ ಹಳೆ ಕಂಬಳಿ ಕೊಟ್ಟರೆ ಹಿತ್ತಲಿಗೆ ಹೋಗಿ ಗುದ್ದಿಗುದ್ದಿ 
ಮೊಳ ಹಾಕಿದ 


(೪) ಹುಟ್ಟು ತಿರುಕನ ಮಗಳಿಗೆ ಚೀಟಿ ಸೀರೆ ಕೊಟ್ಟರೆ ಹಿತ್ವಲಿಗೋಗಿ ಮೊಳ 
ಹಾಕಿದಳಂತೆ 


ಗುಣಶೀಲ ಸ ಭಾವ 
೧೧೨೩೯ 


೧೧೨೪೦ 


೧೧೨೪೧ 


೧೧೨೪೨ 


೧೧೨೫೧ 


೧೧೨೫೨ 


೪೧ 
ಉಣ್ಣಲಾರದವ ಇಕ ಲಾರ 


ಕೊಡೋರನ್ನ ಕಂಡರೆ ಬೇಡೋರು ಬಹಳ, ಇಕ್ಕೋರನ್ನ 
ಕಂಡರೆ ಉಣ್ಣೋರು ಬಹಳ 


ತಾನುಂಡದ್ದು ಮಣ್ಣು, ಪರರಿಗುಣಿಸಿದ್ದು ಹೊನ್ನು 


ತೆರೆದ ಬಾಗಿಲು ಈರಣ್ಣನ ಮಠ ; ಬಂದವರಂ ಬಂದ ಹಾಗೆ, 
ಹೋದವರು ಹೋದ ಹಾಗೆ 


ಧರ್ಮಸತ್ರದ ಸಂತರ್ಪಣೆ ಹಾಗೆ 
ನೂಕುವವನ ಊಟಕ್ಕಿಂತ ಬೋಕಿಯ ಊಟ ಲೇಸು 


ಪೂಜೆ ಮಾಡೋರು ಕಂಡ್ರೆ ದೇವರು`ಘನ, ಇಕ್ಕೋರ ಕಂಡ್ರೆ 
ಉಣ್ಣೋರು ಘನ 


ಪೂರ್ಣಯ್ಯನ ಛತ್ರವಾಗೋಯ್ತು ಮನೆ 
ಮಾಡದವರಿಗೆ ಮಾಡಿ ತೋರಿಸು, ಇಕ್ಕದವರಿಗೆ ಇಕ್ಕಿ ತೋರಿಸು 


ಸತ್ತೇನು ಎಂಬುವವರಿಗೆ ಉಂಬೇನು ಅನ್ನುವಷ್ಟು ಅನ್ನ 


ಅನ್ನಹಾಕಿದ ಮನೆ ಹಾಳು, ದೀಪ ಹಚ್ಚಿದ ಮನೆ ಬಾಳು 


ಅರೆಮಾನ ಅಕ್ಕಿತಂದು ಬೀಸಿ ತಿರುವಿ ಕೆಂಡಕೆ ನ ಹಾಕಿದರೆ ಮಗಳು 
ತಿಮ್ಮಮ್ಮ ಉಂಡು, ಮೊಮ್ಮಗಳು ತಿಮ್ಮಾಜಮ್ಮ ಉಂಡು, 
ಒಂದೂಮನಗಳು ಬಂದುಂಡು, ಕಿಕೆ (eb ಮಗಳು ಇಕ್ಕಂಡುಂಡು, 
ಬಾಚಳಿ A ಮಗಳು ಇಚ್ಕೊಂಡುಂಡು, ಮಿಕ್ಕದ್ಳು ಏಳೆಮೆ 

ಎ € 
ಗೊಂತಿಗೆ ಸುರಿದರೆ, ಅವು ಮುಟ್ಟದೆ ಹೋದವು 


ಅಂಗಕ್ಕೆ ಬಡತನವಾದರೆ ಮನಸ್ಸಿಗೂ ಬಡತನವೇ ? 


ಉರುಕಿ ಕೆ ಲಿ ಉಣ್ಣೋಕಿಂತ ಉದಾರಿ ಕೆ ೈನ ಉದಕ ಲೇಸು 


೪೨ 


ಕನ್ನಡ ಗಾದೆಗಳ ಮಹಾಕೋಶ 
೧೧೨೫೩ ಕೊಡಬೇಕಲ್ಲ ಅಂತ ಕೊಟ್ಟ ಕೂರೆ ತರಡಿನ ಗಾತ್ರವ 
೧೧೨೫೪ *ಕಂಡವರ ಮನೇಲಿ ನೋಡು ನನ್ನ ಕೈ ಧಾರಾಳವ | 
೧೧೨೫೫ ಕೊಡುವ ಕೈಗೆ ಮೂಳೆ ಇಲ್ಲ 


೧೧೨೫೬ ಜೀರ್ಣಶಕ್ತಿ ಇದ್ದವನಿಗೆ ತಿನ್ನಕ್ಕಿಲ್ಲ, ದುಡ್ಡಿದ್ದವನಿಗೆ ದಾತೃತ್ವವಿಲ್ಲ 


ಸ್ಮ ಛ್ರೀಣಾ 


೧೧೨೫೭ ದೊಡ್ಡಮನೆ ಅಂತ ಹೋದರೆ ಹಾಕಿದ್ದು ಎರಡು ಅಕ್ಕಿಕಾಳು 
ಗುಬ್ಬಿಗೆ ಸಾಲಲಿಲ್ಲ 


೧೧೨೫೮ ದೊಡ ವರ ಕೈೆಗಿಡ 
a ಲ "a 


೧೧೨೫೯ ಧಾರಳಕ್ಕೋಸ್ಕರ ದಂಡನೆಯಾದರೆ ಊರಾಳು ಏನು 
ಮಾಡಿಯಾರು ? 


೧೧೨೬೦ ಧಾರಾಳವಿನ್ದ್ಹವನ ಹತ್ತಿರ ಹೇರಾಳ ಕೇಳಬಹುದು 


೧೧೨೬೧ ಪರರ ವೆಚ್ಚಕ್ಕೆ ಉದಾರತನ ಹೆಚ್ಚು 


೧೧೨೬೨ ಮನಸ್ಸು ದೊಡ್ಡದು, ಕೈಗಿಡ್ಡ 
೧೧೨೬೩ ಮಹಾರಾಯನ ಕೈ, ಮಾಧವರಾಯನ ಕೊಳಗ 


೧೧೨೬೪ ಮಾರಾಯನ ಮನೇಲಿ ಮಾರಿ ಸಬ್ಬವಾದರೆ ನನ್ನ ಮಗೀನ 
ಹೊಟ್ಟೆ ನಗಾರಿ ಕಾಯಾಯ್ತು 


೧೧೨೬೫ ಕಾದವನಿಗೆ ಕಣಿಕದ ರೊಟ್ಟಿ 
೧೧೨೬೬ ತಗ್ಗಿದೋನಿಗೆ ಭಯವಿಲ್ಲ. ಅಂತವನಿಗೆ ಬಾಳಿಲ್ಲ 


೧೧೨೬೭ ತಾಳದಲ್ಲಿ ಜಾಣ್ಮೆಯಿದ್ದರೆ ತಾಳ್ಮೆ ಇದ್ದೀತೆ ? 


* ನೆರೆಮನೆಯಲ್ಲಿ ನೋಡು ನನ್ನ ಕೈ ಪರಿಯ ! 


ಗುಣಶೀಲ ಸ್ವಭಾವ 
೧೧೨೬೮ 
೧೧೨೬೯ 
೧೧೨೭೦ 
೧೧೨೭೧ 
೧೧೨೭೨ 
೧೧೨೭೩ 
೧೧೨೭೪ 


೧೧೨೭೫ 


ನಿದಾನಿಸುವಿಕೆ 
೧೧೨೭೬ 
೧೧೨೭೭ 
೧೧೨೭೮ 
೧೧೨೭೯ 


೧೧೨೮೦ 


೪೩ 
1ತಾಳಿದವ ಬಾಳ್ಕಾನು, ಏರಿದವ ಇಳಿದಾನು 
ತಾಳಿದವನಿಗೆ ತಪೋರಾಜ್ಯ 
ತಾಳುವಿಕೆಗಿಂತ ತಪವು ಇಲ್ಲ 
ತಾಳ್ಮೆಯಿದ್ದ ಪುರುಷನಲ್ಲಿ ಬೀಳಿದ್ದರೇನು ? 
೩ಬಗ್ಗು ಅಂದರೆ ಎಲ್ಲಿಗಂಟ ಬಕ್ಕೋಕಾದಾತು ? 
ಬುಟ್ಟಿಯಷ್ಟು ಬುದ್ಧಿಗಿಂತ ಮುಟ್ಟಿ ಯಷ್ಟು ತಾಳ್ಮೆಬೇಕು 
ಬಾವಿಗೆ ಹಾರುವ ಮೊದಲು ಬಗ್ಗಿ ನೋಡು 


ತ್‌ ಸೈರಣೆ ತನ್‌ 05 
ಸ್ಮರಣೆ ತಪ್ಪಿದರೂ ಸೈರಣೆ ತಪ್ಪಬಾರದು 


ತಿಕುಂತು ಮಲಗು, ನಿಂತು ನಡಿ 
4ಕೂತಲ್ಲವೆ ಕಾಲು ನೀಡಬೇಕು 
ತಡೆದವನಿಗೆ ತಡಿ ದೊರೆತೀತು 
ದಾನದಾನಕ್ಕೆಲ್ಲ ನಿದಾನವೇ ದಾನ 


ನಿದಾನವಿದ್ದವನು ಸ್ನಾಧೀನ ತಪ್ಪಿಯಾನೆ ? 
ಎ ವ ಊ 


1 (i) ತಾಳಿದವ ಬಾಳ್ಕಾನು, ತೂಗಿದವ ನೀಗ್ಕಾನು 


(11) ಏರಿದವ ಇಳಿದಾನು, ಜಾರಿದವ ಬಿದ್ದಾನು 


2) ಬಗ್ಗು ಬಗ್ಗು ಅಂದರೆ ನೆಲದವರೆಗೂ ಬಗ್ಗ ಬಹುದು, ಆಮೇಲೂ ಬಗ್ಗೋ 
ಕಾದಾತಾ? 


(11) ಗುಣಕ್ಕೆ ದಮ್ಮಯ್ಯ (ದೈ) ಅಂತಾರೆ,-ಗೂದೆಗೂ ದಮ್ಮಯ್ಯ (ದೈ) ಅಂದಾರಾ? 


3 (|) ನಿಂತು ಮಲಗುವುದಕ್ಕಿಂತ ಕುಂತು ಮಲಗುವುದು ಲೇಸು 


‘1 


(11) ಕೂತು ಮಲಗಬೇಕು 


4 ಕೂತು ಕಾಲು ಚಾಚಬೇಕು 


ಕನ್ನಡ ಗಾದೆಗಳ ಮಹಾಕೋಶೆ 
೧೧೨೮೧ ನಿದಾನವಿದ್ದಷ್ಟೂ ಸ್ವಾಧೀನವಿರುವುದು 


೧೨೮೨ ನಿಧಿ ಇದ್ದರೂ ನಿದಾನವಿರಬೇಕು 


೧೧೨೮೩ ಊರ್ಮಿಳಾ ದೇವಿ ಬಚ್ಚಲಲ್ಲಿ ಕುಳಿತ ಹಾಗೆ 


೧೧೨೮೪ ನೀರು ನಿಲ್ಲದವಳ ಕೈಲಿ ನಿದಾನವಿಲ್ಲ 


೧೧೨೮೫ . ಅಟ್ಟಕ್ಕೆ ಏರೋಕ್ಟೋಗಿ ತಲೆ ಗಟ್ಟಿಸಿಕೊಂಡ ಹಾಗೆ 
೧೧೨೮೬ ಅನ್ನ ಬೇಯುವವರೆಗೆ ಇದ್ದವಳು ಬಸಿಯುವ ತನಕ ಇರಲಾರಳು 
೧೧೨೮೭ ಅವಸರ ಮಾಡಿ ರಸಭಂಗ ಮಾಡಿಕೊಂಡ 


೧೧೨೮೮ ಅವಸರ ಹುಟಿ ದರೆ ಅಜ್ಜನ ಕಾಲಿಗೂ ಬಲಬರುತ್ತದೆ 


೧೧೨೮೯ ಅವಸರಕ್ಕೆ ನನಗಂಡ ಮೆಣಸಾಳೆ ಒಲ್ಲ 

ಅವಸರಕ್ಕೆ ನಿಯಮವಿಲ್ಲ 
೧೧೨೯೧ ಅವಸರಕ್ಕೆ (ಸಂತೆ ಹೊತ್ತಿಗೆ) ಮೂರು ಮೊಳ ನೇದ ಹಾಗೆ 
೧೧೨೯೨ ಅವಸರದಲ್ಲಿ ಅಜ್ಜಿ ಮೈ ನೆರೆದಳು 
೧೧೨೯೩ ಅವಸರದಲ್ಲಿ ಕೋಟೆ ಬಾಗಿಲು ತಲೆ ಹಿಡಿಸಲಿಲ್ಲವಂತೆ 
೧೧೨೯೪ ಅವಸರದಲ್ಲಿ ದಿಗಂಬರನಾಗಿ ಎದ್ದೋಡಿದನಂತೆ 


೧೧೨೯೫ ಅವಸರದಾಗ ನನ್ನ ಗಂಡ "ಅವಕ್‌' ಅಂದ. 


೧೧೨೯೬ ಆಗನ ಕೆಲಸಕ್ಕೆ ಆವಸರಪಟ್ಟು ಆಪಹಾಸ್ಕಕ್ಕೆ ಗುರಿಯಾಗ 
ಬಾರದು ಸ 


ಗುಣಶೀಲ ಸ್ವಭಾವ 


೧೧೨೯೭ 
೧೧೨೯೮ 
೧೧೦೨೯೯ 
೧೧೩೦೦ 
೧೧೩೦೧ 
೧೧೩೦೨ 


೧೧೩೦೩ 


೧೧೩೦೪ 
೧೧೩೦೫ 
೧೧೩೦೬ 
೧೧೩೦೭ 


೧೧೩೦೮ 


೧೧೩೦೯ 


೧೧೩೧೦" 


vi 
3ಆಗುವ ತನಕ ತಡೆದು ಆರುವ ತನಕ ತಡೆಯಲಿಲ್ಲ 

ಆತ್ರ ಗೋತ್ರ ಕೆಡಿಸಿತು 

ಆತುರಪಟ್ಟರೆ ಆಗುವುದು ಅರೆವಾಸಿ ಕೆಲಸ 

ಆತುರಗಾರ ಮನ್ಸ ಮೂತ್ರದಲ್ಲಿ ಮೊಕ ತೊಳೆದ 


ಆತುರಗಾರನಿಗೆ ಕಾತರ ಹೆಚ್ಚು 


ಆತುರಗಾರನಿಗೆ ನೆಲದಲ್ಲಿ ಹಾಕಿ, ನನಗೆ ಎಲೆಯಲ್ಲಿ ಹಾಕಿ 


*ಆತುರಗಾರನಿಗೆ ಬುದ್ಧಿ (ಸುದ್ದಿ) ಮ (ಟ್ಪ)ಟ್ಟ 
(ಮಡು . ಮಂಕು) 


ಆತುರಗಾರನಿಗೆ ಮಾತಾಡೋಕೆ ಪುರುಸತ್ತಿಲ್ಲ 
ಆತುರದಿಂದ (ಅನಾಹುತ) ಅನರ್ಥ 
ಆತುರಪಡಿಸೋರನ್ನ ಕೊಳ ಹಾಕಿದರು 

ಆದ ಅಡಿಗೆಯಾದರೂ ಆರಬೇಡವೆ ? 


ಊರಿಗೆ ಹೋಗುವವನಿಗಿಂತ ನೀರಿಗೆ ಹೋಗೋನು ಅವಸರ 
ವರಾಡಿದ 


೭ಎತ್ತು ಹಾರುವುದಕ್ಕಿಂತ ಮುಂಚೆ ಗೋಣಿ (ಕವುದಿ, ಸಬರ) 
ಎದ್ದೆದ್ದು ಹಾರಿತು 


ಒಂದೇ ನಗರದಲ್ಲಿ ನಗರ ನಿರ್ಮಾಣವಾಗಲಾರದು 


1 (1) ಆಗುವವರೆಗೆ ಇದ್ದವಳು ಆರುವವರೆಗೆ ಇರಲಾರಳೆ ? 
(11) ಅಡೋತನಕ ಇದ್ದು ಆರುವ ತನಕ ಇರಲಿಲ್ಲ 


* ತ್ರೆ 


ಆತುರಗಾನಿಕಿ ತೆಲಿವಿ ಮದ್ದು 


ತ, ಆತುರಗಾರನುಕ್ಕು ಬುದ್ಧಿ ಮಟ್ಟು : 
2 ಎತ್ತು ಎಳೆಯೋಕೆ ಮೊದಲೇ ನೊಗ ಎದ್ದೆದ್ದು ಕುಣೀತಂತೆ 


೧೧೩೧೧೦ 


೧೧೩೦೨ 


೧೧೩೧೩ 


೧೧೩೧೪ 


೧೧೩೧೫ 


೧೨೩೧೬ 


೧೧೩೧೭ 


೧೧೩೨೭ 


೧೧೩೨೮ 


ಕನ್ನಡ ಗಾದೆಗಳ ಮಹಾಕೋಶ 
1ಕುದಿಯೊ ಅವರೆ ಬಾಯೊಳಗೆ ಹಾಕಿಕೊಂಡ ಹಾಗೆ 
ಕುರಿ ಸತ್ತರೂ ತಿನ್ನೋವರೆಗೆ ತೃಪ್ತಿಯಿಲ್ಲ 
ಕುಂಡಿಗೆ ತೊಣಚಿ ಹೊಕ್ಕ ಹಾಗೆ ಆಡ್ತಾನೆ 
ಗೌಡನಿಗೆ ಅವಸರವಾದರೆ ಎರಡೊಂದಾಗಿ ಹಾಡೋಕಾಗುತ್ಯೇ ? 
ತಡವಾಗಿದ್ರೂ ಹಡ್ವಾಗವ್ನೆ 
ತತ್ತರಿಬಿತ್ತರಿಯವನ ಮುಂದೆ ಕತ್ತೆಯ ಹಾಗೆ ಆದ 
ತವಕಪಟ್ಟವ ತಬ್ಬರಿಸಿ ಬಿದ್ದ 
ತ್ವರೆ ಪಟ್ಟರೆ ಮರಿ (ರೆ) ಯಾಗುವುದೊ ? 
ತುಡು ಮಿಡ್ಕಿ ಜೀವ ತುಪ್ಪದ ಗಡಿಗೇಲೂ ನಿಲ್ಲು, ಎಲ್ಲೂ ನಿಲ್ಲಿ 
ತೊಗರಿ ಬೇಯೋಕ್ಕೂಂಚೆ ತುಟಿ ಕಡ್ಕೊಂಡ ಹಾಗೆ 
ದಡದಡನೆ ಬಂದು ಬುಡಬುಡನೆ ಹೋದ 
ದಾಟಿಯಿಂದ ಬಂದು ಮೋಟನಾದ 
ದೋಸೆ ಬಿಸಿಯೆಂದು ಮಸಿ ಕೆಂಡ ನುಂಗಿದ 
ನಿರುಮ್ಸ ಇಲ್ಲದ ಮನಸ್ಸು ನಿದಾನವಿಲ್ಲ 
ನಿಲ್ಲದಿರುವ ಮಲ್ಲನನ್ನು "ಕಲ್ಲು ಹೊತ್ತೀಯಾ ?' ಅಂದ 


ಬರಬರನೆ ಹೋಗುವವನನ್ನು “ಹೊರೆ ಹೊತ್ತೀಯಾ ?' 
ಅಂದಹಾಗೆ 


ಬೇಗನೆ ಮಾಡಿದ್ದು ಹಾಗೆಯೇ ಹೋಗುವುದು 
3ಹನ್ನೊಂದುದಿವಸ ಇದ್ದವನು ಇನ್ನೊಂದಿವ್ಸ ಇರಲಾರನೆ ? 


1 ಎದೆಗುದಿಪಟ್ಟು ಕುದಿಯೊ ಅವರೆ ಬಾಯಿಗೆ ಹಾಕ್ಕೊಂಡ ಹಾಗೆ 
2 ಹನ್ನೊಂದುತಿಂಗಳು ಇದ್ದವಳು ಇನ್ನೊಂದು ತಿಂಗಳು ಇರಲಾರಳೆ ? 


ಗುಣಶೀಲ ಸ್ವಭಾವ ೪೬ 
ದುಡುಕು 

೧೧೩೨೯ ಒಮ್ಮೆ ಕತ್ತರಿಸುವುದಕ್ಕಿಂತ ಮೂರುಸಲ ಅಳತೆಮಾಡಿನೋಡು 

೧೧೩೩೦ ದುಡುಕಿದರೆ ದುಗುಡ 


೧೧೩೩೧ ದುಡುಕಿದ್ದವಗೆ ಬಡತ(ನ) ತಪ್ಪದು 


ಸ್ಸ 


೦2 


೧೧೩೩೨ ನುಗ್ಗಿ ದವನಿಗೆ ಹಗ್ಗ ತಪ್ಪೀತೆ? 


ಕರುಣೆ 


೧೧೩೩೩ ಅಜ್ಞಾತರಲ್ಲಿ ಜಿಜ್ಞಾಸೆಯಿರಬೇಕು 
ಅಜ್ಜರಲ್ಲಿ ಕನಿಕರವಿರಬೇಕು 


೧೧೩೩೪ ಕಟುಕರಲ್ಲಿ ಕರುಣೆಯೆ ? 
೧೧೩೩೫ ಕಡಗವಿಲ್ಲದ ಕೈ, ಕರುಣೆಯಿಲ್ಲದ ಪುರುಸ 
೧೧೩೩೬ ಕರುಣೆಯಿಲ್ಲದ ಬಾಳು ಕಲ್ಲಿಗಿಂತ ಕಡೆ 


೧೧೩೩೭ 3ಗಾಣಗಿತ್ತಿ (ಗಾಣತಿ. ಎಣ್ಣಿಗಾಣಿಗ) "ಅಯ್ಕ್ಯೋ' ಅಂದರೆ 
ಜೆ ನೆತ್ತಿ ತಣ್ಣಗಾದೀತೆ ? 


' ೧೧೩೩೮. ಚಂಡಾಲನಿಗೆ ಕರುಣೆಯಿಲ್ಲ 
ಮುಂಡಾಸಿನವನಿಗೆ ಮಣೆಯಿಲ್ಲ 


೧೧೩೩೯ ತಾರುಣ್ಯವೇ ರೂಪು, ಕಾರುಣ್ಯವೇ ಗುಣ 
೧೧೩೪೦ ದಯವಿಲ್ಲದ ಧರ್ಮವಿಲ್ಲ / 


೧೧೩೪೧  2ನಯವಾಗಲಿ ಭಯೆವಾಗಲಿ ಇಲ್ಲದವ ದಯವೇನು ವರಾಡ್ಕಾನು 


೧೧೩೪೨ ಮುಂಜಿನಹಾಗೆ, ಮನಸ್ಸು ಕರಗೀತು 
ಎದೆಯಹಾಗೆ ಕಲ್ಲು ಕರಗೀತೆ? 


1 ಬೀದೀಲಿ ಹೋಗೊ ಮಕ್ಕಳಕಂಡು ಗಾಣಗಿತ್ತಿ 'ಅಯ್ಕೋ !' ಅಂದಹಾಗೆ 
2 ನಯ ಭಯಗಳಿಲ್ಲದವ ದಯವೇನು ಮಾಡ್ಕಾನು ? 


J ಕೀರ್ತಿ 


ಕನ್ನಡ ಗಾದೆಗಳ ಮಹಾಕೋಶ 


*ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ 
ಕಾಂಚನಕ್ಕಿಂತ ಕೀರ್ತಿಯೇ ಶ್ರೇಷ್ಠ 

ಕೀರ್ತಿಯೇ ಕೈಲಾಸ. ಅಪಕೀರ್ತಿಯೇ ನರಕ 
ಖ್ಯಾತಿಯ ಮುಂದೆ ಜಾತಿಯೇ? 


ಧನಕ್ಕಿಂತ ವಕಾನವೇ ಮಿಗಿಲು 
ಹಣಕ್ಕಿಂತ ಕೀರ್ತಿಯೇ (ಹೆಸರೇ) ಹಸನು 


ನಾಮವಿದ್ದವನು ನಾಯಕ 


ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು 


ಊರ ದನ ಕಾಯ್ದು ದೊಡ್ಡಬೋರೇಗೌಡ ಅನಿಸಿಕೊಂಡ ಹಾಗೆ 
ಕೀರ್ತಿಗೆ ಹೋಗಿ ಕೋಲು ಮುರಿಸಿಕೊಂಡ 
ತೋಳು ಪೂಜಿಸಿಕೊಳ್ಳುವುದಕ್ಕೆ ಹೋಗಿ ಮೂಳನಾದ 


ದೊಡ್ಡತನಕ್ಕೆ ಗುಗ್ಗುಳ ಹೊತ್ತರೆ ಬಗಲಾಗಿನ ಕೂದಲು 
ಊರೆಲ್ಲ ನೋಡಿತು 

ಸಂಬಳ ಸಾರಿಕೆ ಏನಿಲ್ಲದಿದ್ದರೂ ನನ್ನ ಗಂಡನ್ನ "ಸುಬೇದಾರ' 
ಅಂದರೆ ಎಷ್ಟೋ ಹೆಚ್ಚಾಳ ಅಂದಳಂತೆ 


ದೆಸೆ ನೋಡಿದರೆ ಮೂರುಪಾಲು, 
ಕೀರ್ತಿ ನೋಡಿದರೆ ಕಿಲುಬು ದುಗ್ಗಾಣಿ 


* ಕಾಯ ಅಳಿದರೂ ಚಿಂತೆಯಿಲ್ಲ, ಕೀರ್ತಿ ಉಳಿಯಬೇಕು 


ಗುಣಶೀಲ ಸ್ವಭಾವೆ 
೧೧೩೫೬ 
೧೧೩೫೭ 
೧೧೩೫೮ 


೧೧೩೫೯ 


ಉಪಕಾರ. 
೧೧೩೬೦ 
೧೧೩೬೧ 
೧೧೩೬೨ 


೧೧೩೬೩ 


೧೧೩೬೪ 
೧೧೦೩೬೫ 
೧೧೩೬೬ 


೧೧೩೬೭ 


೧೧೩೬೮ 
೧೧೩೬೯ 


೧೧೩೭೦ 


ಪ್ರಕಾಶವಿಲ್ಲದೆ ಆಕಾಶಕ್ಕೆ ಹೋದರೇನು ? 
ಪ್ರಸಿದ್ಧವಾದದ್ದು ನಿಷಿದ್ಧವಾಗದೆ ? 
ಭರ್ತಿಮಾಡುವವ ಕೀರ್ತಿಪಟಾನೆ ? 


ಲ 


*ವಿಖ್ಯಾತಿಪಟ್ಟಿರೂ ಅಪಖ್ಯಾತಿ ಹೋಗಲಿಲ್ಲ 


ಅಪಕಾರ ಮಾಡಿದವರಿಗೂ ಉಪಕಾರ ವರಾಡಚೇಕು 
ಕಸ ಇದ ತಾವ ಬಸವಣ 

೧ ಜ್‌ ಣ 
ಕಟ್ಟುವ ಕೆರೆಗೆ ಒಂದು ಕಲ್ಲು ಹಾಕು 


ದೇವಸ್ಥಾನಕ್ಕೆ ಹೋಗಿ ಶ್ರದ್ಧಿಸದಿದ್ದರೆ ಧೂಪ ಹಾಕಿ 
(ಊದಿನ ಕಡ್ಡಿ ಹಚ್ಚಿ)ದಷ್ಟು ಫಲ 


ನಾವು ಒಬ್ಬರಿಗಾದೆ ) ನವಂಗೂ ಯಾರಾದ್ರೂ ಆಗ್ತಾರೆ 
ಪರೋಪಕಾರಿಗಳಿಗೆ ಪಾಲೇಕೆ? 
ಪರೋಪಕಾರದಂಥ ಪುಣ್ಯವಿಲ್ಲ, ಪರಪೀಡೆಯಂಥ ಪಾಪವಿಲ್ಲ 


ಪರೋಪಕಾರವು ಪುಣ್ಯದ ತಾಯಿ 
ಪುಣ್ಯವು ಪುರುಷಾರ್ಥದ ತಾಯಿ 


ಮನೆಗೆ ವಕಾರಿ, ಪರರಿಗೆ ಉಪಕಾರಿ 
ಹೂವಿಗೆ ಬಡತನವಾದೂ) ಹೂಸಿಗೆ ಬಡತನವಿಲ್ಲ 


ಹೂಸದಿದ್ದರೆ ಹೂ ಕೊಟ್ಟಷ್ಟು ಫಲ 


8 (1 ವಿಖ್ಯಾತಿ ಹೊಂದಿ ಅಪಖ್ಯಾತಿ ಪಟ್ಟ 
(11) ಪ್ರಖ್ಯಾತಿ ಹೊಂದಿ ಅಪಕೀರ್ತಿ ಹೊಂದಿದ ಹಾಗೆ 


೧೧೩೮೩ 


೧೧೩೮೪ 


೧೧೩೮೫ 


ಕನ್ನಡ ಗಾದೆಗಳ ಮಹಾಕೋಶ 


ಅನ್ನ ಇಕ್ಕಿದವರ ಮನೆ ತಣ್ಣಗಿರಲಿ 

ಅನ್ನ ಇಟ್ಟವರನ್ನು ಎದ್ದವನೇ ನೆನೆ 

ಆದವರನ್ನು ಅರುತಾಸು ರಾತ್ರಿ ನೆನಿ 

ಉಪ್ಪಿನ ಯಣ ಇಪ್ಪತ್ತು ಜನ್ಮವಾದರೂ ತೀರುವುದಿಲ್ಲ 
ಉಪ್ಪ ಇಕ್ಕಿದವರನ್ನು ಮುಪಖ್ಪಿನವರೆಗೆ ನೆನೆ 

ಉಂಡವ ಹರಸಬೇಕು, ಕಂಡವ ಮರೆಯಬೇಕು 
ಜನ್ಮಕೊಟ್ಟವಳು ತಾಯಿ, ಅನ್ನ ಕೊಟ್ಟವನು ದಾತ 


ಹಿಟ್ಟಿಕ್ಕಿದವರ ಹೊಟ್ಟೆ (ಮನೆ) ತಣ್ಣಗಿರಲಿ 


*ಅನ್ನಹಾಕಿದ ಮನೆಗೆ ಕನ್ನಹಾಕಿದ 
ಅಪಕಾರ ಮಾಡುವವ ಅಪಕೀರ್ತಿಗಂಜ್ಯಾನೆ ? 
ಆದವರನ್ನು ಅಲ್ಲಮಾಡಿ ಬೂದಿಯಲ್ಲಿ ಹೋಮಮಾಡಿದರು 


“ಇತ್ತತ್ತ ಬಾ'ಅಂದರೆ (ಹೆಗಲ ಮೇಲೆ ಹತ್ತಿಕೊಂಡ) 
ಇದ್ದ ಮನೆ ಕಿತ್ತುಕೊಂಡ 


ಇರಲಿಕ್ಕೆ ಇಂಬು (ಮಲಗಲಿಕ್ಕೆ ಚಾಪೆ)ಕೊಟ್ಟರೆ 
ಮನೆಯೇ ನನ್ನದು ಅಂದ 


ಈಚಲ ಗಿಡಕ್ಕೆ ನೀರೆರೆದ ಹಾಗೆ 


ಉಪಕಾರ ಮರೆತು ಬೈಗಳ ಬಂತು 


6 ಉಂಡಮೆನೆಗೆ ಕಿಂಡಿ ಕೊರೆದ | k 29% q 


ಗುಣಶೀಲ ಸ್ವಭಾವ 
೧೧೩೮೬ 
೧೧೩೮೭ 
೧೧೩೮೮ 
೧೧೩೮೯ 
೧೧೩೯೦ 
೧೧೩೯೧ 
೧೧೩೯೨ 
೧೧೩೯೩ 


೧೧೩೯೪ 
೧೧೩೯೫ 


೧೧೩೯೬ 
೧೧೩೯೭ 
೧೧೩೯೮ 
೧೧೩೯೯ 


೧೧೪೦೦ 


೧೧೪೦೧ 


೧೧೪೨೨ 


೪೧ 


1ಉಪಕಾರಕ್ಕೆ ಅಪಕಾರ ಮಾಡಿದ ಹಾಗೆ 
ಉಪಕಾರವರಿಯದವನನ್ನು ನಿಪುಣನೆಂದು ಹೇಳಬೇಡ 
ಉಪ್ಪುಂಡ ಮನೆಗೆ ಎರಡು ಬಗೆದ 

ಉಪ್ಪುಂಡು ಕುತ್ತಿಗೆ ಕೊಯ್ತಾರ್ಯ್ಕೇ? 

ಉಪುಂಡು ಸಪ್ಪಗನ್ನಬಾರದು 

ಉಂಡ ಊಟ ತುಂಡಂಗಂಬಳಿಗೆ ಸವಂ 

ಉಂಡಮನೆ ದೂರಿದ 

ಉಂಡ ಮನೆ ಗಳ(ಜಂತೆ, ಜಾತಿ) ಎಣಿಸಬೇಡ 


ಉಂಡಮನೆಗೆ ಎರಡು ಬಗೆದು ತುಂಬಿದ 
ಕೆರೆಗೆ ಕುಂಡೆ ತೋರಿಸಬೇಡ 


ಉಂಡ ಮನೆಗೆ ಎರಡು ಬಗೆಯಬೇಡ 
2ತಲೆ ನಿರಗಂ ತೆಗೆದು ನಿಲಬೇಡ 


ಉಂಡ ಮನೆಗೆ ಕೆಂಡಸುರಿಯೊ ಬುದ್ಧಿ 
ಉಂಡಮನೆಗೆ ದಂಡ ಬಗೆಯಬಾರದು 
ಏರಿದ ಏಣಿ ಕಾಲಲ್ಲಿ ಒದ್ದ 

ಒರಗಿದವರ ಮೇಲೆ ಪ್ರಾಣ ಬಿಡುವುದು 


ಕದ್ದು ಹೋಳಿಗೆ ಕೊಟ್ಟರೆ ತುಪ್ಪವಿಲ್ಲ 
(ಬೆಣ್ಣೆ (ಸಿಹಿ) ಸಾಲದು) ಅಂದನಂತೆ 


ಕೆರೆಯಲ್ಲುಂಡು ತೊರೆ ಹೊಗಳಿದಂತೆ 


ತನ್ನ ರೊಟ್ಟಿ ತನ್ನ ಕಪಾಲಕ್ಕೆ ಹೊಡೆಯಿತು 


] ಉಪಕುರ ಮಾಡಿದವರಿಗೆ ಅಪಕಾರ ಮಾಡಬಾರದು 
2 ತುಂಬಿದ ಕೆರೆಗೆ ಕಲ್ಲುಹಾಕಬೇಡ 


೧೧೪೦೩ 


೧೧೪೦೪ 


೧೧೪೧೫ 


೧೧೪೧೭ 


ಕನ್ನಡ ಗಾದೆಗಳ ವಾಹಾಕೋಶೆ 


ತಲೆ ಒಡೆದವನೂ ಒಂದೇ, ಲೇಪ ಹಾಕಿದವನೂ ಒಂದೇ 
1ತಾನು ನೆಟ್ಟಬೀಳು ತನ್ನ ಎದೆಗೆ ಹಬ್ಬಿತು 

ತಿಂದಿದ್ದಾಗ್ಲೆ ತಿಕ್ಕಾಣ್ಹೋಯ್ತು, ನೀವನಿಕ್ಕೆ ಅಂದಂಗೆ 
ನಮ್ಮನೆ ಅನ್ನಉಂಡು ನಮಗೇ ಎರಡು ಬಗೆದ 


ನಾಯಿಗೆ ಮಾಡಿದರೆ ನಷ್ಟ, 
ದೇವರಿಗೆ ವಣಡಿದರೆ ದೃಷ್ಟ 


ನಾಯಿಗೆ ಮಾಡಿದೆಯೊ, ನಾತ ಕುಡಿದೆಯೊ 
ನೂರು ಹಾರಿ ಹೋಯಿತು, ಎರಡು ಬೆರಸಿ ಬಂತು 


ಬೋನಾಸಿಗೆ ಜಾಗ ಕೊಡೋವತ್ಸೆ ಪೂರ್ತಿ ವಂನೆಯನ್ನೇ 
ಆಕ್ರಮಿಸಿಕೊಂಡ 


ಪಕ್ಷ ಪಾಂಡವರಲ್ಲಿ, ಊಟ ಕೌರವರಲ್ಲಿ 


ಪಥ್ಯ ಹಾಕಂವವನ ಕೈ ಕಚ್ಚಿದ 


ಬಿದ್ದಿ (ಹಸಿದಿದ್ದ ವನಿಗೆ ಬಿಸಿಮುದ್ದೆ ಕೊಟ್ಟರೆ 
ಎದ್ದುಬಂದು (ಮುಂದೆಲೆ ಹಿಡ್ಕಂಡ್ನಂತೆ) ಎದೆಗೊದ್ದನಂತೆ 


ಮನೆ ಮಾಡಿದ ಅಜ್ಜಿ ಹೊರಗಿರು 


*ಮಲಗು ಅಂತ ಮಂದಲಿಗೆ ಕೊಟ್ಟರೆ ಕಿವಿ ಹತ್ತಿರ ಬಂದು 
ಉಚ್ಚೆಹುಯ್ದ 


ಮಾಸೆ ಬಂದಮೇಲೆ ಮೂಗು ಯಾರಿಗೆ ನೆನಪಿರುತ್ತದೆ 
ಮುತ್ತಿಡುವ ಕೈಗೆ ಮುತ್ತಿಗೆ ಹಾಕಿದ ಹಾಗೆ 


1 ತಾನೆಟ್ಟುದು ತನಗೇ ಅಂಬಾಯಿತು 
2 ಮಲಗೂಕೆ ಮನೆಕೊಟ ರೆ ಕಿವಿಯೊಳಗೆ ಉಚ್ಚೆ ಹುಯ್ದ 


ಮ 


ಗುಣಶೀಲ ಸ್ವಭಾವ 


೧೧೪೧೮ ಮೂಗು ಕೊಟ ಶವನನ್ನು ಬಿಟ್ಟು ಶಿ ಮೂಗುತಿ ಕೊಟ್ಟವನನಂ ್ನ 
ನೆನಸಿದಂತೆ 


೧೧೪೧೯ ಯಾರಿಗೆ ಮಾಡಿದ್ರೆ ಏನು ಹಿತ? 


೧೧೪೨೦ ಸಾಕಿದ ನಾಯಿ (ಕಾಲಂ ಕಚ್ಚಿತು) ಏನಂ ಮಾಡೀತು, 
ಬದುಕಿದ್ದರೆ ಕಾಲು ಕಚ್ಚೀತು 


೧೧೪೨೧ ಸಾಕಿದವನ ಮನೆಗೆ ಸಗಣಿ ನೀರು ಹಾಕಿದಂತೆ 

೧೧೪೨೨ ಸಾಗಿದರೆ ಉಪಕಾರ, ಇಲ್ಲದಿದ್ದರೆ ಅಪಕಾರ 

೧೧೪೨೩ ಹಾಲು ಕೊಡಲು ಹೋದರೆ ಕಾಲು ಕಚ್ಚಲು ಬಂದ 

೧೧೪೨೪ ಹಾಲುಂಡ (ಮಜ್ಜಿಗೆ) ಕೊಟ್ಟವು ಮನೆ ಕರು ಸಾಯಲಿ 
೧೧೪೨೫ ಹಾಲುಂಡ ಮನೆಗೆ ಗುಂಡು ಹಾಕಬೇಡ 

೧೧೪೨೬ ಹಾಲುಂಡ ಮನೆಗೆ (ಅನ್ಯಾಯ ಮಾಡಿದ)ವಿಷ ಹಾಕಿದ 
೧೧೪೨೭ 3ಹಾವಿಗೆ ಹಾಲೆರೆದ ಹಾಗೆ 

೧೧೪೨೮ ಹುಲಿಗೆ ಉಪಕಾರ ಮಾಡಿದರೆ ಮೇಲೆ ಬೀಳದೆ ಇರುತ್ತೇ? 


೧೧೪೨೯ ಹೊಕ್ಕಮನೆ ಹೆಂಚು ತೆಗೆ (ಎಣಿಸಿ)ದ 


ಉಪಕಾರಿಗೆ ಬರುವ ಉಪದ್ರವ 
೧೧೪೩೦ ಉಪಕಾರಕ್ಕೆ ಹೋದರೆ ಉಪದ್ರವ ಬಂತು 


೧೧೪೩೧ 2ಊರ ಉಸಾಬರಿ ಕಟ್ಕೊಂಡು ಉಲ್ಲಾಸಪ್ಪ ಬಡವಾದ 


1 ಹಾವಿಗೆ ಹಾಲೆರೆದರೆ ಅಮೃತ ಕೊಟ್ಟೇತೆ ? | 
2 (1 ಊರ ಚಿಂತೆ ಕಟ್ಕೊಂಡು ವೀರ (ಕೋರಿ)ಶೆಟ್ಟಿ, ಬಾಜಿ ಸಾಬಿ(ಕೊತ್ವಾಲ) 
ಬಡವಾದಂತೆ 
(11) ಊರ ಉಸಾಬರಿ ತೆಗೆದುಕೊಂಡು (ಹಿರಿಯತನ ಮಾಡಿ) ಜೋಗಪ್ಸ ದಂಡ 
ಕೊಟ್ಟನಂತೆ 


೫೪ 


ಕನ್ನಡ ಗಾದೆಗಳ ಮಹಾಕೋಶ 
ಊರ ಗಂಟೆಗೆ ಓಬಳಿ ಸಿಡಿ ಆಡಿದನಂತೆ 


ಊರ ಮಾತಾಡಿ (ಉಣಲು ಹೋದಂತೆ) ಉಣದೆ ಕೆಟ್ಟರು 


ಊರಿ (ದಾಯಾದಿ)ಗೆ ಮಾಡಿದ ಉಪಕಾರ, 
ಹೆಣಕ್ಕೆ ಮಾಡಿದ ಶೃ ೦ಗಾರ ಕ | 


ಊರೆಲ್ಲ ಮಾಡಿದ್ದಕ್ಕೆ ನನ್ನಮಗ ಹಣಕೊಟ್ಟ ಕೈ 

ಏಳೂರು ಗೌಡಿಕೆ ಮಾಡಿ ತೋಳಿಗೆ ಅಂಗಿ ಕಾಣದೆ ಹೋದನಂತೆ 
ಗ್ರಾಮಶಾಂತಿಗೆ ತಳವಾರ ತಲೆ ಬೋಳಿಸಿಕೊಂಡನಂತೆ 

ತಾವು ಕೊಟ್ಟು ನೋವು ಪಡಕೊಂಡೆ 

ಪರಹಿತಮಾಡಿ ತನ್ನಹಿತ ತಪ್ಪಿಸಿಕೊಂಡ 

ಪರಿಸೆ ಯಜಮಾನ ಅಂತ ಪರರ ಹೇಸಿಕೆ ತೆಗೆಸಿದರು 

ಪುಣ್ಯಕ್ಕೆ ಹೋದರೆ ಪಾಪ ಬಂತು 

ಮನೆಕದ ಕೊಟ್ಟು ಬೆಳೆಗೂ ನಾಯಿ ಹೊಡೆದರಂತೆ 
ಮಾಡುವತನಕ ಮಾಡಿ ಮಾರ್ನೋವಿಂಯಲ್ಲಿ"ಛೀ !' ಅನ್ನಿಸಿಕೊಂಡ 
ಮೊಸಳೆಗೆ ಉಪಕಾರ ಮಾಡಿ ನಶಿಸಿ ಹೋದ ಹಾಗೆ | 
ಶಿಹುತ್ತರ ತಾಯಿ ಬೀದಿಯಲ್ಲಿ ಬಿದ್ದು ಸಾಯಿ 

ಹೆರವರಿಗೆ ಮಾಡಿ ಹೆಡಕುರಳ ಕೊಂಡದಂತೆ 


ಹೆರವರಗೊಡನೆಗೆ ಕರೆ ಮಾಸೆ ಸುಟು ಕೊಂಡರಂತೆ 


1 (i) ಊರು ಉಪಕಾರವರಿಯದು. ಹೆಣ ಶೃಗಾರವರಿಯದು 


(1) ಊರು ಉಪಕಾರ ಹರ್ಕ, ಹೆಣಕ್ಕೆ ಶೃಂಗಾರ ಹರೆ (ಹವ್ಯಕ) 


2 (1) ಹತ್ತು ವಂಕ್ಕಳ (ಮಂದಿಯು) ತಾಯಿ ಹೊಳೆ:ಲ್ಲಿ ಬ ಬಿದ್ದು ಸತ್ತಳಂತೆ 


(ii) ಹಲವು ಮಕ್ಕಳ ತಾಯಿ ಹಾದಿಯಮೇಲೆ 


ಗುಣಶೀಲ ಸ ಭಾವ ೫೫ 
ಕಾರ್ಯಾಂತೇ ಅಪ್ರಯೋಜಕಃ 
೧೧೪೪೯ ಆಗುವವರೆಗೆ ಅಗನಿಗುಂಟ, ಆದಮೇಲೆ ಬಗನಿಗುಂಟ 


೧೧೪೫೦ ಆಗುಗಂಟ “ನಮ್ಮ ಹೆಡ್ತಿ ಕೊಡ್ತೀವಿ” ಅಂತಾರೆ, 
ಆದಮೇಲೆ “ನಿನ್ನ ಹೆಡ್ತಿ ಕೊಡ್ತೀಯಾ ?” ಅಂತಾರೆ 


೧೧೪೫೧ ಅಗೊಗಂಟ ಅಣ್ಣಾರಾಯ, ಆದಮೇಲೆ ದೊಣ್ಣೆರಾಯ 


೧೧೪೫೨  ಉಂಡಾಗೊ ತನಕ "ಬಾಳೆ ಹಾಕ್ತೀನಿ, ಬದನೆ ಹಾಕ್ತಿನಿ' ಅಂದ 
ಉಂಡಾದ ಮೇಲೆ 'ನನ್ನ ಗೆಂಡೆ ಹಾಕ್ತೀನಿ' ಆಂದ 


೧೧೪೫೩ ಕೂಳು ತೆಗೆದಮೇಲೆ "ಬೋಳಿಮಗ' ಅಂದರೆ ಕೇಳ್ತಾನ್ಯೆ ? 
೧೧೪೫೪ ಕೆಲಸ ಆಗೋತನಕ ನಂದು ಹಿಡಿ, ಅಮೇಲೆ ನಿಂದು ಓಡಿ 
೧೧೪೫೫ ಗಿರಿ ಕಂಡಮೇಲೆ ಕುಂಟ ದಾಸಯ್ಯನ ಕಾಲು ಯಾಕೆ ಹಿಡಿಬೇಕು 
೧೧೪೫೬ ಗೋಳಿ ಬಾ (ಬೇ)ರು ದಾಟಿದ ಮೇಲೆ ಗೋಪಾಲರಾಯ 


೧೧೪೫೭ ತಿನ್ನುವ ತನಕ ದೊಂಬರ ಸನೆ 
ತಿಂದಮೇಲೆ ಪಾಣನ ವೇಷ 


೧೧೪೫೮ ತೀಟೆ ತೀರಿದಮೇಲೆ ತೌಡಿ ಸಂಗವೇನು? 
೧೧೪೫೯ *ತೊರೆ ಇಳಿದ ಮೇಲೆ ಅಂಬಿಗನ ಹಂಗೇನಂ? 
೧೧೪೬೦ ಪೊಟ್ಟಣ ಕಟ್ಟೆ ಹೈದ ಮೇಲೆ ತಟ್ಟನೆ ಹೋಗನೆ? 
೧೧೪೬೧ ಮಳೆ ನಿಂತಮೇಲೆ ಕೊಡೆ ಭಾರವಲ್ಲವೆ? 
೧೧೪೬೨ ಸಮಯವಾದ ಮೇಲೆ ಬಿಜ್ಯತ್ತಿ ಹೊರಗೆ 


೧೧೪೬೩ ರೋಗ ವಾಸಿಯಾದ ಮೇಲೆ ವೆ ದ್ಯನ ಹಂಗೇನು? 


* (1) ಹೊಳೆ (ದೋಣಿ) ದಾಟಿದಮೇಲೆ ಅಂಬಿ (ಗಾರನ)ಗರ ಮಿಂಡ 
(11) ಹೊಳೆ ಹಾಯುಗಂಟ ಅಂಬಿಗರಣ್ಣ, ಹೊಳೆ ಹಾಯ್ತ್ಹಿ ನಿನ್‌ ಹಂಗೇನಣ್ಣ 


೫೬ i ಕನ್ನಡ ಗಾದೆಗಳ ಮಹಾಕೋಶ 
ಅತಿ ಸಾಧುತನ ಅಪಾಯ 

೧೧೪೬೪ ಅವನಿಗೆ ನಾನೇ ಸುಲಿದ ಬಾಳೆಯಹಣ್ಣು 

೧೧೪೬೫ ಆನೆ ಸಾಧುವಾದರೆ ಅಗಸ ಮೋಳಿಗೆ ಹೇರಿದ 

೧೧೪೬೬ ಬಗ್ಗಿದ ಬೆನ್ನಿಗೆ ಬಂಡೆ ಹೇರಿದರು 

೧೧೪೬೭ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು 


೧೧೪೬೮ ಬೆರಕೆ ಎತ್ತಿಗೆ ಒಂದು ಲಗಳೆಯಾದರೆ ಸಾಧು ಎತ್ತಿಗೆ ಎರಡು 


೧೧೪೬೯ ಬೇಲಿ ತಗ್ಗಿರುವ ಕಡೆ ಎಲ್ಲರೂ ತುಳೀತಾರೆ 
೧೧೪೭೦ *ಮೆತ್ತಗಿದ್ದವನನ್ನು ಮೊಣಕೈಯಿಂದ ಗುದ್ದಿದರು 
೧೧೪೭೧ ಮೆತ್ತಗಿದ್ದವನಿಗೆ ಮತ್ತೆರಡು ಗುದ್ದು 


೧೧೪೭೨ ಸಾಧು ಎತ್ತಿಗೆ ಎರಡು (ಗೋಣಿ, ಜೋಡು, ಸಬಿರ) ಹೇರು 


J ಆಶಾವಾದ 
೧೧೪೭೩ ಆಯುಸ್ಲ್ಸಿದ್ದರೆ ಪಾಯಸಕ್ಕೆ ಅರ್ಪಣ (ಕಷ್ಟ) ವೇ? 
೧೧೪೭೪ ಉಸಿರುಂಟಾದರೆ ಮೊಸರು (ಉಪ್ಪು) ಮಾರಿ ತಿನ್ನ ಬಹುದು 
೧೧೪೭೫ ಎಳೆಗರು ಎತ್ತಾಗದೇ ? 
೧೧೪೭೬ ಕೆಟ್ಟರೂ ಜೀವದಿಂದುಳಿ 
೧೧೪೭೭ ಗೋಡೆ ಇದ್ದರೆ ಸಾವಿರ ಚಿತ್ತಾರ (ಚಿತ್ರ) ಬರೆಯಬಹುದು 

೧೪೭೮ ಘಟ ಇದ್ದರೆ ಮಠ ಕಟ್ಟಿಸಬಹುದು 

೧೧೪೭೯ ಜೀವವಿದ್ದರೆ ಬೇಡಿ ತಿನ್ನಬಹುದು ಶಿ 


* (1) ಮೆಪ್ತೆಗಿರೋನ್ನ ಕಂಡರೆ ಮೊಣಕೈಲಿ ತಿವಿ 
(।]) ನೆಲ ಮೆತ್ತಗಿದೆ ಅಂತ ಮೊಳಕೈಯಿಂದ ಗುದ್ದಿದರು 


ತ್‌್‌ 


ಗುಣಶೀಲ ಸ ಭಾವ ೫೭ 


೧೧೪೮೦ ತಲೆ ಚೆನ್ನಾಗಿದ್ದರೆ ಮುಂಡಾಸು ಮೂವತ್ತು ಮೊಳ 
(ಸಾವಿರ ಮೊಳೆ) ವಾದರೂ ಕಟ್ಟ ಬಹುದು 


೧೧೪೮೧ ದೇಹವಿದ್ದರೆ ಭಾವಿಸಬಹಂದು 

೧೧೪೮೨ ಬದುಕಿದ್ದರೆ ಭಿಕ್ಷವಾದರೂ ಬೇಡಬಹುದು 
೧೧೪೮೩ ಬದುಕಿದ್ದರೆ ಬುಧನ ದೆಸೆ ಬಂದೀತು? 
೧೧೪೮೪ ಬದುಕಿದ್ದರೆ ಸುಖ, ಸತ್ತ ಮೇಲೇನಿದೆ ? 


೧೧೪೮೫ ಸಾಯದೆ ಉಳಿದರೆ ಸಾವಿರ ಚೋದ್ಯ ಕಂಡೇನು ? 


J ಕಾಮ-ಪ್ರೇಮ 
೧೧೪೮೬ - ಅಂತಃಕರಣಕ್ಕೆ ನಾಚಿಕೆ ಇಲ್ಲ, ಪ್ರೇಮಕ್ಕೆ ಬೆಲೆ ಇಲ್ಲ 
೧೪೮೭ ಉಪ್ಪುಕಾರ ತಿನ್ನೊ ಜೀವ ಏನೇನೊ ಬಯಸುತ್ತೆ 


೧೧೪೮೮ ಎರಡು ನಾಯ ಪ್ರಣಯ, ಹತ್ತುನಾಯ ಕಚ್ಚಾಟ 


೧೧೪೮೯ ಎಲ್ಲ ವಾಸನೆಗಿಂತ ಕಾಮವಾಸನೆ, ಎಲ್ಲ ರುಚಿಗಿಂತ ಉಪ್ಪಿನರುಚಿ 
೧೧೪೯೦ 3ಒಣಮೋಹ ನಿದ್ರೆಗೇಡು, ನಾಯಿ ಮೋಹಕ್ಕಿ ನಾಚಿಗೆಗೇಡು 
೧೧೪೯೧ ಒಲಿದ ಅರಸನಿಗೆ ಕುಲಶೀಲ ಒಂದೂ ಬೇಡ 

೧೧೪೯೨ ಒಲಮೆಯ ಕೂಟಕ್ಕೆ ಹಾಸಿಗೆಯ ಹಂಗೇ ಬೇಡ 

೧೧೪೯೩ ಕಣ್ಣಿಟ್ಟು ನೋಡಿದರೆ ಮನೆ ಹೆಂಡತಿ ಕುರುಡಿ 

೧೧೪೯೪ ಕನ್ನೆ ಅರಿವಳೆ ಕಾಮರಸವ ? 

೧೧೪೯೫ ಕಾಮನ ಕಟ್ಟು, ಭೀಮನ ಪಟ್ಟು 

೧೧೪೯೬ 2ಕಾಮಕ್ಕೆ ಕಣ್ಣಿಲ್ಲ, ಸಿಟ್ಟಿಗೆ ದೃಷ್ಟಿ ಇಲ್ಲ 


1 ಬರಿಗುಲ್ಲು ನಿದ್ದೆಗೇಡು 
2 ಪ್ರೇಮ ಕುರುಡು 


೧೧೫೧೩ 
೧೧೫೧೪ 


೧೧೫೧೫ 


ಕನ್ನಡ ಗಾದೆಗಳ ಮಹಾಕೋಶ 
ಮೋಹಕ್ಕೆ ಮದ್ದಿಲ್ಲ, ಕಾಮನಿಗೆ ಕಣ್ಣಿಲ್ಲ 
ಕಾಮನ ಕಾಟ ತಪ್ಪಿಸೋಕಾಗುತ್ಯೆ ? 
ಕಾಮವಿರುವವರೆಗೆ ಪ್ರೇಮವಿರದು 
ಕ್ಷಾಮದಲ್ಲೂ ಕಾಮಕೇಳಿಯೇ ? 
ತನಗೊಪ್ಪಿದುದೇ ಸುಂದರ 


ತಾನು ಒಲಿದವಳೇ ರಂಭೆ, ತಾನು ಮಿಂದದ್ದೇ ಗಂಗೆ 
ತಾನೊಲಿದ ಮಂಕೇ ಮಾಣಿಕ 


ತಾಳಲಾರದ ವಿರಹ ತಿಣಿಕಿದರೆ ಹೋದೀತೆ? . 
ನಾರಿಯರೋಲುಮೆಗೆ ನಾರೋ ಬೇರಿಕ್ತಾರೈ? 
ಪಾತ್ರದವಳ ಪ್ರೇಮ | 
ಪ್ರೇಮವನ್ನು ಕಲಿಸಲು ಯಾವ ಗುರುವೂ ಬೇಡ 
ಬೇಕಾದಾಕೆ ಬಲು ಚೆಲುವೆ 

ಬೇತಾಳನಿಗೆ ಜ್ಯೇಷ್ಮಾದೇವಿಯೇ ಒಲಿದ ಹೆಂಡತಿ 


ಮನಸ್ಸಿನಲ್ಲಿ ಇಲ್ಲದ ಮೋಹ ತಿಣಿಕಿದರೆ ಹೋದೀತೆ? 


ಮಳೆಗಾಲದಲ್ಲಿ ಛತ್ರಿಬಿಟ್ಟವ ಕೆಟ್ಟ, 
ಚಳಿಗಾಲದಲ್ಲಿ ಹೆಂಡತಿ ಬಿಟ್ಟವ ಕೆಟ್ಟ 


ಮೆಚ್ಚಿದವನಿಗೆ ಅಚ್ಚಿಯೇ ಲಚ್ಚಿ 
ಮೆಚ್ಚಿದವನಿಗೆ ಕಾಗೆ ಮುದ್ದು 
ಮೆತ್ತಗೆ ಮುತ್ತುಕೊಡೋಕೆ ಬಂದರೆ ಹೆಣದಂತೆ ಬಾಯ್ಬಿಟ್ಟ 


*ಶುಕ್ಲಾಟಕ್ಕೆ (ಸುಕಲಾಟದ) ಶುಂ(ಸೊಂ)ಠಿ ತಿಂದು 
ಹೊಟ್ಟೆಯೆಲ್ಲ ಉರಿಯಿತು 


* ಸಳ್ಳಾಟಕ್ಕೆ ಶುಂಠಿ ತಿಂದು ಬಾಯೆಲ್ಲ ಉರಿ 


ಗುಣಶೀಲ ಸ ಭಾವ 


೧೧೫೧೬ 


ಕಾಮಿ 
೧೧೫೧೭ 
೧೧೫೧೮ 
೧೧೫೧೯ 


೧೧೫೨೦ 


೧೧೫೨೧ 


೧೧೫೨೨ 
೧೧೫೨೩ 
೧೦೫೨೪ 
೧೧೫೨೫ 
೧೧೫೨೬ 
೧೧೫೨೭ 
೧೧೫೨೮ 
೧೧೫೨೯ 


೧೧೫೩೦ 


೧೧೫೩೧ 


೧೧೫೩೨ 


೫೯ 


ಹುಡುಗರ ಪ್ರೇಮವೂ ಹುಲ್ಲಿನ ಬೆಂಕಿಯೂ ಕ್ಷಣಕಾಲ . 


ಅಚ್ಚಹೆಣ್ಣಿನ ಸಂಗ ನಪುಂಸಕನೇನು ಬಲ್ಲ? 

ಅಯ್ಯನವರ ಗ್ಯಾನ ಹೊಲೆಗೇರೀಲಿ 

ಅಂಗನೆಯನ್ನು ಒಲಿಸಿಕೊಳ್ಳಲಿಕ್ಕೆ ತಿಂಗಳು ದಿನ ಬೇಕೆ? 
ಆಕೆ ಅಂದ್ರೆ, ಈತನಿಗೆ ಇಂದ್ರಲೋಕ ' 
ಇಚ್ಚೆ(ಚ್ಚಿ)ಗ (ಇಚ್ಚಕ) ಚಿಕ್ಕವನಲ್ಲ 

ಇಣುಕಿ ಇಣುಕಿ ನೋಡಿದ, ಒಣಕಲು ಗೌರೀನ 
ಕಣ್ಣುಮರೆಯಾದರೆ ಕಾಮಿಗೆ ಕೆನೆ 

ಕಲೆ ಗಂಡಿಗೆ ಒಲೆ ಮುಂದಿಕ್ಕು 

ಕಳ್ಳ ಹಾದರಕ್ಕೊೋಗಿ ಕಾಲು ಮುರಿದುಕೊಂಡ 

ಕಾಳಿಗೆ ಕಲೆ ಹೆಚ್ಚು 

ಕಾಳಿಯಾದರೇನು, ಬೋಳಿಯಾದರೇನು? 

ಕಿವಿಮಾತು ಅಂತ ಕೆನ್ನೆ ಕಚ್ಚಿದ 

ಕೆಮ್ಮನ್ನೂ ಪ್ರೇಮವನ್ನೂ ಬಚ್ಚಿಡುವುದಕ್ಕೆ ಆಗುವುದಿಲ್ಲ. 


*ಕೈಯಲ್ಲಿ ಕಾಸಿಲ್ಲ, ಮೈಯಲ್ಲಿ ಕಸುವಿಲ್ಲ; 
ಹಾದೀಲಿ ಹೋಗುವ ರಂಡೆಯನ್ನು ಇಣಂಕಿ ಇಣಂಕಿ ನೋಡಿದ 


“ಚತುರೆ, ಚತುರೆ!' ಅಂತ ಹೊಗಳಿ ಇತರೆ ಮಾತು ತೆಗೆದ 


ಚಿಕ್ಕಂದಿನಲ್ಲಿ ಗೆಳೆಯ, ಪ್ರಾಯದಲ್ಲಿ ಗೆಣೆಯ 


* ಕೈಯಲ್ಲಿ ಕಾಸಿಲ್ಲ, ಮೈಯಲ್ಲಿ ಭೋಷವಿಲ್ಲ; ಹೋಗೋ ಸೂಳೆ ಕಂಡು ಹಮ್ಮೈಸಿದ 


೬೦ ಕನ್ನಡ ಗಾದೆಗಳ ಮಹಾಕೋ 
೧೧೫೩೩ ತಪಿತೆಗಿಂತಲೂ ಕುಪಿತೆ ಶ್ರೇಷ್ಠ 
೧೧೫೩೪ ದೃಷ್ಟಿನಾಟಿದರೆ ಕಿತ್ತುಹಾಕೋಕಾಗುತ್ಯೇ? 


೧೧೫೩೫ ದಂಪತಿ ಪೂಜೆಗೆ ಹೋಗಿ ಲಂಪಟ ಜನಿಸಿಕೊಂಡ 
೧೧೫೩೬ ನಾರಿ ಮೋರೆ ನೋಡಿ ಊರಿ ಕುಳಿತ 


೧೧೫೩೭ ನೋಡಿದವಳನ್ನೇ ನೋಡಿದ ನನ್‌ ಮೂಡಲಗಿರಿಯ 
೧೧೫೩೮ “ಪಂಡಿತರೇ!” ಅಂದ್ರೆ "ಹೆಂಡತಿ ಕೊಟ್ಟುಹೋಗು' ಅಂದರು 
೧೧೫೩೯ ಪಂಕ್ತಿ ಊಟಕ್ಕೆ ಹೋದರೂ ಸಂಗ್ರ್ತಿಗುಣ ಬಿಡಲಿಲ್ಲ 
೧೧೫೪೦ ಬಳೆಯ ಸಪ್ಪಳ ಕೇಳಿ ಬಾಯಿಸಪ್ಪಳಿ ನಿಂತುವಂತೆ 

೧೧೫೪೧ ಬುಟ್ಟಿರಲಾರೆ ಬಟಾಣಿ ಮೊಖದೋಳ್ನೆ 


೧೧೫೪೨ ಮುತ್ತಿಡಕ್ಕೋಗಿ ಮೂಗು ಕಚ್ಚಿದಂಗೆ 
೧೧೫೪೩ ಮುದ್ದಿಸಿದ ರಭಸದಲ್ಲಿ ಮುಂದಿನ ಹಲ್ಲು ಮುರೀತು 


೧೧೫೪೪ ರೋಗದವನ ರಾಗದ ಹಾಗೆ 
“ ೧೧೫೪೫ ವ್ಯಭಿಚಾರ ಮಾಡಿದರೂ ಅಭಿಚಾರ ಬಿಡಲಿಲ್ಲ 
' ೧೧೫೪೬ ವಾದ ಮಾಡಿ ಹಾದರ ಕಲಿತುಕೊಂಡ ' 
/ ೧೧೫೪೭ ವಿಟನಿಗೆ ಮಠವಾದರೇನು, ಮಾನ್ಯವಾದರೇನು ? 
1೧೧೫೪೮ ಸೆರಗು ಹಾರಿಸಿ ಕೊರಗು ತಂದಳು 
/ ೧೧೫೪೯ ಹೇಮವಿಲ್ಲದಿದ್ದರೂ ಕಾಮಕ್ಕೆ ಕಡಿಮೆಯೆ? 
೧೧೫೫೦ ಹೇವಗೇಡಿಗಳಿಗೆ ವಾವೆಯೇನು, ವರಸೆಯೇನು ? 
೧೧೫೫೧ ಹೊಲಸು ಲೋಲುಪತೆಗೆ ಬಿದ್ದ ಲಾಲು' 
1 ಜಾರ 
೧೧೫೫೨ ಒಡವೇರೂ ದೋಚಿ ಒಲಿಸಿಕೊಂಡೂ ಬಿಟ್ಟ 


ಗುಣಶೀಲ ಸ್ವಭಾವ 


1೧೧೫೫೩ 
೧೧೫೫೪ 
1೧೧೫೫೫ 
J ೧೧೫೫೬ 


3 ೧೧೫೫೭ 


ಆ ೧೧೫೫೮ 


J ೧೧೫೫೯ 


೧೧೫೬೦ 
೧೧೫೬೧ 


_ ೧೧೫೬೨ 


_( (0೧೫೬೩ 


1೧೧೫೬೪ 


J ೧೧೫೬೫ 


/ ೧೧೫೬೬ 


೬೧ 
ಕಟ್ಟಿಕೊಂಡವಳು ಕಡೆವರೆಗೆ, ಇಟ್ಟುಕೊಂಡವಳು ಇರೋವರೆಗೆ 
ಕಟ್ಟಿಕೊಂಡವಳೂ ಹೋದಳು, ಕೂಡಿದವಳೂ ಹೋದಳು 
ಕಣ್ಣುಸನ್ನೆಗೆ ಬರದೆ ಇರೋಳು ಕೈಹಿಡಿದು ಎಳೆದರೆ ಬಂದಾಳೆ ? 
ಕತ್ತೆ ಒದ್ದರೆ ಕಡವನಿಗೆ ನಾಚಿಕೆಯೆ? 


ಕೋರೀರಾದ್ರೆ ಕೋಡೀಗಂಟ್ಲೂ ಕಾಣ್ತಾರೆ, 
ಮುದುಕೀರು ಮುಂದಿದ್ರೂ ಕಾಣಲ್ಲ ಅಂದ್ನಂತೆ 


ತಾ ಕಳ್ಳ ಪರರ ನಂಬ, ಹಾದರಗಳ್ಳ ಹೆಂಡತಿ ನಂಬ 


“ನಿಮ್ಮ ಮನೆಯಲ್ಲಿ ಎಲ್ಲಾ ಚೆನ್ನಾಗಿವ್ಹಾರೈ?' ಅಂದ್ರೆ 
“ಇಲ್ಲ, ನಮ್ಮ ಬೀದಿಯಲ್ಲಿರುವ ನಾಯಕಸಾನಿಯರಂ 
ಚೆನ್ನಾಗಿದಾರೆ' ಅಂದ 


ಪಾಪಿ ಯಾಕೆ ಹೋದೆ ಗೋಪಾಳದಾಸ 
ಪ್ರೀತಿ ಯಾಕೆ ಓರೆಯಾದಳು 


*ಮನೆ ಮಡದಿ ಬಿಟಂ ್ಟ ಬೀದಿ ಬಸವಿ ಹುಡುಕ್ಕೊಂಡು 
ಹೋದ ಹಾಗೆ 


ವಿಂಂಡನ ಕಣ್ಣು ಮೇಲ್ಮೇಲೆ, 
ಈಶ ಶೈ ರಾಯ್ಯನ ಕಣ್ಣು ದೇಶದ ಮೇಲೆ 


ವಿಕಾಸಲಂಬಲಿಗೆ ನಾಯಿಂ ನಾಲಗೆ ಚಾಚಿದ ಹಾಗೆ 


ಮುದ್ದಾದಲ್ಲೊ ಸಿದ್ಧಬಸವ ಅಂದ್ರೆ, 
ಇದ್ದಬದ್ಧವರೆಲ್ಲ ನನ್ನ ಹೆಂಡ್ತೀರು ಅಂದ 


ಮೇಲೆ ಬಿದ್ದ ಸೂಳೆ ಹಾಗದ ಕಾಸಿಗೂ ಬೇಡ 


4 


೪_/ (1) ಬೀದಿ ಸೂಳೆ ನಂಬಿ (ಸಂತೆ ಸೂಳೆ ನೆಚ್ಚಿ) ಮನೆ ಹೆಂಡತಿ ಬಿಟ್ಟ 
(11) ಕಸ ಗುಡಿಸೋಳ್ನೆಚ್ಚಿ ...” 
(ii) ವೇಶ್ಯೆಯನ್ನು ನೆಚ್ಚಿ ತನ್ನ ನಾರಿಯನ್ನು ಬಿಡಂವಂಥ ಪುರುಷನೇಕೆ ? 


10೧೧೫೬೭ 


1೧೧೫೬೮ 


ಕನ್ನಡ ಗಾದೆಗಳ ಮಹಾಕೋಶ 


ವಾಣಿಗೆಟ್ಟವನ ಕೊಳಕ್ಕೆ ಹಾಕಿದರೆ 
ಕೊಳದಲ್ಲೂ' ಹುಬ್ಬು ಹಾರಿಸಿದನಂತೆ 


ಸಾಲಸೋಲ ವಾಡಿ ಸೂಳೆಬಣ್ಣ ತಂದೆ, 
ಸೂಳೆ! ನನ್ನ ಸಾಲಕ್ಕೆ ಹೊಣೆಯಾಗು 


"ಸುಂದರ ಪುರುಸನೆಲ್ಲೆ ಸುವಪಣಾತಿ!' ಅಂದ್ರೆ 
"ಸೂಳೆ ಮನೇಲಿ ಸಂಖನಿದ್ರೇಲವ್ರೆ' ಅಂದಳು 


ಸೂಳೆ ಇದ್ರೂ ಸೂಳೆ ತಾಯಿ ಇರಬಾರದಂ 

*ಸ್ಪೂಳೆ ದೇವರಿಗೆ ವಿಂಂಡಗಾರ ಸಿಡಿಯಾದ 

ಸೂಳೆ ಸಂಗ ಮಾಡಿದ್ರೂ ಗೀಳೆ ಸಂಗ ವಕಾಡಬಾರೆದು 
ಹದಗೆಟ್ಟ ದೇವಿರಿಗೆ ನೆಗೆದು ಮುತ್ತಿಕ್ಕಿದ 
ಹಾದರಕ್ಟಂದವನು ಬಾಗಲು ಹಾಕ್ಕೊಂಡು ಹೋದಾನಾ? 
ಹಾದಿ ಜಗಳ ಹಣವಡ್ಡ, ಹಾದರಗಿತ್ತಿ ಮನೆ ಯಾವುದಂ? : 


“ಹೆತ್ತಮುತ್ತರ ನೆನೆ' ಅಂದ್ರೆ 
“ನಾನು ನಿಚ್ಚ ಮುತ್ತೈದೇನೆ ನೆನೀತೀನಿ' ಅಂದ 


! ಜಾರನಿಗೆ ಮನೆಯ ಹೆಂಡತಿಯೆಲ್ಲಿ ಉಪೇಕ್ಷೆ 


1 ೧೧೫೭೭ 
1 ೧೧೫೭೮ 


J ೧೧೫೭೯ 


1೧೧೫೮೦ 


ಅವರೆ ಸತ್ತ ಮೇದ ಎತ್ತಿಗೆ ಬೇರೇನು ರಂಚಿ? 
ಆಗ ಭೋಗ ಸೂಳೆ ಪಾಲು, ಗೂರಲು ಉಬ ಸ ಹೆಂಡತಿ ಪಾಲು 


ಕೂಡಿಬಂದವಳ ಮಕ್ಕಳು ಕುಲಕ್ಕಾದರು, 
ಮದುವೆಯಾದವಳ ಮಕ್ಕಳು ಮೂಲೆಗಾದರು 


ಕೂಡಿಬಂದವಳಿಗಿಂತ ಓಡಿಬಂದವಳೇ ಹೆಚ್ಚು 


* ಅತ್ತೆಮನೆ ದೇವರಿಗೆ ಅಳಿಯ ಸಿಡಿ ಆಡಿದ್ದಂತೆ 


ಗುಣಶೀಲ ಸ್ವಭಾವ 


ಆ" ೧೧೫೮೧ 


J ೧೧೫೮೨ 
೬೧೧೫೮೩ 


೧೧೫೮೪ 
| 


೬೩ 
ಸೂಳೆ ಮುಂದಣ ಸುಮಾನಕ್ಕೆ 
ಮೂಲೆ ಹುಡುಗಿ ಹಿಡ್ಕೊಂಡು ಒದ್ದ 


ಸೂಳೆಗೆ ರೇಷ್ಮೆಸೀರೆ, ಹೆಂಡತಿಗೆ ನೂಲಿನ ಸೀರೆ 
ಹೆಂಡತಿ ಮದುವೆಯಾದ ಸೂಳೆ, ಸೂಳೆ ಮದುವೆಯಾದ ಹೆಂಡತಿ 


ಹೋರಾಟ ಹೆಂಡತಿ ತಾವ, ಸೋಬಾನ ಸೂಳೆ ತಾವ 


4" ಚಾರನಿಗೆ ಕೆಟ್ಟಮೇಲೆ ಬುದ್ಧಿ ಬಂತು 


' 
ಆ ೧೧೫೮೫ 
೧೧೫೮೬ 


4 ೧೧೫೮೭ 


ಆ ೧೧೫೮೮ 


4 ೧೧೫೮೯ 


೧೧೫೯೦ 
೧೧೦೫೯೧ 


100೫೯೨ 


J ಜಾರೆ 
1 ೧೧೫೯೩ 


! ೧೧೫೯೪ 


ಕುರುಡಿಯಾಗಲಿ ಕುಂಟಿಯಾಗಲಿ ಮಡುವೆ ಹೆಂಡತಿ ಲೇಸು; 
ಹರಕಾಗಲಿ ಮುರುಕಾಗಲಿ ಎಣ್ಣೆ ಹೋಳಿಗೆ ಲೇಸು 


ಕುಂಟಿಯಾಗಲಿ ಕುರುಡಿಯಾಗಲಿ ತಾಳಿ ಕಟ್ಟಿದವಳು ಲೇಸು 


ಕೆಮ್ಮುವಳಾದರೂ ನಮ್ಮವಳೇ ವಾಸಿ, 
ದಡ್ಡಳಾದರೂ ದೊಡ್ಡವಳೇ ವಾಸಿ 


ಕೆ ೈಹಿಡಿದವಳು ಕೊನೇತನಕ 


ಮದುವೆಯಾದ ಹೆಂಡತಿ ಲೇಸು, | 
ಎದುರುತ್ತರ ಕೊಡದ ಮಗ ಲೇಸು 


ಮನೆಗೆ ಬಂದ ಮರುಳು ಲೇಸು 
ಸೂಳೆಗಿಕ್ಕೊ ಚಿನ್ನ ನಾರಿಗಿಕ್ಕು 


ಹಂಗೂ ಕೆಟ್ಟೆ ಹಿಂಗೂ ಕೆಟ್ಟೆ ಪಂಗನಾಮ, 
ಸದಾರಮೆ ನಂಬಿದ್ರೆ ಮೂರುನಾಮ 


ಅಪಾರ ಪತಿವ್ರತೆ ಅಪ್ಪನ್ನ ಗಂಡ ಅಂತ ತಬ್ಬಿಕೊಂಡೃಂತೆ 


ಅಪ್ಪಂಥವರು ಕೈಹಿಡಿದರೆ ಒಪ್ಪದಿರಂವುದು ಹೇಗೆ? 


೬೪ 


೧೧೫೯೫ 


ಕನ್ನಡ ಗಾದೆಗಳ ಮಹಾಕೋಶೆ 


ಅಪ್ಪಂಥವರು ಬಂದು ತಲೆ ಹತ್ತಿರ ಕೂತುಕೊಂಡರೆ “ಅಕ್ಕು" 
ಎಂಥ ಹೇಳುವುದಾ? "ಆಗ' ಎಂಥ ಹೇಳುವುದಾ? 


ಅಮ್ಮನ್ನೇ ಹೋತಳಲ್ಲೇ ಈ ಅವತಾರ ಪುರುಷಳು 
ಅರಸನನ್ನು ನಂಬಿ ತನ್ನ ಪುರುಷನನ್ನು ಕೈಬಿಟ್ಟಳಂ 

ಅರಿಯದ ಮಕ್ಕಳಿಗೆ ಹಾದರ ಕಲಿಸಿದಂಗೆ 

“ಅಲಾ' ಅನ್ನೋ ಅತ್ತೆ ಇಲ್ಲ, “ಭಲಾ' ಅನ್ನೋ ವಠಾವ ಇಲ್ಲ, 


ದಂಡಿಸೋ ಗಂಡ ದಂಡಿಗೋಗವೆ W 
ತಗ್‌ಬಿಗಿ ಅನ್ನುಗಂಡ ಮೊದ್ಲೇ ಇಲ್ಲ 


ಅಂಬಲಿ (ಗಂಜಿ) ಕುಡಿದವನು 
ಅಳಿಗೆ (ಗಂಗಳ) ಹೊತ್ತುಕೊಂಡು ಹೋದಾನೆ? 


ಆರಿದ ಹಿಟ್ಟು ಹರಕು ಕಂಬಳಿ ತನ್ನ ಗಂಡನಿಗೆ, ೬ 
ಬಿಸಿ ಬೋನ ಹೊಸ ಕಂಬ್ಳಿ ಬಂದ ಮಿಂಡನಿಗೆ 


ಗಂಡನಿಗೆ ಗಂಜಿ, ಮಿಂಡನಿಗೆ ಬುತ್ತಿ 


ಆರುಮಕ್ಕಳ ಹೆತ್ತಮೇಲೆ ಹಾದರಕ್ಕಿಳಿದಳಂತೆ 

ಆರು ಹೆತ್ತವ್ಣು ಮನೇಲವೈ, ಮೂರು ಹೆತ್ತವಳು ಬೀದಿಲವೈ 
2ಆಳುದ್ದ ಬಾವಿಗೆ ಗೇಣುದ್ದ ಹಗ್ಗವೇ ? 

ಇಬ್ಬರ ಕೂಡಿದವಳು ಇಬ್ಬಂದಿ 


ಇಷ್ಟು ಕೆಟ್ಟವಳ ಆಟ ನೋಡು, 
ಆಷ್ಟು ಕೆಟ್ಟ ಕವಳ ನೋಟ ನೋಡು .., 


ಲೆ] ಗಂಡನಿಗೆ ರಾಗಿ ರೊಟ್ಟಿ, ಮಿಂಡಂಗೆ ಗೋಧಿರೊಟ್ಟಿ 
2 ಆರಾಳುದ್ದ ಬಾವಿಗೆ ಮೂರಾಳುದ್ಧ ಹಗ್ಗವೇ? 


ಗುಣಶೀಲ ಸ್ವಭಾವ ೬೫ 


೧೧೬೦೮ “ಇಷ್ಟೊತ್ಸಂಟ ಎಲ್ಲಿ ಹೋಗಿದ್ದೆ?' ಅನ್ನೋವತ್ಸೆ 
ವ ಒನಕೆ ಸಲಂವಾಗಿ ಪುಟ್ಟೇಗೌಡನ ಅಟ್ಟ ಿಕ್ಕೋಗಿದ್ದೆ' 


ಎ 


ಅಂದು 


೧೧೬೦೯ *ಊರಗೌಡನ ಸೆರಗು ತಾಗಿದರೆ 
ಪರಿಪಾಟ್ಲಮೂಳೆ ಪಾವನವಾಯ್ತು 


೧೧೬೧೦ ಊರ ತುಂಬ ಗಂಡರು, ಉಡಲಿಕ್ಕೆ ಸೀರೆಯಿಲ್ಲ 

೧೧೬೧೧ ಎಡಕಲು ಹತ್ತುವ ಬೆಕ್ಕು ಎಡಬಲದವರನ್ನು ಗಣಿಸೀತೆ ? 
೧೧೬೧೨ ಏಳು ಮನೆ ಚೀ(ಚೆಲ)ಲಿ ಪೋಲಿಹುಡುಗಿ ' 

೧೧೬೧೩ ಏಳು ಮೆಳೆ ಸೊಪ್ಪು ಮೇದವುು 

೧೧೬೧೪ ಒಡವೆ ಆಸೆಗೆ ಒಡಲು ವಠಾರಿದಳು 

೧೧೬೧೫ ಓಲಾಡ್ದೆ ಏನ? ಮೇಲಂಡೆ ನೀರು ಕಾಯ್ತಾ ಅದ 


೧೧೬೧೬ ಕತ್ತೆಗೆ ಸೊಕ್ಕು ಬಂದರೆ ಕರ್ಕಿ ಬಲ್ಲದು, 
ವಂಂಡಿ(ಡೆ)ಗೆ ಸೊಕ್ಕು ಬಂದರೆ ಗಂಡನ್ನೊಲ್ಲಳು 


_ ೧೧೬೧೭ ಕಷ್ಟಪಟ್ಟ ಹೆಣ್ಣು ಕಾಸಿಗನಿಗೆ ಬೇಡ, 
ಸಂತೋಷಪಟ್ಟ ಹೆಣ್ಣು ಶಾನಂಭೋಗನಿಗೆ ಬೇಡ 


: ೧೧೬೧೮  ಕಳ್ಳದನ ಒಡೆಯನಿಗೆ ಹಿತ, ಹಾದರದ ಹೆಂಡ್ತಿ ಗಂಡಂಗ್ಲಿತ 


೧೧೬೧೯ ಕುದುರೆ ಕೊಂಡ್ರೇನ ? 
ಲಗಾಮು ಹಿಡಿಯೋ ಕೈಯೇ ಇಲ್ಲದ್ಮೇಲೆ? 


೧೧೬೨೦ ಕೆಟ ಮುಂಡೆ ಕುಲ ಸೇರಳು 


೧೧೬೨೧: ಕೆಟ್ಟವಳ ತನುಜಳನ್ನು ಕಟ್ಟಿಕೊಳ್ಳುವರಾರು? 


* ಶಾನುಭೋಗನ ಸೆರಗು ತಾಕಿ ಪಾವನನಾದೆ ಪರತೊತ್ತೆ 


| 


೧೧೬೨೨ 
YJ ೧೧೬೨೩ 
೧೧೬೨೪ 
J ೧೧೬೨೫ 
೧೧೬೨೬ 
¥ ೧೧೬೨೭ 
೧೧೬೨೮ 


4 ೧೧೬೨೯ 
೧೧೬೩೦ 


1411) 
(iii) 
(iv) 
(v) 
(vi) 
(vii) 
(viii) 


ಕನ್ನಡ ಗಾಡೆಗಳ ಮಹಾಕೋಶ 
ಗಡ್ಡ ಮಾಸೆ ಇಲ್ಲದ ಗಂಡನ ನಂಬದೆ ಹಾದರಕ್ಕಿಳಿದಳು 
ಗಂಡ ಇರುವಾಗ ಮಿಂಡನ ಚಿಂತೆ ಯಾಕೆ? 
ಗಂಡ ಗಾಳಿ ಪಾಲು, ಹೆಂಡತಿ ಹೆರರ ಪಾಲು 
ಗಂಡ ಬಿಟ್ಟರೂ ತು ಬಿಡ 
ಗಂಡ ಬಿಟ್ಟ ಸೂಳೆಗೆ ದಂಡವಿಲ್ಲ 
ಗಂಡ ಬೈದರೆ ರೊಚ್ಚು, ಮಿಂಡ ಬೈದರೆ ಮೆಚ್ಚು 
ಗಂಡ ಸತ್ತಮೇಲೆ ವಿಃಂಡೆಗೆ ಬುದ್ಧಿ ಬಂತಂ 


ಗಂಡನ ಮನೆ ಬೋನ, ವಿಂಡನ ಮನೆ ಗಾಣ 
ಗಂಡುಳ್ಳ ಗರತಿ, ಗಂಡನ ಮರೆಯಲ್ಲಿ ಹಾದರ 


*ಗಂಡ ಬರೊ ಹೊತ್ತಿಗೆ ಸರಿಯಾಗಿ ಕದರಂ ತಕ್ಕೊಂಡಳಂತೆ 


ಚಂದ ಇದ್ದವ ನನ್ನ ಗಂಡ 


ಚಾಪೆ ಸೆರಗಲಿ ಅಡಕೆ ಕಟ್ಟೋಳು 
ಚಿತ್ತ ಚಿಗರೆ ಕಡೆ, ಜ್ಞಾನ ಗೆಣಿಯನ ಕಡೆ 


ಚಿನ್ನಾಲ ಚಿಟ್ಟಗುಬ್ಬಿ, ಹೊಗೆಸೊಪ್ಪಿನ ಮಿಟ್ಟ (ಪುಟ) ಗುಬ್ಬಿ 


ಸಂದೆಯಲ್ಲಿ ಗಿಲಿಗಿಲಿ, ಮಂದೆಯಲ್ಲಿ ಗಿಲಿಗಿಲಿ ; ಮನೆ ಗಂಡ ಬರುವಾಗ 
ಹತ್ತಿರಾಟ ಗಿಲಿಗಿಲಿ 

ಹಗಲೆಲ್ಲ ಹಾರಾಟ, ಇರುಳೆಲ್ಲ ತಿರುಗಾಟ, ಹೈದ ಬರುವಾಗ ರಾಟೆ ತಿರುಗಾಟ 
ಹಗಲೆಲ್ಲ ಹರಿದಾಡಿ ಗಂಡ ಬಂದಾಗ ಕುಣಿ ನನ್ನ ಕುದುರೆ 

ಹಗಲಿಲ್ಲ ಹರಿ (ಕುಣಿ) ಕುದುರೆ, ಗಂಡ ಬಂದಾಗ ಕರಿಕುದುರೆ (ಗಡಿಬಿಡಿ) 
ಹಗಲೆಲ್ಲ ಹಾದರ, ರಾತ್ರಿ ಗಂಡನ ತಲೆಯ ಹೇನು ತೆಗೆಯುವುದು 

ಹಗಲೆಲ್ಲ ಹಾರಾಟ, ರಾತ್ರಿ ತೂರಾಟ 

ಹಗಲೆಲ್ಲ ಹಾರಾಡಿ ಗಂಡ ಬಂದಾಗ ಗಿರಿಗಟ್ಲೆ ಆಡ್ಮಿದ್ಳು 

ಹಗಲೆಲ್ಲ ಹಾರಾಟ, ಇಳ್ಳಿಲ್ಲ ತೂರಾಟ, ನನ್ನ ಗಂಡ ಬರುವಾಗ ರಾಗಿಕಲ್‌ 
ಗಿರಕ್‌ ಅಂದೆ 


kaa i & uu 


ಗುಣಶೀಲ ಸ್ವಭಾವ 
J ೧೧೬೩೬ 


AOOLAL 


/ ೧೧೬೬೮ 
/ ೧೧೬೩೯ 
/ 00೬೪0 


/ ೧೧೬೪೧ 


4 ೧೧೬೪೨ 


120೬೪೩. 


1೧೧೬೪೪ 
೧೧೬೪೫ 
೧೧೬೪೬ 

೧೧೬೪೭ 


1೧೧೬೪೮ 
1೧೧೬೪೯ 


೧೧೬೫೦ 


4 ೧೧೬೫೧ 


1 ೧೧೬೫೨ 


ಜಾರಿಣಿಗೆ ದಾರಿ ಮನೆ ಮ ತೊ 


ಜಾರಿಸಿ ಸೆರಗೆಳೆಯೋದ್ಯಾಕೆ ಅಂದ್ರೆ 
ದಾರೀಲಿ ಹೋಗೋವ್ರ ಕರೆಯೋಕೆ 


ಜಾರೆಗೆ ಜಾತಿ(ನೀತಿ)ಯಿಂಲ್ಲ, ಮಾರಿಗೆ ಕರುಣವಿಲ್ಲ 
ಜಾರೆ ಕಣ್ಣು ಹೋರಿ ಮ್ಯಾಲೆ 
ಚಾರೆಯ ಗುಣ ಮೋರೆಯಂಲ್ಲಿ (ಮಾತಿನಿಂದ)ತಿಳಿದೀತು 


ಜಚಾರೇನ "ಯಾಕೆ ಜಾರ್ಮೀಯೆ?' ಅಂದರೆ 
"ಎಲ್ಲಾದರೂ ಉಂಟೆ? ನಾನು ಏರ್ತಾ ಇದೀನಿ' ಅಂದಳು 


ಜಾರೋಳನ್ನ ಕೈಹಿಡಿದೆತ್ತಿದರೆ ನಿಲ್ದಾಳ್ಕೆ? 


ತನಗೇ ಇಲ್ಲಿ ತಡಕಾಡ್ತಾ ಇದ್ದರೆ 
"ನನಗೊಬ್ಬನನ್ನು ಹವಣಿಸಿಕೊಂಡು ಬಾ' ಅಂದಳು 


ತಾಟಗಿತ್ತಿ ಮೋಟು ಸೆರಗು 

ತಾನು ಗರತಿಯಾದರೆ ಸೂಳಿಗೇರಿಯಲ್ಲಿ ಮನೆ ಕಟ್ಟಬೇಕು 
ತಾಲಿ ಇಕ್ಕೋತನಕ ತಾಳ್ನಾರೆ, ವಾಲೆ ಇಕ್ಕೊತನಕ ಬಾಳ್ನಾರೆ 
ತುಟಿ ವಿರಾರಿದ ಹಲ್ಲು, ತೋಟ ಮಾರಿದ ಕಾಯಿ 


ತಂಡುಕಿನ್ನಿ ಗಂಡನ ಬಡತನ ಬಲ್ಲಳ? 


ತುಡುಗು ಮಾಡಿ ಗಂಡಸು ಕೆಟ್ಟ, 
ಹಾದರ ಮಾಡಿ ಹೆಂಗಸು ಕೆಟ್ಟಳು 


ತೊಡೆ ಏರಿದವಳು ತೋಳಿಗೆ ಏರಳೆ ? 


ತೊಂಡು ಮುಂಡೆಗೆ ಗಂಡನೇನಂ, ಮಿಂಡನೇನು? 


ದಾರಿ ಮನೆ ಸಲ್ಲ, ಜಾರೆ ನೆರೆ ಸಲ್ಲ 


೬೮ 


1 (೧೧೬೫೩ 


1೧೧೬೫೪ 
೧೧೬೫೫ 
/ ೧೧೬೫೬ 


1೧೧೬೫೭ 


1೧೧೬೫೮ 


೨೧೧೬೫೯ 
/ ೧೧೬೬೦ 


1೧೧೬೬೧ 


ಚ ೧೧೬೬೨ 
೧೧೬೬೩ 
೨೧೧೬೬೪ 
1 ೧೧೬೬೫ 
/ ೧೧೬೬೬ 
1೧೧೬೬೭ 


೨೧೦೬೬೮ 


ಕನ್ನಡ ಗಾದೆಗಳ ಮಹಾಕೋಶ 


ದೆಸೆ ಇಲ್ಲದವಳನ್ನು ಬಸವಿಗೆ ಬಿಟ್ರೆ 
ಮನೆಯವರೆಲ್ಲ ಉಪವಾಸ ಬಿದ್ದರಂತೆ 


ನವಿಲಾಡಿ ಹಾದರಗಿತ್ತಿಗೆ ಮಿತ್ತು ಬಂತಂತೆ 
ನಂಜನಗೂಡು ತಂಬಡಗಿತ್ತಿ. ಗಂಡನ ಪತ್ತಿರ ಮಲಗಿದ್ದಂಗೆ 
ನಾಣ್‌ಗೆಟ್ಟ ಹೆಣ್ಣೆ ಓಣಿ ಚಂದ 


ನಾಯಿ ಮುಟ್ಟಿದ ಮಡಕೆಯನ್ನು 
ನಾಯಿಯ ಕೊರಳಿಗೇ ಕಟ್ಟಿ ಕೈದರಾಯಿತು 


ನಾಯಿ ಮುಟ್ಟಿದ ವಂಡಕೆ ಮುಸಂರೆಯಾದರೇನಂ, 
ಮಡಿಯಾದರೇನು? 


ನಾಯಿ ಮುಟ್ಟಿವ ವಂಡಕೆ ತಿಪ್ಪೆಗೆ ಬಿಸಾಡೋದೆ? 
ನಾರಿ ಒಲಿಯೋದು ನೀಚನಿಗೆ 


2ನೀನು ಓಲೆಕಿವಿಯವಳನ್ನು ನೋಡಿದರೆ 
ನಾನು ಒಂಟಿಕಿವಿಯವನನ್ನು ನೋಡ್ತೀನಿ 


ನೂಲಿನ ಹೆಣೇಲಿ ಬಂದ ಹೊಲೆ ಮಿಂಡ 

ನೆರೆ ನೋಡಿ ಕಲಿಯೇ ಸಲೆ ಹಾದರಗಿತ್ತಿ 

ನೆರೆಯೂರಿನ ಮಿಂಡ ದೀಪದೆಣ್ಣೆ ದಂಡ 

ಪಟ್ಟಿಗೆ ಮೈಲಿಗೆ ಸಲ್ಲ, ಮುತ್ತೈದೆಗೆ ಹಾದರ ಸಲ್ಲ 
ಪತಿಯಿದ್ದ ವಳು ನೀತಿವಂತೆಯಲ್ಲ, ಸತಿ ಇದ್ದವನು ಸತ್ಕವಂತನಲ್ಲ 
ಪತಿಯೇ ಇಲ್ಲದ ಎಳೆ ವಯಸ್ಸಿನಲ್ಲಿ ಎಲ್ಲರೂ ಪತಿವ್ರತೆಯರೇ 


ಪರಪುರುಷನಿಲ್ಲದಾಗ ಕೈಹಿಡಿದ ಪಶಿಯೇ ಗತಿ 


1 ನಾಯಿ ವಜಟ್ಟಿದ ಮಡಕೆ 
2 ಅವನು ಓಲೆ ಕಿವಿಯವಳನ್ನು ನೋಡಿದ, ಇವಳು ಒಂಟ ಕಿವಿಯವ್ನ ನೋಡಿದಳು 


ಗುಣಶೀಲ ಸ್ವಭಾವ 
1೧೧೬೬೯ 
೧೧೬೭೦ 
J ೧೧೬೭೧ 
(0೬53 
೧೧೬೭೩. 
೨1೧೧೬೭೪ 


೬4. ೧೧೬೭೫ 


೧೧೬೭೬ 
೧೧೬೭೭ 
೧೧೬೭೮ 
೧೧೬೭೯ 

, ೧೧೬೮೦ 

4೧೧೬೮೧ 
4೧೧೬೮೨ 


(೧೧೬೮೩ 


೧೧೬೮೪ 


4/೧೧೬೮೫ 


೬೯ 
ಪಾಗಾರ ಹಾರುವ ಎತ್ತು ಅಡ್ಡೆಯನ್ನು ಬಿಟ್ಟೇತೆ? 
ಬಿಟ್ಟ ಗೆಣೆಯನನ್ನ ಬೆಳಗಿನತನಕ ಹೇಳಿದರೂ ತೀರಲಿಲ್ಲ 
ಬಿಟ್ಟು ಮೇದ ಕಡಸು ಕಟ್ಟಿ ಹಾಕಿದರೆ ಇದ್ದಾತಾ? 
ಬೀದಿ ಬಸವಿಗೆ ನಾದಿನಿ ಉಂಟೆ ? 
ಬೀದಿ ಬಸವಿಗೆ ಹಾದಿಯಲ್ಲಿ ಕೈದಾರೆ 
ಭಾವನ್ನ ನಂಬಿಕೊಂಡು ಗಂಡನ್ನ ಬಿಟ್ಟಳು 


ಮನೆ ಗಂಡನ್ನ ಕಂಡರೆ ಉರಿಯೊ ಕೆಂಡ, 
ನೆರೆಮನೆ ಗಂಡನ ಕಂಡರೆ ಹಾಗಲದ ಹಣ್ಣು ಕಂಡಂಗೆ 


ಮನೇಲಿ ಮಲೆ ಹೋರಿ ಕಟ್ಟಾಕಿ ಸುಂಡನ ಬೇಟೆಗೆ ಹೋದಳಂತೆ 
ಮಂಗಿ ಮನೆ ತಾರಿಸಿದ್ರೆ ಜಪ್ಪಿ ಜನ ತಾರಿಸಿದ್ದು 

ಕೆಣಕಿ ಕೆಡಸಿಕೊಂಡ್ತು ನನ್ನ ಮಣಕ ಮರಿ 

*ಮಹಾಪತಿವ್ರತೆ ಗಂಡನನ್ನು "ಅಪ್ಪಾ!" ಅಂತಿದ್ದಂತೆ 
ಮಾರಿಕಣ್ಣು ಹೋತನ ಮೇಲೆ, ಕೋರಿಕಣ್ಣು ಮಿಂಡನ ಮೇಲೆ 
ಮಿಂಡನ ನೆಚ್ಕೊಂಡು ಗಂಡನ್ನ ತಿನ್ಕೊಂಡಳಂತೆ 

ಮಿಂಡ ಗಂಡನಲ್ಲ, ಬಾಳೆದಿಂಡು ಪದಾರ್ಥವಲ್ಲ " 


ಮಿಂಡಗಾತಿ ಕಣ್ಣು ಅವಳ ಗಂಡನ ಮೇಲೆ, 
ದೇಶ ತಿರುಗುವವನ ಕಣ್ಣು ಮಿಾಸೆ ಮೇಲೆ 


ಮಿಂಡಂದ್ರು ಬರೋಳ ಮನೆಗೆ ಬಾಗಿಲೊಂದು ದಂಡ 


ಮಿಂಡನ ದನ ಕಾಯೋಕಿಂತ ಗಂಡನ ದನ ಕಾಯೋದಂ ಲೇಸು 


* (|) ಪತಿವ್ರತೆ ಅನ್ನಿಸಿಕೊಳ್ಳೂಕೆ ಗಂಡನ್ನ "ಅಪ್ಪ!' ಆಂದ್ಲಂತೆ 
(1) ಮಾದಿಗಿತ್ತಿಗೆ ಮದ ಬಂದರೆ ಗಂಡನನ್ನು "ಅಪ್ಪ!' ಅಂದಳು 


ಆ ೧೧೬೮೬ 


೧೧೬೮೭ 


/ ೧೧೬೮೮ 
(೧೧೬೮೯ 


೧೧೬೯೦ 


೧೧೬೯೧ 


1೧೧೬೯೨ 


' ೧೧೬೯೩ 
1೧೧೬೯೪ 


1೧೧೬೯೫ 


1 ೧೧೬೯೬ 
1600೧೬೯೭ 


/ ೧೧೬೯೮ 


೧೧೬೯೯ 
೯೧೧೭೦೦ 
"೧೧೭೬೦೧ 


1 ೧೧೭೦೨ 


ಕನ್ನಡ ಗಾದೆಗಳ ಮಹಾಕೋಶ 


ಮಿಂಡನ ಮೇಲೆ: ಆಸೆ ಮಾಡಿದವಳು ಗಂಡನ ಮಾನ ಉಳಿಸ್ತಾಳಾ? 


ಮುದ್ದಿಗೆ ಮಗಳನ್ನೂ ಸಾಕೋವೊತ್ತಿಗೆ 
ಕಬ್ಬಾರನ ಕರ್ಕೊಂಡು ಹೋದಳು 


ಮೂರು ದಿನಕ್ಕೊವೆನ್ಮಿ ಮೂಳಿಯ ಶೋಭನ 
ಮೂವರನ್ನು ಕೂಡಿದವಳು ಯಾರ್ಕಾರಿಗತ್ತಾಳು 


ಮೇಟಿ ಒಂದಿದ್ರೆ ಕೋಟಿ ಬಳಸಬಹುದು 


ಯಾರೂ ಇಲ್ಲದವಳು ಮಾನಿ, ಬಂಗಾರ ಇಟ್ಟಾಕೆ ಚೆಲಂವೆ 


ಸಿಳ್ಳು ಹೊಡೆದರೆ ಹಳ್ಳಕ್ಕೆ ಬಂದಳಂತೆ, 
ಲೊಟ್ಟೆ ಹಾಕಿದ್ರೆ ಅಟ್ಟಕ್ಕೆ ಬಂದೃಂತೆ 


ರಾಟೆ ಮ್ಯಾಗಳ ಕೈ ಮಿಂಡರ ಮ್ಯಾಗಳ ನೋಟ 
ಸುಖದ ಮಿಂಡಿ ಶಾನುಭೋಗನಿಗೆ ಗಂಟುಬಿದ್ದಂತೆ 


ಸುತ್ತಿ ಸುತ್ತಿ ಬರುತಿಹೆ ನನಗಾಗಿ, 
ಮೇಲೊಬ್ಬ ಕುಂತವ್ನೆ ನಿನಗಾಗಿ 


ಸುಮಾನಕ್ಕೆ ಗೌಡರು ಸೀರೆ ಎಳೆದ್ರು ಅಂದ್ಲಂತೆ 
ಸೂಳೆ ಗಂಡ ಸುಖವಾಗಿ ಬಾಳ 


ಸೊಲ್ಲುಸೊಲ್ಲಿಗೆ ನಲ್ಲರಾದರೆ 
ಸಾಯೋ ಪರಿಯಂತ್ರ ಎಷ್ಟು ನಲ್ಲರು? 


ಹಡಿ ಶರಣಾರ್ತಿ ಇಪ್ಪಣ ಅಡ್ಡ ಅಂದ್ಲಂತೆ 
ಹಣ್ಣು ಹೆಣ್ಣಿನ ಬೆಲೆ ಮುಟ್ಟಿದ ಮೇಲೆ ಮುಗಿದುಹೋಯ್ತು 
ಹದವಿಲ್ಲದ ಹೆಣ್ಣು, ಕದವಿಲ್ಲದ ಮನೆ 


ಹಬ್ಬದಲ್ಲೂ ಅದೇ ಗಂಡನೇ, 
ಉಗಾದಿಯಲ್ಲೂ ಅದೇ (ಹಳೆ) ಗಂಡನೆ 


ಗುಣಶೀಲ ಸ ಭಾವ 


೧೧೭೦೩ 


೧೧೭೦೪ 
೧೧೭೦೫ 
೧೧೭೦೬ 
ತ ೧೧೭೦೭ 
7 ೧೧೭೦೮ 
1" ೧೧೭೦೯ 

1೧0೧೭೧೦ 


*೧೧೭೧೧ 


1೧೧೭೧೨ 
/ ೧೧೭೧೩ 
10೧೭೧೪ 
* ೧೧೭೧೫ 


1೧೧೭೧೬ 


೭೧ 


ಹಬ್ಬದೊಳಗೆ ಹಬ್ಬ ಮಾಡಲಿಲ್ಲ, ಒಬ್ಬ ಗಂಡನಿಗೆ ಬಾಳ್ವೆ 
ಮಾಡಲಿಲ್ಲ 


ಹರುಕು ಶಾಲೆಗೆ ಕೊಳೆ ಘನ, ಹಾದರಗಿತ್ತಿಗೆ ಮಡಿ ಘನ 
ಹಂಗಿನವಳು ಹಾದರಗಿತ್ತಿ 
ಹಂಗೆ ಕುಣಿಯವು ೨ ಹರೆಯಕ್ಕೆ ಬಂದರೆ ಬಿಡುತಾಳ್ಕೇ? 


*ಹಾದರ, ಕಳ್ಳತನ ಮನೆ ಮೇಲೆ ಕಾಣುತ್ತವೆ 


ಹಾದರ ಹಲಸಿನಹಣ್ಣು ಎರಡೂ ಒಂದೇ 
ಹಾದರಕ್ಕೆ ಬಂದೋಳು ಕದ ಮುಚ್ತಾಳ್ಯೆ? 
ಹಾದರ ವಕಾಡೂಕಿಂತ ಮುಂಚೆ ಹಗಣ ಕಲೀಬೇಕಂ 


ಹಾದರಗಿತ್ತಿ ಎಡೇಲಿ "ಲ್ಲ' ಅನ್ನಕ್ಕಿಲ್ಲ, ಗರತಿ ಎಡೇಲಿ 'ಉ್ಲ್ಯೂ' 


ಪು 
ಅನ್ನಕ್ಕಿಲ್ಲ 


ಹಾದರಗಿತ್ತಿ ಯಷಿಪಂಚಮಿ ಮಾಡಿದ ಹಾಗೆ 


ಹಾದರಗಿತ್ತಿ ಕಾಲು ಹಸೆ ಮೇಲೆ ನಿಲ್ಲದು 


ಹಾದರಗಿತ್ತಿ ಗರತಿಯಲ್ಲ, ತೂಪರದ ಸವುದೆ ಒಲೆಗಲ್ಲ 


ಹಾದರಗಿತ್ತಿ ಬಾದರಿಸೂಳೆ, ಕಾನಕನಹಳ್ಳಿ ಕರಿಸೂಳೆ 


ಹಾದರಗಿತ್ತಿ ಮಾತು ಚಂದ, ಹರವೆಸೊಪ್ಪಿನ ಊಟ ಚೆಂದ 


* ಹಾದರದ ಸುದ್ದಿ ಹಂಚಿನ ಮೇಲೆ ಸಾರಿದಂತೆ 


[A 


1೧೧೭೨೫ 
1೧೧೭೨೬ 
1೧೧೭೨೭ 


1 ೧೧೭೨೮ 
(| ೧೧೭೨೯ 


{ ೧೧೭೩೨ 
1೧೧೭೩೧ 


1೧೧೩೩೨ 


ಕನ್ನಡ ಗಾದೆಗಳ ಮಹಾಕೋಶ 


ಹಾದರಗಿತ್ತಿ ಮಾತು ಹರಕು ಪರಕು 
ಹಾದರಗಿತ್ತಿ ಮಾತು ಹಲಸಿನ ತೊಳೆ ಹಾಗೆ 


ಹಾದರಗಿತ್ತಿಗೆ ಗಂಡನೇ ಒಂದು ಡೌಲು 


ಹಾದರಗಿತ್ತಿಗೆ ದಿನನಿತ್ಯದ ಪಾಣಿಗ್ರಹಣ 
ಹಾದರಗಿತ್ತಿಗೆ ಪಾಣಿಗ್ರಹಣವೇ ? 
ಹಾದರಗಿತ್ತಿ ಮನೇಲಿ ಹಾಲಿನಂಥ ಹಣಸಿನಲ್ಲಿ ಇಟ್ನಲ್ಲ 


ಹಾದರಗಿತ್ತಿ ಹಾದರ ಮಾಡಿ ತೊಟ್ಟಿಲು ಕಟ್ಲಿಲ್ಲ, 
ಭಿಕ್ಷುಕ ಭಿಕ್ಷ ಬೇಡಿ ಲಕ್ಷೀಕನಾಗ್ಲಿಲ್ಲ 


ಹಾದರಗಿತ್ತಿಗೆ ಹದಿನಾರು ವಿದ್ಯೆಯಂತೆ 

ಹಾದರಗಿತ್ತಿಗೆ ಹದಿನಾರು ಬಣ್ಣ, ಪತಿವ್ರತೆಗೆ ಒಂದೇ ಬಣ್ಣ 
ಹಾದರಗಿತ್ತಿಗೆ ಹದಿನೆಂಟು ಹೆಸರು 

ಹಾದರಗಿತ್ತಿಗೆ ಹಗಲೇನು ಇರುಳೇನು ? 


ಹಾದರಗಿತ್ತಿಗೆ ಹಗಲೊಬ್ಬ ಇರುಳೊಬ್ಬ 
ಹಾದರಗಿತ್ತಿಗೆ ಹಾ ತೊರೆದ ಹಾಗೆ 


ಇದರದ ಸುದ್ದಿ ಅಂದ್ರೆ ಹರ್ಮಾನವಾಯ್ತಿ ಜೀವ 
ಹಾದರದವಳ ಮನೆಗೆ ಹದಿನಾರು ಬಾಗಿಲು 


ಹಾರೊ ಹಕ್ಕಿಗೆ ಹಾದರ ಕಟ್ಟಿ ಗೈದರು 


ಗುಣಶೀಲ ಸ ಭಾವ 


೧೧೭೩೩ 


೧೧೭೩೪ 


೨ ೧೧೭೩೫ 


-೧೦೭೩೬ 


ಹಾಲನ್ನ (ಹಾಲುಬಾನ, ಬೋನ) ಉಂಡು ಹಾಸಿಕ್ಕು ; 
(ಹಾಸುಹೊಯ್ಯೆ ಮಗಳೇ 1!) ಅಂದರೆ "ನಾಲ ರನ್ನು ನೋಡ್ತಾ 
ನೀರು ತರ್ತಿೀನಿ' ಅಂದಳು 


ಪಾವಿನ ಕಾಲ್ನೋಡಬಹುದು, ಹಾದರಗಿತ್ತಿ ನೆಲೆ 
ನೋಡೋಕಾಗಲ್ಲ 


ಹಿಡಕ ಬೆಳೆ ಕೆಡಿಸ್ತು, ಮೆಡಕಿ ಮನೆ ಕೆಡಿಸಿದ್ದು 


ಹಿಡಿದವನಿಗೆ ಹೆಂಡ್ತಿ, ಬಿಟ್ಟವ್ನಿಗೆ ಸೂಳೆ 


1ಜಾರೆಯನ್ನು ಕಾಯಲಾದೀತೆ 


೫ ೧೧೭೩೭ 


‘7 ೧೧೭೩೮ 


/ ೧೦೭೩೯ 
eT) 
(ii) 
(iii) 
(iv) 
(v) 
(vi) 


(vii) 


ಅಸಾಸುರನ ಹೆಂಡ್ತೀನ ಕಸ ಸುರಿಯೋನು ಕರ್ಕೊಂಡ್ಹೋದ 


ಆಧರ ಇಲ್ಲದವನ ಹೆಂಡ್ತೀನ ಸೋದರಮಾವ ಹೊತ್ತುಕೊಂಡು 
ಹೋದ 


ಆಳೋನು ಭದ್ರವಾಗಿದ್ದರೆ ಹೆಂಡತಿಗ್ಯಾಕೆ ಹಲವರು? 


“ಹಾಲು ಆನ್ನ ಉಂಡು ಹಾಸು ಮಂಚದ ಮೇಲೆ ಮಲಗಿರು' ಅಂದ್ರೆ 
“ತಂಗಳನ್ನ ಉಂಡು ತಡೀಕೆ ಮನೇಲಿ ಇರ್ರೀನಿ' ಅಂದಳು 

“ಹಾಲು ಅನ್ನ ಉಂಡ್ಕೊಂಡು ಮನೇಲಿರು ಮಗಳೆ' ಅಂದ್ರೆ "ಹಾದೀಲಿ 
ತಿರುಗಾಡವ್ನು ನೋಡಿಕೊಂಡು ಮನೆ ಹೊರಗೇ ಇರ್ತೀನಿ' ಅಂದಳು 
“ವಾಣಿಯಾಗಿ ಒಲೆ ಮುಂದಿರು ಮಗಳೇ' ಅಂದ್ರೆ ಹಾದಿ ಮಿಂಡನ 
ನೋಡ್ಕಂಡು ನೀರ್ನೆ ಹೊರ್ತೀನಿ" ಅಂದಳಂತೆ 

“ಮಲ್ಲಿಗೆ ಹೂ ಮುಡ್ಕೊಂಡು ಮನೇಲಿರು ಮಗಳೆ' ಅಂದ್ರೆ *ಕಿಳ್ಳೇಲಿ 
ಕೂತ್ಕೊಂಡು ಹೋಗ್ಬರೋರ್ನ ನೋಡ್ತೀನಿ' ಅಂದಳಂತೆ 

"ಅಂಜಣ ಹತ್ಕಂಡು ನಡುಮನೇಲಿ ಕೂತ್ಕೊ' ಅಂದ್ರೆ "ಇಲ್ಲ ಇಲ್ಲ ಕಲಗಚ್ಚು 
ಹೊತ್ಕೊಂಡು ಕಿಳ್ಳಲ್ಲಿಂತ್ಸ ತಿನಿ' ಅಂತಿದ್ಲಂತೆ 

“ಮಂಡಿ ವರುರ್ಕಂಡು ರಾಗಿ ಬೀಸು' ಅಂದ್ರೆ “ಮಿಂಡನ್ನೋಡ್ಕಂಡು ನೀರ್‌ 
ಹೊರ್ತೀನಿ' ಅಂದ್ಲಂತೆ 

“ಹಾಸು ಮಂಚ ಹಾಕ್ಕೊಂಡು ಮಲಗಿರು ಮಗಳೆ' ಅಂದ್ರೆ «ಊರ ಮಿಂಡ 
ಗಾರನ್ನ ನೋಡಿ ನೀರು ಹೊರ್ವೀನಿ' ಎಂದಳಂತೆ 


೭೪ 


1೧೧೭೫೧ 


11೧೧೭೫೨ 


೧೧೭೨3೫೬. 


ಕನ್ನಡ ಗಾದೆಗಳ ಮಹಾಕೋಶ 
ಕಟ್ಟಾಳವ್ನ ಹೆಂಡತಿ ಹಿಟ್ಟಿಕ್ಟುಟ್ಟು ಹೋಯಿತಿದ್ದಂತೆ 
ಕಾದಿದ್ದವನ ಹೆಂಡ್ತೀನ ಕಳ್ಳ ಹೊತ್ತುಕೊಂಡು ಹೋದ 


ಗಡಸುಗಾರನ ಹೆಂಡತೀನ ಬಳಸಿದೋನು ಹೊತ್ತುಕೊ 
ಹೋದ ಕ 


ಗಳಿಸಿದವನ ಹೆಂಡ್ತಿ ಬಳಸಿದವನ ಪಾಲು 
ಚಪಲೆಯರೆನ್ನು ಬ್ರಹ್ಮನೂ ರಕ್ಷಿಸಲಾರ 
ದಾರಿಗಂಡವಳು ಯಾರಿಗಂಜ್ಞಾಳೆ? 

ಸರ್ಪಗಾವಲು ಕಾಯೋನ ಹೆಂಡತಿ ಸಲೆ ಹಾದರಗಿತ್ತಿ 


ಹಾದರಗಿತ್ತಿಯನ್ನು ಕಾಯುವರಿಲ್ಲ 


*ಕೊೋರಿಯಾಗಿದ್ದಾಗ ಊರೆಲ್ಲ ನೆಂಟರು, ಕೋಲೂರ್ಕೊಂಡು 
ತಿರುಗುವಾಗ ಯಾರೂ ಇಲ್ಲ 


ಮುಪ್ಪಿನಲ್ಲಿ ಮುದುಕಿಯೂ ಪತಿವ್ರತೆ 
ಸೂಳೆ ಮುಪ್ಪಾಗಿ ಗರತಿಯಾದಳು 
ಹರೇದಲ್ಲಿ ಹಾದರೆದ ಬೆಡಗಿ, ಮುಪ್ಪಿನಲ್ಲಿ ಮುದಿಬೆಡಗಿ 


ಹರೇವು ಪರೇವು ಎಲ್ಲಾನೂವೆ ಹರಿದಾಸನಿಗೆ ಕೊಟ್ಟೆ ೈ 
ನಿಂಗೇನು ಕೊಡ್ಲೊ ಗಿರಿದಾಸ 


ಹಾದರ ಹಳೇದಾಯ್ತು ಶರೀರ ಮುಪ್ಪಾಯ್ತು, ಹೋಗಾನ 
ಬಾ ಗುಂಡಯ್ಯ ಪರ್ವತಕ್ಕೆ 


* ವಯಸ್ಸಿನಲ್ಲಿ ಊರೆಲ್ಲ, ಕೋಲೂರುವಾಗ ಯಾರೂ ಇಲ್ಲ 


' ಗುಣಶೀಲ ಸ್ವಭಾವ | ೭೫ 
Y ೧೧೭೫೪ ಹಾಲು ಎಟಕದಿರುವಾಗ ಬೆಕ್ಕು ಪ್ರಾಮಾಣಿಕವಂತೆ 


ಡ್‌” 4೧೧೭೫೫ ಹಿಂದಲದ್ದು ಹಿಂದಕ್ಕಾಯ್ತು. ಏಳು ಗಂಡ ಪರ್ವತಕ್ಕೆ ಹೋಗಾನೆ 


ಕಾಮ ಕೆಟ್ಟದ್ದು 
೧೧೭೫೬ ಉಟ್ಟ ಬಟ್ಟೆ ಭದ್ರವಾಗಿದ್ದರೆ ಮೆಟ್ಟಿ ಕೀಳೋ ಮಗನಿಲ್ಲ 
- ೧೧೭೫೭ ಒಂದು ಕ್ಷಣದ ಭೋಗ, ಸಾಯುವ ತನಕ ರೋಗ 
೧೧೭೫೮ ಕಣ್ಣುಕೊಟ್ಟ ದೇವರು ಅದನ್ನು ಕೆಡಿಸಿಕೊ ಅಂದನೆ ? 
" ೧೧೭೫೯ ಕಾಮನ ಗೆದ್ದವನಿಗೆ ಕಾಲನ ಭಯವಿಲ್ಲ 
೧೧೭೬೦ ಕಿಚ್ಚು ಕಿಟಲಕ್ಕು ಕಚ್ಚೆ ಕಿಟ್ಟೋಕೆ ಎಡೆಯಾ? 
"೧೧೭೬೧ ಕೆಚ್ಚೆದೆಯವನ ಕಚ್ಚೆ ಭದ್ರ 


೧೧೭೬೨ ಕೈಬಾಯ್‌ ಕಚ್ಚೆ ಇವು ಮೂರೂ ಶುದ್ಧ (ಭದ್ರ) ವಾಗಿದ್ದರೆ 
(ಸೂಳೆಗೇರಿಗೆ ಹೋದ್ರೂ ಕೇಳವ್ರಿಲ್ಲಿ ಭಯವಿಲ್ಲ 


೧೧೭೬೩ *ಗಂಡು ತುಪ್ಪದ ಕೊಡ, ಹೆಣ್ಣು ಬೆಂಕಿ ಕೊಡ 


ಧೀರನಿಗೇಕೆ ನಾರಿ ಯೋಚನೆ 


೧೧೭೬೪ ನೆರೆಮನೆ ಮುತ್ತಿಗೆ ಮ:ತ್ಕೊಟ್ಟರೆ ಮತ್‌ಬರೋ ಮಟ್ಟಿಗೆ 
ಹೊಡೆದಾರು 


೧೧೭೬೫ ಪರಸತಿಯ ನೋಟ, ನರಕದ ಕಾಟ 
೧೧೭೬೬ ' ಪ್ರೇಮವು ಬರುವಾಗ ಬಹು ಸವಿ, ಹೋಗುವಾಗ ಅತಿ ಕಹಿ 


1 ೧೧೭೬೭ ರಾಗದ ಮನ ರೋಗಕ್ಕೆ ತವರು 


* ಗಂಡರ ಹೆಣ್ಣು ಅಂದ್ರೆ ಬೆಂಕಿ-ಬೆಣ್ಣೆ ಇದ್ದಂಗೆ 


: ೧೧೭೬೮ 
" ೧೧೭೬೯ 


೧೧೭೭೦ 


' ೧೧೭೭೧ 


' ೧೧೭೭೨ 


ಕನ್ನಡ ಗಾದೆಗಳ ಮಹಾಕೋಶ 
ರೂಪಕ್ಕೆ ಮನಸೋತವರಿಗೆ ಪಾಪದ ಭಯವಿಲ್ಲ 
ಸುಖ ಸಾಸಿವೆಯಷ್ಟು, ದುಃಖ ಗುಡ್ಡದಷ್ಟು 


ಹೂವನ್ನು ಉಗುರಿನಿಂದ ಮುಟ ಬೇಡ, ಹುಡುಗಿಯರನ್ನು 
ಬೆರಳಿನಿಂದ ಮುಟ ಬೇಡ 


ಹೆಣ್ಣಿಗೆ ಸಿಕ್ಕಿ ಬಾಳುವ ಬಾಳು ಎಣ್ಣೆಯಲ್ಲಿ ನೊಣ ಹಾರಿ 
ಬಿದ್ದಹಾಗೆ 


ಹೆಣ್ಣಿದೆ ಎಂದು ಹೋದವ ಕೆಟ್ಟ, ಅನ್ನವಿದೆ ಎಂದು ತಿಂದವ ಕೆಟ್ಟ 


ಕಾಮದಿಂದ ಕೆಟ್ಟವರು - 


೧೧೭೭೩ 
, ೧೧೭೭೪ 
- ೧೧೭೭೫ 


1 ೧೧೭೭೬ 


ಕ್ರೋಧ 
೧೧೭೭೭ 


1ಅಂದಣ ಏರಿ ನಹುಷ ಕೆಟ್ಟ, ದುಂದು ಮಾಡಿ ಸೂಳೆ ಕೆಟ ಳು 
ಇಂದ್ರ ಕೆಟ್ಟದ್ದೂ ಹೆಣ್ಣಿನಿಂದ, ಚಂದ್ರ ಕೆಟ್ಟಿದ್ದೂ ಹೆಣ್ಣಿನಿಂದ 
ಪಾಂಡುವಿನ ಆಸೆ, ಚೇಳಿನ ಬಸಿರು 


ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ 


ಅಗ್ರಹಾರಕ್ಕೆ ಹೋದರೂ ದುರಾಗ್ರಹ ಬಿಡಲಿಲ್ಲ 
ಅಟ್ಟಕ್ಕೆ ಹಾರಿ ನೆಲಕ್ಕೆ ಬೀಳ್ತಾನೆ 
ಅಡಕು ಎತ್ತಿಗೆ ಶಡಕು ಹೆಚ್ಚು 


ಅಲ್ಪ ಬುದ್ಧಿಗೆ ಅಧಿಕ ಕೋಪ 


ನಹುಷನಾದರೂ ನಾಕದಿಂದ ಬಿದ್ದನು 
ನಹುಷನಿಗೂ ನೋವು ತಪ್ಪಲಿಲ್ಲ 
ನೆಹುಷರಾಯನ ಭೋಗ ನಾಕದಲ್ಲಿ ಹೋಯಿತು 


ಇ es ಜಾತೆ 


ಮಾ ಬಯಲ ಗೋ .ಐ 


ಗುಣಶೀಲ ಸ್ವಭಾವ 


೧೧೭೮೧ 


೧೧೭೮೨ 
೧೧೭೮೩ 
೧೧೭೮೪ 
೧೧೭೮೫ 
೧೧೭೮೬ 
೧೧೭೮೭ 
೧೧೭೮೮ 
೧೧೭೮೯ 
೧೧೭೯೦ 
೧೧೭೯೧ 
೧೧೭೯೨ 
೧೧೭೯೩ 
೧೧೭೬೯೪ 
೧೧೭೯೫ 
೧೧೭೯೬ 
೧೧೭೯೭ 
೧೧೭೯೮ 


೧೧೭೯೯ 


೭೭ 
ಅಧಮನ ಸಿಟ್ಟು ಹಗಲು ರಾತ್ರಿ, ಚಂಡಾಲನ ಸಿಟ್ಟು : 
ಮರಣದವರೆಗೆ 


ಇದ್ದದ್ದು ಇದ್ದ ಹಾಗೆ ಹೇಳಿದರೆ, ಕೆಂಡದಂತಹ ಕೋಪ 
ಈದ ಹುಲಿ ಹಾಗೆ ಆಡ್ತಾನೆ 
ಉಪ್ಪಿಲ್ಲದೆ ಉರಿ ಅಂದರೆ ಎಣ್ಣಿಲ್ಲದೆ ಉರಿತೀನಂದ 


ಉಂಡು ಉರಿ ಅಂದ್ರೆ ಉಪಾಸ ಉರಿದ 

ಊಟಕ್ಕೆ ಬಾರಪ್ಪ ಅಂದರೆ ಓಟಕ್ಕೇ ಮುನಿಕೊಂಡ 
ಒಲಿದರೆ ಮನುಷ್ಯ, ಮುನಿದರೆ ಮೃಗ 

ಕಾಡುರಿ ಅಂದರೆ ಕೆಚ್ಚುರಿದ 

ಕಾಮಾಲೆಗೂ ಕೋಪಕ್ಕೂ ಗೇಣುದ್ದ 

ಕಿಚ್ಚು ಉರಿಯೋ ಹಾಗೆ ಉರೀತಾನೆ 

ಕೋಪ ಎನ್ನುವುದು ಪಾಪಿ 

ಕೋಪ ಬಂದವನಿಗೆ ಕಂಬ ಕಾಣದು 

ತಫಾವತುಗಾರ ತಪ್ಪಿದರೆ ತಿಮ್ಮಯ್ಯನಿಗೇಕೆ ಕೋಪ? 
ದೂರ್ವಾಸರು ಬಂದಾಗ ದೂರ ಓಡಬೇಕು 
ದೋಷವಿದ್ದವನಿಗೆ ರೋಷ ಬಹಳ 

ಪ್ರವೇಶ ಮಾಡಿದ ಸ್ಥಳದಲ್ಲಿ ಆವೇಶ ಮಾಡಿದರೆ ಹೇಗೆ ? 
ಮುಟ್ಟಿದರೆ ಮುನಿ, ಕುಟ್ಟಿದರೆ ಕಿಡಿ 

ಮೂಗಿನ ಕೆಳಗೆ ಬಾಯಿ ಅಂದರೆ ಬ್ರಹ್ಮಾಂಡ ಸಿಟ್ಟು 


ಮೂರ್ಹರ ಕೋಪ ಮೂಗಿನ ತುದಿಯಲ್ಲಿ 


೭೮ 
೧೧೮೦೦ 
೧೧೮೦೧ 
೧೧೮೦೨ 
೧೧೮೦೩ 


೧೧೮೦೪ 


ಕನ್ನಡ ಗಾದೆಗಳ ಮಹಾಕೋಶ 
ಮೂಗಿನ ಮೇಲೆ ಮಸಿ ಅಂದರೆ ಕೋಪ 


*ಮೊದಲೇ ಚೆಲುವೆ, ಮುನಿದರೆ ಹೇಗೆ? 
(ಮೊದಲೇ ಚೆಲುವ, ಮುನಿದರೆ ಹೇಗೆ?) 


ರೇಗಿದವನ ಕೂಡ ಕೂಗಾಟ ವಕಾಡುವವನೇ ಮೂಢ 
ಸಿಂಡೆತ್ತಿಗೆ ಸಿಡಗ್ಯಾನ 


ಹರೆಯದಲ್ಲಿ ಉರಿಯದವರಿಲ್ಲ, ಮುಪ್ಪಿನಲ್ಲಿ ತಿರಿಯದವರಿಲ್ಲ 


ಕೋಪ ಮಾಡಿದರೆ ತನಗೇ ಹಾನಿ 


೧೧೮೦೫ 


೧೧೮೦೬ 


೧೧೮೦೭ 


೧೧೮೦೮ 


೧೧೮೦೯ 


೧೧೮೧೦ 


೧೧೮೧೩ 


೧೧೮೧೪ 


ಅವುಡು ಕಚ್ಚಿದರೆ ದವಡೆಗೆ ತೊಂದರೆ. - 

ಉರಿತದಲ್ಲಿ ಉರಿದು ದುರಿತದಲ್ಲಿ ಕೈ ತೊಳೆದ 

ಕಾಡುಬೆಂಕಿ ಕಾಡು ಸುಡ್ತು, ತನ್ನ ಕೋಪ ತನ್ನೇ ಸಂಡ್ತ್ವಿ 
ಕೋಪ ತಾಪ ತಂದಿತು, ಪಾಪ ಬ್ರಹ್ಮೇತಿ ತಂದಿತು 
ಕ್ರೋಧವಿದ್ಧವನಿಗೆ ಬಾಧೆ ತಪ್ಪದಂ 


ತನ್ನ ಕೋಪ ತನ್ನನ್ನೇ ತಿಂದಿತು, ತನ್ನ ಶಾಂತ ಹೆರರನ್ನು 
ತಿಂದಿತು. 


ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದರೂ, ಸಿಟ್ಟು ಬಿಡಲಿಲ್ಲ 
ಮುಖದ ಮೇಲಿನ ಕೋಪಕ್ಕೆ ಮೂಗು ಕೊಯ್ಕೊಂಡ 
ಮೊರಕೊಂಡು ಹೋದವನು ಒದೆಯಿಸಿಕೊಂಡು ಬಂದ 


ಕ್ಯಾಣ ಜಾಸ್ತಿ, ತ್ರಾಣ ಕಮ್ಮಿ ಏಟಿಗೆ (ದವಡೆಗೆ) ವಖೂಲ 


* ಈಗಲೇ ಈ ಚೆಂದ, ಮುನಿಸಿಕೊಂಡರೆ ಯಾವ ಚಂದವೊ ? 


ಗುಣಶೀಲ ಸ್ವಭಾವ 
೧೧೮೧೫ 
೧೦೮೧೬, 
೧೧೮೧೭ 


೧೧೮೧೮ 


೧೧೮೧೯ 


೧೧೮೨೦ 


1% 
ರೋಷದಿಂದ ನಾಶ 


ಸಿಟ್ಟಿಗೆದ್ದು ಕೂದಲು ಕಿತ್ತುಕೊಂಡರೆ ಯಾರ ತಲೆ ಉರಿಯುತ್ತೆ 


ಸಿಟ್ಟಿ ಗೆ ಮೂಗು ಕೊಯ್ಕಿಂಡರೆ ಸಿಂಗಾರಕ್ಕೆ ಬರದಂತೆ 


ಸಿಟ್ಟು ತನಗೆ (ವೈರಿ) ಕೇಡು, ಸಮಾಧಾನ (ಶಾಂತಿ) 
ಪರರ (ವೈರಿ) ಕೇಡು 


ಸಿಟ್ಟು ಹೊಲೆಯನ ಸಮ 


ಸಿಡುಕನಿಗೆ ಅಂಬಲಿ ಬುಡೋವತ್ಸೆ ಬೋನಾಸಿ ಕಿತ್ತುಕೊಂಡ್ತು ' 
ಸೆಟೆದುಕೊಂಡು ಹೋದವನಿಗೆ ಅಡುಗೋಲಂ 


ಕೋಪದಿಂದಾಗುವ ನಷ + 


೧೧೮೨೧ 


೧೦೮೨೨ 


೧೧೮೨೩ 


೧೧೮೨೪ 


೧೧೮೨೫ 


೧೧೮೨೬ 


ಊರ ಮೇಲೆ ಸಿಟ್ನಾ ಗಿ ಊಟ ಕಾಣದೆ ಹೋದರಂತೆ 


ಒಳೆಗೆರೆ ಜೊತೇಲಿ ಕತ್ತೆ ಮುನಿಸಿಕೊಂಡ(ರೆ ಬಳೆಲೋರಂ 
ಯಾರು ?) ಹಾಗೆ 


*ಕೆರೆ ಜೊತೇಲಿ ಮುನಿಸಿ (ಕೊಂಡ ಹಾಗೆ) ಕೊಂಡು ಕಾಲು 
(ಅಂಡು) ತೊಳೆಯದೆ ಬಿಟ್ಟರು 


ಕೊತ್ತಿ ಮುನಿಸಿಕೊಂಡು ಹಿತ್ತಲಿಗೆ ಹೋಯು್ತ, 
ಕತ್ತಲೆಯಾಯ್ತು ಮನೆಗೆ ಬಂತು 


ಕೊಳಗದ ಕೈಲಿ ಬಳ ಚ ಮುನಿಸಿಕೊಂಡಂತೆ 


ಗಾಣಿಗನ ಸಂಗಡ ಸೆಟಗೊಂಡು (ಕಡಿದಾಡಿ, ಗುದ್ದಾಡಿ) 
ಒಣರೊಟ್ಟಿ ತಿಂದ್ಹಾಂಗ 


* ಕೆರೆ ಜೊತೇಲಿ ಸಿಟ್ಟಾಗಿ ಕರುಳು ಒಣಗಿಸಿಕೊಂಡು ಹೋದರಂತೆ 
¥ 


೮೦ ಕನ್ನಡ ಗಾದೆಗಳ ಮಹಾಕೋಶ 


೧೧೮೨ ಹೊಟ್ಟೆ ಜೊತೇಲಿ ಕೆ ಕಾಲು ಮುನಿಸ್ಕೊಂಡಂಗೆ 


ಕೋಪ ಸಹಿಸು 
೧೧೮೨೮ ಒಂದು ಸಿಟ್ಟಿನಲ್ಲಿ ಬಾವಿಗೆ ಬಿದ್ದರೆ ಏಳು ಸಿಟ್ಟಿನಲ್ಲಿ ಏಳ ತೀರದು 
೧೧೮೨೯ ಒಂದು ಸಿಟ್ಟಿನಲ್ಲಿ ಮಡಕೆ ಒಡೆದರೆ ವಂತ್ತೆ ಕೂಡುವುದೇ? 
೧೧೮೩೦ ಕಡುಕೋಪ ಬಂದಾಗ ತಡಕೊಂಡವನೇ ಜಾಣ 


೧೧೮೩೧ ಕೋಪದಲ್ಲಿ (ಸಿಟ್ಟಿಗೆ) ಕೊಯ್ದ ಮೂಗು ಶಾಂತದಲ್ಲಿ ಬಂದೀತೆ? 


೧೧೮೩೨ ಕೋಪ ಬಂದಾಗ (ಕತೆಕೇಳು) ನೂರೊಂದೆಣಿಸು, ಧನ ಬಂದಾಗ 
ದಾನ ವಾಡು 


೧೧೮೩೩ ಸಿಟ್ಟಿಲ್ಲದವ ಕಡು ಮೂರ್ಯ, ಸಿಟ್ಟಿಗೇಳದವ ಬಲು ಜಾಣ 
೧೧೮೩೪ ಸಿಟ್ಟು ಬಂದರೆ ಹಿಟ್ಟು (ದೀಪ ಕಚ್ಚು) ಮಂಕ್ಕು 


ತ್‌ 


೧೧೮೩೫ ಸಿಟ್ಟಿನ ಬಾಯಿ, ಗೋಡೆಗೆ ಹಾಯಿ 


ಒಬ್ಬರ ಮೇಲಿನ ಕೋಪ ಮತ್ತೊಬ್ಬರ ಮೇಲೆ 
೧೧೮೩೬ ಅಗಸನ ಸಿಟ್ಟು ಅನ್ಯರ ವಸ್ತ್ರದ ಮೇಲೆ 
೧೧೮೩೭ ಅತ್ತೆ ಮೇಲಿನ (ಅತ್ತಿತ್ತಲ) ಕೋಪ ಕೊತ್ತಿ ಮೇಲೆ 


೧೧೮೩೮ ಉಳಕ್ಕೆ ಎತ್ತು ಬರದಿರೊ ಕೆಚ್ಚಿಗೆ ಹಿಟಂ ್ಲಿತಂದವಳೆ ಹಿಡ್ಕೊಂಡು 
ಹೊಡೆದಂಗೆ 


೧೧೮೩೯ ಕುಪಿತೆ ಮೇಲೆ ಕಪಿತೆ ಬಿದ್ದ ಹಾಗೆ 
೧೧೮೪೦ ಚೊಕ್ಕಣ್ಣನ ಕೋಪ ಸಣ್ಣಪ್ಪನ ದವಡೆಗೆ ಮೂಲ 


೧೧೮೪೧ ಯಣರ ಮೇಲಿನ ಕೋಪ ಯಾರ ಮೇಲೆ ತೆಗೆಯುವುದು ? 


ಗುಣಶೀಲ ಸ್ವಭಾವ 
೧೧೮೪೨ 


೧೧೮೪೩ 


ದುರ್ಬಲನ ಕೋಪ 


೧೧೮೪೪ 
೧೧೮೪೫ 
೧೧೮೪೬ 


೧೧೮೪೭ 


೧೦೮೪೮ 
೧೧೮೪೯ 
೧೧೮೫೦ 


೧೧೮೫೧ 


೧೧೮೫೨ 
೧೧೮೫೩ 


ಕೋಪ-ಬಿಡಿಗಾದೆ 


೧೧೮೫೪ 


4 ಲೋಭ 
೧೧೮೫೫ 


ಸೊಳೆ | ಮೇಲಿನ ಕೋಪ ಇರುವೆ ಮೇಲೆ ತೀರಿಸಿಕೊಂಡ ಹಾಗೆ 


ಹಾವಿಗೆ ಮುನಿದು ಒಳ್ಳೆಯನ್ನು ಕೊಲ್ಲುವೆ! 


ಕಾಗೆ ಸೆಟಗೊಂಡ ಹಾಗೆ 
ಕ್ಯಾಣ (ಸರ)ಕ್ಕೆ ಕಿವಿ ಕಿತ್ತುಕೊಂಡಂಗೆ 
ಕುರುಡನ ಸಿಟ್ಟು, ಗ್ವಾಡಿ ಮುಪ್ಪು 


ಕೈಲಿ ಹರಿಯದ ಮುರುವ (ಕೈಲಾಗದವ) ಮೈಯನ್ನು 
ಪರಚಿಕೊಂಡ 


ಗೌಡ ಊರ ಮುಂದೆ ಬೆ ದರೆ ಕುಳೆವಾಡಿ ಒಲೆ ಮುಂದೆ ಬೆ ದ 
ಬಡವನ ಕೋಪ ಅವುಡಿ (ಹೊಟ್ಟೆ)ಗೆ (ಮಾರಿ) ಮೃತ್ಯು 
ಬಡವನ ಸಿಟ್ಟು (ಹೊಟ್ಟೆಗೆ ಕೇಡು) ಬಾಯಿಗೆ ಬೆಟ್ಟು 


ಬಡವನ ಸಿಟ್ಟು ಲ ದವಡೆಗೆ ಮೂಲ, ಹೆಣ್ಣಿನ ಸಿಟ್ಟು ಬೆನ್ನಿಗೆ 
ಮೂಲ ಕ 


ಬೋಡ ಹಲ್ಲು ಮು(ಡಿ)ರಿ ಕಚ್ಚಿದ ಹಾಗೆ 


ಹೊಟ್ಟೆ ಹಯ ಸಿಟ್ಟು ರಟ್ಟೆ ಕೈಯಲ್ಲಿಲ್ಲ 


ಉರಿಯುವ ಬೆಂಕಿಗೆ ತುಪ್ಪ (ಉಪ್ಪು, ಎಣ್ಣೆ) ಹೊಯ್ದ 
(ಸುರಿದ) ಹಾಗೆ 


ಇದ್ದಾಗ ಉಂಡವನೇ ಜಾಣ 


೧೧೮೬೩ 
೧೧೮೬೪ 


೧೧೮೬೫ 
೧೧೮೬೬ 


೧೧೮೬೭ 


೧೧೮೭೧. 


ಕನ್ನಡ ಗಾದೆಗಳ ಮಹಾಕೋಶ 


KS 


ಕೊಡದವನ ಹಣ ಮಡಗಿದಲ್ಲಿಯೇ ಹಾಳು 
ಜಿಗುಟುಗಾರನ ಕೂಟಕ್ಕಿಂತ ಜಿಗಣಿಯ ಕಾಟವೇ ಲೇಸು 
ಜೀನನ ಮನಸ್ಸು ಹೀನವೇ ಸರಿ 

ನಾಭಿ ಪರ್ಯಂತ ಉಟ್ಟಾ ಕ್ಷಣಕ್ಕೆ ಲೋಭ ಹೋದೀತೆ ? 
ನಿಪುಣನಾದವ ಕೃಪಣನಾಗಬಾರದು 


ಲೋಭ ಮಾಡಿ ಭೋಗ ಕೆಡಿಸಿಕೊಂಡ 


ಅಗುಳು ಎಣಿಸಿ ತಿನ್ನುವವ 
ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಹಿತ 
ಅಜ್ಜಿ ತುಪ್ಪ ಮೂಸಿಯೇ ಹೋಯಿತು 


ಅಟ್ಟಹಿಟ್ಟು ಅವರೆ ಕಾಳ್ಮೆಸರು ನರಸೀಪುರದ ಸಂತೇಲಿ ಹೊತ್ತು 
ಮಾರಿದ 


ಅರಮನೆಗೆ ಆರುಸಾವಿರ ಕೊಟ್ಟರೂ (ಗುರುಮನೆಗೆ ಆರು ಕಾಸೂ 
ಕೊಡ) ನೆರೆಮನೆಗೆ ಅಟ್ಟುದಕ (ಅಟ್ಟುಪ್ಲೀರ್‌) ಬುಡ , 


ಅಂಗಲಾಚಿ ಬೇಡಿದಾಗ ಕೊಡದವನು ಸುಮ್ಮನಿದ್ದಾಗ 
ಕೊಟ್ಟಾನೆ ? 


ಆಚೆ ಮನೆ ಧನಿಕ ದಾನಿಯಾದರೆ ಈಚೆ ಮನೆ ಲೋಭಿಗೆ 
ಪ್ರಾಣಸಂಕಟ 


ಆಡಿದರೆ ಕೊಡದ ಲೋಭಿ ಬೇಡಿದರೆ ಕೊಡ್ತಾನ್ಯೆ ? 
ಅಕ್ಕಿ ಸವೆಯ ಬಾರದು. ಅಕ್ಕನ ಮಕ್ಕಳು ಬಡವಾಗಬಾರದು 


ಇಪ್ಪತ್ತು ಕೊಡದವ ಎಪ್ಪತ್ತು ಕೊಡ್ತಾನೈ ? 


ಓರಾ ಕಳು Br ಆಈ 


ಗುಣಶೀಲ ಸ್ವಭಾವ [oN 


೧೧೮೭೨ ಇರುಳೆಲ್ಲ ಕುಂತಿದ್ರೂ ಈರುಳ್ಳಿ ಹಂಗಿಲ್ಲ, ಬೆಳಗಾನ ಕುಂತಿದ್ರೂ 
ಬೆಳ್ಳುಳ್ಳಿ ಹಂಗಿಲ್ಲ 


೧೧೮೭೬. ಈ ಕೈಲಿ ಕೊಡದವ ಆ ಕೈಲಿ ಕೊಡ್ತಾನೆ ? 
೧೧೮೭೪ ಈಗ ಕೊಡದವ ನಾಳೆ ಕೊಡ್ತಾನ್ಯೆ ? 

೧೧೮೭೫ 3ಎಂಜಲು ಕೈಯಲ್ಲಿ ಕಾಗೆ ಹೊಡೆಯುವುದಿಲ್ಲ 
೧೧೮೭೬ ಉಂಡಿದ್ದರೆ ಬಾ, ಉಣದಿದ್ದರೆ ಬ್ಯಾಡ 

೧೧೮೭೭ ಎಲ್ಲಕ್ಕೂ ಇದೆಯಂತೆ, ಮಗನ ಮದುವೆಗೇ ಇಲ್ಲವಂತೆ 
೧೧೮೭೮ ಒಕ್ಕಳ ಹೊನ್ನಿನ ಬಡವ (ಪರದೇಶಿ) 

೧೧೮೭೯ ಒಕ್ಕಳ ಹೊನ್ನಿನ ಬಡವ ಉಪ್ಪಿಲ್ಲೆ ಉಂಡ 

೧೧೮೮೦ ಒಳಗೆ ಭೋಜನವಿಲ್ಲ, ಹೊರಗೆ ದಕ್ಷಿಣೆಯಿಲ್ಲ 
೧೧೮೮೧ ಕಡಿದಡ್ಕೆ ಕೊಡ, ಕೈಹಿಡ್ಕೊಂಡು ಬಿಡ 

೧೧೮೮೨ ಕಣ್ಣು ಚುಚ್ಚು ಅಂದ್ರೆ ಕೈ ನೋಯಂತ್ತೆ ಅಂದ 


೧೧೮೮೩ 2ಕತ್ತೆಯ ಮೊಲೇಲಿ ಖಂಡುಗ ಹಾಲು. ನಾಯಿಯ ಮೊಲೇಲಿ 
ನಾಗಳ ಹಾಲು 


೧೧೮೮೪ "ಕಾ' ಎಂಬ ಕಾಕೇಗನ್ನ ಹಾಕವ್ನಲ್ಲ, "ವಕ್ಯಾವ್‌' ಎಂಬ ಬೆಕ್ಕಿಗೆ 
ಹಾಲು ಹಾಕವ್ನಲ್ಲ 


೧೧೮೮೫ 8ಕೀತ ಬೆರಳಿನ (ಉಗುರು ಸುತ್ತಿನ) ಮೇಲೆ ಉಚ್ಚೆ ಹಂಯ್ಯಿ 
ಅಂದರೆ ಮೂತ್ರ ಕಟ್ಟೆ ಮೂರು ತಿಂಗಳಾಯ್ತು ಅಂದ 


1 ಎಲ್ಲಿ ಒಂದಗಳು ನಷ್ಟವಾಗುತ್ತದೆ ಎಂದು 
2 (0 ಕತ್ತೆಯ ಮೊಲೇಲಿ ಹಾಲಿದ್ದ ಹಾಗೆ 
(11) ನಾಯಿಯ ಮೊಲೇಲಿ ನಾಗಳ ಹಾಲು, ದೇವರಿಗಿಲ್ಲ (ದಯ್ಕಕ್ಕೂ ಇಲ್ಲ) 
ದಿಂಡಿರಿಗಿಲ್ಲ 
3 ಎಡರಿದ ಬೆರಳಿಗೆ "ಎಣ್ಣೆ ಕೊಡು' ಅಂದ್ರೆ ಗಡಿಗೆ ಒಡೆದಾಹೋಗಿ (ಹಜಾರಕ್ಕೆ ದೀಪ 
ಹಚ್ಚಿ) ಆರು ತಿಂಗೆಳಾಯ್ತೂ ಅಂದಂತೆ 


೮೪ 


೧೧೮೮೬ 


೧೧೮೮೭ 


೧೧೮೮೮ 


೧೧೮೮೯ 


೧೧೮೯೦ 


೧೧೮೯೧ 


೧೧೮೯೨ 


೧೧೮೯೩ 


೧೧೮೯೪ 


೧೧೮೯೫ 
೧೧೮೯೬ 


೧೧೮೯೭ 


೧೧೮೯೮ 


೧೧೪೮೯೯ 


೧೧೯೦೦ 


೧೧೯೦೧ 


೧೧೯೦೨ 


೧೧೯೦೩ 


ಕಿನ್ನಡ ಗಾದೆಗಳ ಮಹಾಕೋರೆ 
ಕೆಟ್ಟು ಸೈರಿಸಿದರೂ ಕೊಟ್ಟು ಸೈರಿಸಲಾರ 
ಕೈ ಕೆಳಗೇ ಹೊರ್ತು ಮೇಲಿಲ್ಲ 
ಕೊಡದ ಲೋಭಿಯ ಮಾತು ಕೊಡಲಿ ಗಾಯ 


“ಗಾಡಿ ಕೊಡು ಗುಂಡಣ್ಣ' “ನಿಡುಘಟ್ಟಕ್ಕೋಗಿ ನಿದ್ಗೆಟ್ಕೊಂಡು 
ಬಂದವೆ' ಅಂದ್ನಂತೆ 


ಜಾಣ ಬಿಡ, ಜೀಣ ಕೊಡ 
ಜಿ()ನಸಿದ್ದರೂ ಮನಸ್ಸಿಲ್ಲ 


ಜೀನನ ಮನಸ್ಸು ಹೀನವೇ ಸರಿ, 
ಜೀನ ಫಳಿಸಿದ್ದ ಜಾಣ ಉಂಡ 


ತಾನೂ ಉಂಡ ಹಾಗಲ್ಲ, ದಾನವೂ ಮಾಡಿದ ಹಾಗಲ್ಲ 
ತಾನೂ ಕುಡಿಯ, ಕುಡಿಯುವವರಿಗೂ ಬಿಡ 


ತಾನೂ ತಿನ್ನ, ಪರರಿಗೂ ಕೊಡ 
ತಾನೂ ಮಾಡ, ಮಾಡೋ ಪೂಜೇನೂ ನೋಡ 


ತಾನೂ ಮಾಡ, ಮಾಡವ್ನೂ ಮಾಡಗೊಡಿಸ 


ದಂಡಕ್ಕುಂಟು, ದ್ರೋಹಕ್ಕುಂಡು ಹಿರೇಮಗನ ಹಿಂಡೇ 
ಕೂಳೆಗಿಲ್ಲ 


ದಂಡಕ್ಕೆ ರಾಜ್ಯ ಕೊಡುವೆ, ಪಿಂಡಕ್ಕೆ ಕಾಸುಕೊಡೆ 

ನರಿ ಕಂಡರೆ ಕೊಟ್ಟೇತೆ ಉಪ್ಪಖಂಡವ 

ನಾಗರ ಹಾವಿನ ತಲೇಲಿ ಮಾಣಿಕ್ಕ ಇದ್ದ ಹಾಗಿ 

ನಾನು ಸತ್ತ ಹಾಗೆ ಮಾಡ್ತೀನಿ, ನೀನು ಅತ್ತ ಹಾಗೆ ಮಾಡು 


ನಮ್ಮನೇಲಿ ನಾ ಉಂಡು ಬತ್ತೀನಿ, ನಿಮ್ಮನೇಲಿ ನೀ ಉಂಡ್‌ಬಾ, 
ಗೌಡನ ಕೊಟ್ಟಿಗೇಲಿ ಬಿದ್ದು ಬಿದ್ದು ಏಳುವ 


ಗುಣಶೀಲ ಸ ಭಾವ 
೧೧೯೦೪ ನೊಣೀನ ಕಾಲಂಬಲಿ ಬಳಕೊಳವ್ನು 
೧೧೯೦೫ ಬಾಯಿ ಸಕ್ಕರೆ, ಕೆ ್ಯ ಕೊಕ್ಕರೆ 


೧೧೯೦೬ ಬಿಕ್ಕಲುಗೊಟ್ಟೆಯ ಮನೆಗೆ ಬಿಸಿರೊಟ್ಟಿಗೆ ಹೋದರೆ 
ಆಗಲಾಗಿನದು ತೆಗೆದು ಬಗಲಾಗಿಟು ¥ ಕೊಂಡಿತಂತೆ 


೧೧೯೦೭ ಬ್ಯಾರಿ ಸಾಕಿದ ನಾಯಿ 


೧೧೯೦೮ ಬೇಡಲಿಕ್ಕೆ ಬಂದಾಗ ಶುಕ್ರವಾರ (ಅಂದ) ಅಂತ ಹೇಳ್ತಾನೆ 


೧೧೯೦೯ ಭೀಮನಿಗೆ ಭಿಕ್ಷವಿಲ್ಲ, ನಾರಾಯಣನಿಗೆ ಪಡಿಯಿಲ್ಲ 


೧೧೯೧೦ ಮಕ್ಕಳಿದ್ದಲ್ಲಿ ನನ್ನ ಹುಗಿಬೇಡ ಅಂತ ಬ್ಯಾರಿ ಹೇಳಿದ 


೧೧೯೧೧ ಮಾದಿಗನ ಮನೇಲಿ ಪರಮಾನ್ನವಿದ್ದರೆ ಹಾದಿಯಲ್ಲಿ 
ಹೋಗುವವರಿಗೇನು ? 


೧೧೯೧೨ ರಾಯಪ್ಪ ನಾಯಕನ ಫಲಾಹಾರ 

೧೧೯೧೩ ರುವ್ವಿ ಕೊಡದವನು ರುಮಾಲು ಕೊಟ್ಟಾನೆ ? 
೧೧೯೧೪ ಲೋಭಿ ಸದಾ ದರಿದ್ರನಂತೆ 

೧೧೯೧೫  ಲೋಭಿಗೆ ಖರ್ಚು ಆಗಲ್ಲ, ಸೋಮಾರಿಗೆ ಕೆಲಸ ಆಗಲ್ಲ 
೧೧೯೧೬ ಲೋಭಿಯ ಸಿರಿ, ಕಾಡಿನ ಬೆಳದಿಂಗಳು 

೧೧೯೧೭ ಸಗ್ಗದಲ್ಲೂ ಸೈದಾನವೇ, ನಿನ್ನಲ್ಲೂ ದಾನಧರ್ಮವೆ ? 
೧೧೯೧೮ ಸುಟ್ಟ ಬೆಟ್ಟಿಗೆ (ಗಾಯಕ್ಕೆ) ಸುಣ್ಣ ಹತ್ತಿಸುವುದಿಲ್ಲ 
೧೧೯೧೯ ಹಸಿದಿರಬೇಡ, ಹಗೆಯ ತುಂಬ ಬೇಡ 


೧೧೯೨೦ ಹಂಡೆಯಲ್ಲಿ ಕಲೆಯಲಿಲ್ಲ, ಹಿಂಡಿನಲ್ಲಿ ಕೂಡಲಿಲ್ಲ 


೧೧೯೨೧ ಹಾಡಿ ಹಾಡಿ ದಾಸಯ್ಯ ಅಡಿ ಮುಚ್ಚಿಕೊಂಡು ಹೋದ್ರ 


೮೬ ಕನ್ನಡ ಗಾದೆಗಳ ನುಹಾಕೋಶ 
೧೧೯೨೨ ಕ*ಹುಲ್ಲು ಚರಣಿಗೆಯೊಳಗಿನ ನಾಯಿ 


೧೧೯೨೩ ಹೋರಿ ಕೋಡಿನಲ್ಲಿ ಜೇನು ಇದ್ದರೇನು, ಇಲ್ಲದಿದ್ದರೇನು 


ಲೋಭಿಯೆ ಗುರಿ ಸಂಗ್ರಹ 
೧೧೯೨೪ ಅರೆ ಕಾಸಿಗೆ ಅಮೇಧ್ಯ ತಿಂತಾನೆ 
೧೧೯೨೫. ಆಗೊ ಕೆಲಸ ಆಗಬೇಕು, ಕೈ ಕಾಸು ಖರ್ಚಾಗಬಾರದು 
೧೧೯೨೬ .ಇರುವೆ ಕಾಲಿಗೆ ಉರುಲು ಹಾಕೋವ 
೧೧೯೨೭ ಊರಲ್ಲಿ ತಿಂದುಂಡು ನನ್ನಲ್ಲಿ ಬಂದು ಪದ ಹೇಳು 


೧೧೯೨೮ ಬಿಟ್ಟಿ ಹೆಣ್ಣು ಸಿಕ್ಕುವ ಹಾಗಿದ್ರೆ : ನನಗೊಂದು, ನಮ್ಮಪ್ಪನಿ 
ಗೊಂದು; ತೆರಕೊಟ್ಟು ತರುವ ಹಾಗಿದ್ರೆ ನಮ್ಮಪ್ಪ ಮುದುಕ, 
ನಾನಿನ್ನೂ ಹುಡುಗ 


೧೧೯೨೯ ಕಾಸಿಗೆ ಕಾಸು ಗಂಟುಹಾಕಿದ ಕೋಸಕ್ಕೆ ಮಾ(ಈ)ರಯ್ಯ 
೧೧೯೩೦ ಕಾಸು ಕಾಸಿಗೆ ಪರಂಗಿ (ತಿಪ್ಪರ)ಲಾಗ ಹಾಕುವುದು 


೧೧೯೩೧ ಕೃಪಣನಿಗೇ ಧನ ಒಲಿಯೋದು, ಗುಡ್ಡದ ಮೇಲೆಯೇ ಮಳೆ 
ಹೊಯ್ಯೋದು 


೧೧೯೩೨ ಜಿಪುಣನಿಗೂ ಕಾಸಿಗೂ ಜೀವದೊಡನೆ ಗಂಟು 


೧೧೯೩೩ ಪಣ ಕಟ್ಟುವವನ ಹತ್ತಿರ ಹೆಣ್‌ಬಸುನು, ಹಣ ಕೂಡಿಸುವವನ 
ೆ ಹತ್ತಿರ ಆಗದು 


೧೧೯೩೪ . ಪಿಸುಣನ ದ್ರವ್ಯ ಲೋಭಿ ಬಯಸಿದ 
೧೧೯೩೫ ಪೆಟ್ಟಿಗೆ ತುಂಬ ಹಣವಿದ್ದರೂ ಕಟ್ಟಿಗೆ ಹೊರತು ಗತಿಯಿಲ್ಲ 


೧೧೯೩೬ ಪ್ರಾಣವಿರುವಾಗ ಕೂಡಿಸಿದ ಪಣ ಹೆಣವಾದ ಮೇಲೆ ಬಂೀತೆ? 


*ಗೋಧಲೆಯ ನಾಯಿ 


ಗುಣಶೀಲ ಸ್ವಭಾವ 
೧೧೯೩೭ 
೧೧೯೩೮ 


೧೧೯೩೯ 


ಲೋಭಿ ಗಳಿಸಿದ್ದು 


೧೧೯೪೦ 


೧೧೯೪೧ 


೧೧೯೪೨ 


೧೧೯೪೩ 


೧೧೯೪೪ 
೧೧೯೪೫ 
೧೧೯೪೬ 
೧೧೯೪೭ 
೧೧೯೪೮ 
೧೧೯೪೯ 


೧೧೯೫೦ 


ಪ್ರೇಮದಿಂದ ಹೇಮ ಕೂಡಿಸಿ ಹೋಮಕ್ಕೆ ತಂಟೆ ಮಾಡಿದ 
ಮುದುಕಿ ಪ್ರಾಣ ಕುಡಿಕೇಲಿ * 


1ಹೇಸಿಗೆ ಮೇಲೆ ಕಾಸು ಬಿದ್ದಿದ್ರೆ ನಾಲಗೇಲಾದ್ರೂ ಎತ್ತು 
ಕೊಳ್ತಾನೆ 


ಪರರಿಗೆ 


ಆಲಸ್ಯದವನಿಗೆ ಎರಡು ಕೆಲಸ, ಲೋಭಿಗೆ ಮೂರು ಖರ್ಚು 


J 
ಉಳಾ ಗ ಉಣದವನ, ಉಳಾ ಗ ಉಡದವನ, ಉಳ್ಳಾಗ 
ಕೊಡದವನ ಒಡವೆ ಕಳ್ಳನಿಗೆ 


ಕೂಡಿಡುವನು ಕೋಣ, ಅನುಭನಿಸುವವನು ಜಾಣ 


ಕೂಡಿಡುವನೊಬ್ಬ ಪೊಟನಾಯಕ, ಕಳೆಯುವವನೊಬ್ಬ 
ಖಳನಾಯಕ 


ಧಾರಾಳಿಗೆ ಒಂದು ಖರ್ಚು, ಲೋಭಿಗೆ ನಾಲ್ಕು ಖರ್ಚು 
ಗಳಿಸುವವನೊಬ್ಬ, ಬಳಸುವವನೊಬ್ಬ 

2ಜಿ:ನ ಗಳಿಸಿದ, ಜಾಣ ಉಂಡ 

ತಿಜೀನನ ಬಾಳೆ ಸ ಮಸಿ (ಪಾಲು) ಮುಟ್ಟಿತು 
ತಿನ್ನಾರ್ಹೊಡವೆ ಪರರಿಗೆ 

ನರಕನ ಸ್ವತ್ತು ನಾಯಿ ತಿಂದಿತು 


ಪಾಪಿಯ ಧನ ಪರರಿಗೆ, ದೋಭಿಯ ಧನ ಕತ್ತೆಗೆ 


1 ಕಸದಲ್ಲಿ ಕಾಸು ಕಂಡ್ರೂ ನಾಲಗೆಯಲ್ಲಿ ತೆಗೆಯೋನು 
2 ಜೀನ ಗಳಿಸಿದ್ದು, ಜಾಣನ (ಅಡವಿಯ) ಪಾಲು 
ಕ  ಜೀನಪ್ಸನ ಬದುಕನ್ನು ಸುನಿಯಪ್ಪ ತಿಂದ 


೮೮ 


ರ ೯ ೯೫೧ 


೧೧೯೫೨ 


ಲೋಭಿಯೆನ್ನು 
೧೧೯೫೭ 


೧೧೯೫೮ 


1 ನಾರಲು 


ಕನ್ನಡ ಗಾದೆಗಳ ಮಹಾಕೋಶ 


ಪಾಪಿ ಗಳಿಸಿದ್ದು ಪರರ ಪಾಲು, ಪುಣ್ಯವಂತ ಗಳಿಸಿದ್ದು 
ತನ್ನವರ ಪಾಲ್ಕು | 


ಮೂಳಿ ಮೂರ್ಕಾಸ್‌ ಗಳಿಸಿ ಇಲಿ ಬಿಲಕ್ಕೆ ಹಾಕಿದಂತೆ 
ಮೊಟ್ಟೆಗಾರನಿಗೆ ಒಬ್ಬ ವೆಚ್ಚಗಾರ 

ಲೋಭಿಯ ಅರ್ಥ, ಎಷ್ಟಿದ್ದರೂ ವ್ಯರ್ಥ 

ಹೇಸಿಕೆ ಬಾಯಾಕೆ ಗಳಿಸಿದ್ದನ್ನು ಹಾಲ ಬಾಯಾಕೆ ತಿಂದಳಂತೆ 


1ಜೀನ ಬಾಯಿ ಜಿಪುಣಿಸ್ತು, ಸಕ್ಕರೆ ಬಾಯಿ ತಿಂದಿತು ," 


ಕುರಿತು ಲಕ್ಷ್ಮಿಯ ಹೇಳಿಕೆ 


ಜಿಪುಣನ (ನಡು) ಮನೆಗಿಂತ ದಾನಿಯ ಕಿದ್ದಂಡೆ ಲೇಸು 


2ಜೀನನ ಮನೆಯ ಬಚ್ಚಲಲ್ಲಿದ್ದೇನು. ದಾನಿಯ ಮನೆ 
ಮಾಳಿಗೆಯಲ್ಲಿ ಇರಲಾರೆ 


ಆಭವ ನಿಂದೆಯಿಂದ ದಕ್ಷ ಕೆಟ್ಟ, ವಿಭವ ಮದದಿಂದ ಯಕ್ಷ ಕೆಟ್ಟ 
ಕೇರೆ ಹಾವು ಸೊಕ್ಕಿ ಗಂಟಿ ಮಕ್ಕಳ ತಂಟೆ ಹೋದಂತೆ 

ಪದವಿ ದೊರೆತ ಮೇಲೆ ಮದ ಬರುವುದು ಸಹಜ 

ಪದ ಬಾರದಿದ್ದರೆ ಮದ ಹೋದೀತೆ ? 

ಪದದಂತೆ ತಾಳ, ಮದದಂತೆ ಗರ್ವ 


ಮತ ಬಿಟ್ಟರೂ ಮದ ಬಿಡಲಿಲ್ಲ 


ಬಾಯೀಗಳಿಸಿತು, ಸಕ್ಕರೆ ಬಾಯಿ ತಿಂದಿತು 


2 ಕಿನಾಸಿ ಕಿಪ್ಪಲಲ್ಲಾದ್ರು ಇದ್ದೇನು, ಧಾರಾಳಗಾರನ ಮನೇಲಿರಲಾರೆ 


ಗುಣಶೀಲ ಸ್ವಭಾವ (4 ಲಿಂ 
೧೧೯೬೫ ಮತ್ತನಾದವನ ಹತ್ತಿರ ಕತ್ತಿ ಇದ್ದ ಹಾಗೆ 
೧೧೯೬೬ ಮದ್ದು ತಕೊಂಬ ಆಂದರೆ ಮದ ತಂದ] 


೧೧೯೬೭ ವಿಧ ತಿಳಿದ ಮಾತ್ರಕ್ಕೆ ಮದ ಹೋದೀತೆ 


ಗರ್ವ 
೧೧೯೬೮ ಇಟ್ಟಾಡ್ತಿದ್ದವಳಿಗೆ ಹಿಟ್ಟಿನ ಮಡಕೆ ಸಿಕ್ಕಿದಂಗೆ 
೧೧೯೬೯  ಉಡುದಾರವಿಲ್ಲದ ಬಡ್ಡಿ ಬಡಾಯಿ ನೋಡು pa ( 
೧೧೯೭೦ ಉಪ್ಪಿಲ್ದೆ ಉರೀತಾನೆ, ಎಣ್ಣೆಲ್ಲೆ ಕರೀತಾನೆ, 
೧೧೯೭೧ *ಎಮ್ಮೆ ಕೊಟ್ಟು ಹಮ್ಮು ತಕ್ಕಂಡ 


೧೧೯೭೨ ಎಮ್ಮೆಗೆ ಎರಡು ಕೋಡು, ಹೆಮ್ಮೆಗೆ ಎಂಟು ಕೋಡು 


೧೧೯೭೩ ಏನೂ ಇಲ್ಲದವನ ಗರ್ವ ನೋಡು, ಹೆಂಡ್ತಿ ಇಲ್ಲದವನ ಭಾಗ್ಯ 
ನೋಡು 


೧೧೯೭೪ “ಏನೆ ಹುಡುಗಿ !' ಅಂದರೆ “ನಾನು ದೊಂಬರ ಜೆ ಕ್ಷ 
ಅಂದ್ಲು 


೧೧೯೭೫ ಕುರಿ ಹೈದನಿಗೆ ಕೊಡೆಯಾಕೆ ಅಂದ್ರೆ ಆದು ಎರಡು ಜಿನ್ಹ 
ಬಡಾಯ್ಕೆ ಅಂತ 


೧೧೯೭೬ ಕೂಳು ಹೆಚ್ಚಿದರೆ ಕುವಾಡ (ಕುವತ್‌) ಹೆಚ್ಚು, ಬಟ್ಟೆ. ಹೆಚ್ಚಿದರೆ 
ಬಡಾಯಿ ಹೆಚ್ಚು, ನೀರು ಹೆಚ್ಚಿದರೆ ನೇಮನಿಷ್ಠೆ ಹೆಚ್ಚು 


೧೧೯೭೭ ಕೆ ಲಾಸದರುಂಟು, ವೆ ಕುಂಶದವರುಂಟು 
೧೧೯೭೮ ಜಮ್ಮುಗಾರಗೆ ಹಮ್ಮು ಹೆಚು 
ಜ 


೧೧೯೭೯ ಜಂಬದ ಕೋಳಿ ಬಗುಳೋದು ಹೆಚ್ಚು 


* ವಾಜರು ಎಮ್ಮೆ ಕೊಟ್ಟು ಹಮ್ಮು ಈಸರಂಡ್ಳು 


೯0 


೧೧೯೯೫ 


೧೧೯೯೬ 


ಕನ್ನಡ ಗಾದೆಗಳ ಮಹಾಕೋಶ 
*ತನ್ನ ಕೋಳಿಯಿಂದಲೇ ಬೆಳಗಾಯಿತು 


ತಲೆ ಬಾಗಿದರೆ ತಲೆಬಾಗಿಲು ಎತ್ತರ, ಶಲೆ ಎತ್ತಿದರೆ ತಲೆಬಾಗಿಲು 
ಹತ್ತಿರ 


ತಿಂದ್ಹಿಟ್ಟು ತ್ವಾರಾ ಭಾರಿ - 
ತಿರಿದುಣ್ಣೋರ್ಲೆ ತಿರುಕೆ ಜಂಬ 

ಕಿರಿದುಣ್ಣೋರ ತಿಕ ಕೊಬ್ಬಿದ ಹಾಗೆ 

ತಿರುಕ ತಿರುಕ ! ನಿನ್ನ ಬಿರುಕು ಮುಚ್ಚು 

ದಚ್ಚಿಬಾರ ಆಡ್ತೀನಿ ಅಂತ ಜಂಬಕೊಚ್ಚಿಕೊಂಡ ದೊಡ್ಡೆಗಂಡು 
ದಂಭ ಮಾಡಿ ಜಂಬಾರಿ ಕೆಟ್ಟ 

ದಂಭವಿದ್ದವನಿಗೇ ಇಂಬು 

ನಲಿಬ್ಕಾಡ ಅಂದ್ರೂ ನಲಿತನೆ, ನಡಿನ್‌ ಪಾವತೆ ತಲೆಗ್ಗುತ್ಯಂದು 
ನಾನೂ ನಾಗಪ್ಪನೂ ಸೇರಿ ಕಚ್ಚಿದೆವು ಎಂದು ಓತಿ ಹೇಳಿತಂತೆ ' 
ಪರ್ವಕಾಲದಲ್ಲಿ ಹರಿವೆ ಸೊಪ್ಪುತಿಂದರೆ ಜಂಬ ಹೋದೀತೆ ? 
ಪೂರ್ವ ತಿಳಿದವ ಗರ್ವಿಯಾದಾನೆ ? 

ಬಡಾಯಿ ಬಲ್ಲವನು ಲಡಾಯಿ ಮಾಡಿಯಾನೆ ? 

ಬಡಾಯಿ ಬಸಪ್ಪ ನಿನ್ನ ಕುಂಡೆಗೆ ಪಾಪಾಸ ಅಂದನಂತೆ 
ಬಡಾಯಿ ಬಡಾಯಿ ಬಳ್ಳೆ ಸೊಪ್ಪು, ಸೋತ ಪುರುಕಿಗೆ 

ಸೋರೆ ಸೊಪ್ಪು 


ಬಡಾಯಿ ಮುಕ್ಕನ ಮುಡುಕುದೊರೆಗೆ ಕರ್ಕಂಡು ಹೋದ್ರೆ 
ಅಲ್ಲೂ ಬುಡನಂತೆ ಅವನ ಮೆಡಕಾಟವ 


* (1) ಕೋಳಿ ಯಾಕೆ ಕೂಗಬೇಕು, ತನ್ನಿಂದ ಬೆಳಗಾಯಿತು ಅಂತ ಯಾಕನ್ನಬೇಕು 
(11) ಮಿಣುಕು ಹುಳ ತನ್ನಿಂದಲೇ ಬೆಳಗಾಗುತ್ತೆ ಅಂತಿತ್ವಂತೆ 


ಗುಣಶೀಲ ಸ ಭಾವ 


೯೧ 


೧೧೯೯೭ ಬಾಗೆ ಮರಕ್ಕೆ ಬಾಗುವ ಗುಣವಿಲ್ಲ 
೧೧೯೯೮ ಬಿಮ್ಮಗೆ ಹಿಡಿದರೆ ಹಮ್ಮು ಹೋದೀತೆ ? 
೧೧೯೯೯ ಮುದ್ದೆ ಸಿರಿಯೊ, ಮುದಿಗಂಡನ ಸಿರಿಯೊ, ನ್ಯಾತಾಡವ್‌ 
| ಎರಡು ಪ್ವಾತೆ ಸಿರಿಯೊ ? 
೧೨೦೦೦ "ಮೋಡದಲ್ಲಿ ಕೊಡೆ ಯಾಕೆ ?' ಅಂದರೆ "ಅದೂ ಒಂದು 
ಬಡಾಯ್ಕೆ' ಆಂದ 
೧೨೦೦೧ ರಾಜನಿಗೆ ಮಾಸೆ ಮೇಲೆ ಕೈ ಹೋದರ ಸಭೆಯೇ ಕಾಣುವುದಿಲ್ಲ 
೧೨೦೦೨ ವಾಲಾಡಿ ವಾಲಾಡಿ ವಾಲೆ ಕಳ್ಕಂಡ್ಳು 
೧೨೦೦೩ ಸವುಟು ಕೆ ಯಲ್ಲಿದ್ದಾಗ ಅವುಟು ಮಾಡಿದ್ದೇ ಬಂತು 
೧೨೦೦೪ ಸೊಕ್ಕಿದ ನಾಯಿ ಒಡೆಯನ ಗುರುತು ಬಲ್ಲುದೆ? 
೧೨೦೦೫ ಹಮ್ಮಿಗೆ ಹೆಂಡ ಕುಡಿದು ನೆತ್ತಿಹತ್ತಿ ಗಾಸಿಗೊಂಡ 
೧೨೦೦೬ ಹಮ್ಮು ಹತ್ತಿದವ ದಮ್ಮಯ್ಯ ಅಂದಾನೆ ? 
೧೨೦೦೭ ಹರಕಲು ಹುಡುಗಿಗೆ ತಿರುಕಲು ಜಂಬ 
೧೨೦೦೮ ಹೊವಾಡಗಿತ್ತಿ ತನ್ನ ಮೈಯೆಲ್ಲ ಪರಿಮಳ ಅಂದಳು 
೧೨೦೦೯ ಹೆಚ್ಚಿದವಳಿಗೆ ಬಿಸಿರಕ್ತ 
ಗರ್ವದ ಪರಿಣಾಮ 
೨೦೧೦ ಅಡ್ಡಾದದ್ದು ಹರಿದೀತು, ಉದ್ದಾದದ್ದು ಮುರಿದೀತು 
೧೨೦೧೧ ಅಪಜಯಕ್ಕೆ ಅಹಂಕಾರವೇ ಕಾರಣ 
೧೨೦೧೨ ಅವುಟಿದ್ದವಗೆ ಸವುಟಿನಿಂದ ಹೊಡೆದ ಹಾಗೆ 
೧೨೦೧೩ ಅಹಂಕಾರಕ್ಕೆ ಉದಾಶೀನವೇ ಮದ್ದು 


೯೨ 


೧೨೦೧೪ 


೧೨೦೧೫ 


೧೨೦೧೭ 


೧೨೦೩೦ 


೧೨೦೩೧ 


ಕನ್ನಡ ಗಾದೆಗಳ ಮಹಾಕೋಶ 
ಅಹಂಕಾರದಿಂದ ಹರಿಕೆಟ್ಟ, ಭೀಂಕಾರದಿಂದ ಬಲಿ ಕೆಟ್ಟ 
ಇಂದಿನ ಹಮ್ಮು ನಾಳೆಗಿಲ್ಲ 
ಉಕ್ಕಿಗೆ ಬೆಂಕಿ, ಸೊಕ್ಕಿಗೆ ಸಂಕಟ 
ಉರಿದು ಉಪ್ಪಾಗಿ ಶಿರಿಯ 'ಮಣ್ಣಾದಳು 


ಉರಿಯುವ ಕಾಲಕ್ಕೆ ಉರಿದ, ಬಡ್ಡಿ ಸಾಲಕ್ಕೆ ಹೊಲ ಕಳೆದ 


ಉರುಟಾದ್ದು ಉರುಳದೇ ಇರದು 
ಐಶ್ವರ್ಯವೇ ಅಹಂಕಾರದ ತವುರು 
ಕಿರುಬೆರಳು ಬೀಗಿದರೆ ಎಷು ಹ ಬೀಗೀತು? 


ಕೊಬ್ಬಿದ ಕೋಣನಿಗೆ ಕೊರಡೇ ಮದ್ದು 


*ಗರ್ವವು ಸರ್ವವನ್ನೂ ಕೊಂಡುಹೋಯಿತು 

ತಿಂಡಿಹೆಚ್ಚಿ ತಿರುಪತ್ತೂರಿಗೆ ಹೋದರೆ ತಿರುಪುಟ್ಟಿ ಕೈಗೆ ಬಂತು. 
ತೀಕ್‌ ಕೆಡಿಸ್ತಲ್ಲವ್ವ ನನ್ನ ಚೀಕ್‌ರಾಗಿಹಿಟ್ಟು 

ತೂಗಿದೆಯೊ, ನೀಗಿದೆಯೊ? 

ದರ್ಪದಿಂದ ದಕ್ಷ ಕೆಟ್ಟ, ಸರ್ಪದಿಂದ ಪರೀಕ್ಷಿತ ಕೆಟ್ಟ 

ನೆಟ್ಟನ್ನ ಮರಕ್ಕೆ ಕೊಡಲಿ ಏಟು 


ನೆಲನೋಡಿ ನೂರುಮಾರು ನಡೆಯುುಹುದು:; 
ಮುಗಿಲು ನೋಡಿ ಮೂರುಮಾರು ನಡೆಯಬಾರದ: 


ಅಡಿಗೆಮನ್ಯಾಗ ಹೋಗಿ ಅಲಾಯ ಆಡ್ತಿದ್ದನಂತೆ 


ಬಿಮ್ಮನೆ ದಮ್ಮುಕಟ್ಟೆ ಹಮ್ಮು ಕಳಕೊಂಡ 


* ಗರ್ವದಿಂದ ಸರ್ವನಾಶವಂತೆ 


ಗುಣಶೀಲ ಸ್ವಭಾವ 
೧೨೦೩೨ 
೧೨೦೩೩ 
೧೨೦೩೪ 
೧೨೦೩೫ 
೧೨೦೩೬ 
೧೨೦೩೭ 


೧೨೦೩೮ 


೧೨೦೩೯ 
೧೨೦೪೦ 
೧೨೦೪೧ 
೧೨೦೪೨ 
೧೨೦೪೩ 
೧೨೦೪೪ 
೧೨೦೪೫ 
೧೨೦೪೬ 
೧೨೦೪೭ 
೧೨೦೪೮ 


೧೨೦೪೯ 


೯೩ 
ಬೆಳತ ಹೆಚ್ಚೋದು ಬೀಳೋದಕ್ಕೆ 
ಮರಹತ್ತುವವನ ಕಾಲು ಕೆಳಗೆ 
ಮರಣಕ್ಕೆ ಮುಂಚೆ ಬಿಕ್ಕು, ದುಮ್ಮಾನಕ್ಕೆ ಮುಂಚೆ ಸೊಕ್ಕು 
ಮುದ್ಬೆ ಕಬ್ಬಿಣ ಮುಳುಗುತ್ತೆ, ಬಿಲ್ಲೆ ಕಬ್ಬಿಣ ತೇಲುತ್ತೆ 
ಮೆರೆದವನು ಉರಿಯುತ್ತಾನೆ 
ವಾಲಾಡು ಗೊಂಬೆ ವಾಲಾಡು, ನೀರಿಗೆ ಬಿದ್ದರೆ ತೇಲಾಡು 


ಸುಖ ಹೆಚ್ಚಾದರೆ ಕಣ್ಣು ಎತ್ತರ, 
ಸೊಕ್ಕು ಹೆಚ್ಚಾದರೆ ನಾಶ ಹತ್ತಿರ 


ಸೊಕ್ಕಿಗೆ ಬಂದವ ದಕ್ಕಿ ತಿಂದಾನು 

ಸೊಕ್ಕಿದ್ದು ಉಕ್ಕುತ್ತೆ, ಉಕ್ಕಿದ್ದು ಒಲೆಗೆ ಬೀಳುತ್ತೆ 
ಹಮ್ಮಿಗೆ ಹಡಿದಡಿ ಮುರ್ಕೊಂಡಿತ್ತಂತೆ 

ಹಮ್ಮಾಡಿ ದೊಂಬ ಕೆಟ್ಟ, ಮರಹತ್ತಿ ಕೈಬಿಟ್ಟವ ಕೆಟ್ಟ 


ಹಮ್ಮಿಗಾಡಿ ದೊಮ್ಮಕೆಟ್ಟ, ನಮ್ಮೂರಲ್ಲೊಬ್ಬ ಹಂಗೇ ಕೆಟ್ಟ 


ಹಮ್ಮಿನಿಂದ ಬ್ರಹ್ಮಕೆಟ್ಟ, ಪಂಥಮಾಡಿ ಪಾಂಡವರು ಕೆಟ್ಟರು 


ಹಮ್ಮಿನಿಂದ ಹರಿಹರಬ್ರಹ್ಮರು ಕೆಟ್ಟರು 

*ಹಮ್ಮುಗಾರ ಕೊಮ್ಮೆಸೊಪ್ಸೆ ! ಸುಮ್ಮಗೆ ಬೇಯಿ ಒಲೆ ಮೇಲೆ 
ಹಮ್ಮು ಮುರಿದ ಮೇಲೆ ಸುಮ್ಮಗಾದ 

ಹರುಕು ಬಟ್ಟೆ ಹರಿದೀತು, ಬಿರುಕು ಮಡಕೆ ಒಡೆದೀತು 


ಹೆಚ್ಚಿದ ಕೋಣ ಹೆಚ್ಚಿದ (ಹುಚ್ಚು ) ಮನುಷ್ಯ 
ಹೆಚ್ಚುದಿನ ಬದುಕೋದಿಲ್ಲ 


* ನಾನು ಕಾಣದ ಸೊಪ್ಪೇ | ಸುಮ್ಮನೆ ಬೇಯಿ 


೪ 


೧೨೦೬೩ 


೧೨೦೬೪ 


೧೨೦೬೫ 


ಕನ್ನಡ ಗಾದೆಗಳ ಮಹಾಕೋಶ 
ಹೆಚ್ಚಿದ ಮನಂಷ್ಯ ಉಚ್ಚಿದ ಎಮ್ಮೆ ಹೆಚ್ಚುದಿವಸ ಬಾಳೋಲ್ಲ 
ಹೆಚ್ಚಿದವನಿಗೆ ಕೆಚ್ಚಿನ ಗುದಿಗೆ 
ಹೆಮ್ಮೆಯಂವನಿಗೆ ಒಮ್ಮಾನಕ್ಕಿಯೂ ಇಲ್ಲ 


ಅಗಸನ ಬಡಿವಾರವೆಲ್ಲ ಹೆರರ ಬಟ್ಟೆ ಮೇಲೆ 


ಅಗಸನ ಮನೆ ಉಡುಪು, ಅಕ್ಕಸಾಲೆ ಮನೆ ಕಡಕು-ಅವನೇನಂ 
ಕಮ್ಮಿ? 

ಅಡಿಜಾರಿ ಬಿದ್ದ ಲ್ಲಿಂದ ಬಡಿವಾರ ವರಾಡ್ತಿದ್ದನಂತೆ 

ಅತಿರೇಕದ ಜಂಗಮಯ್ಯಗೆ ಅಂಗವೆಲ್ಲ ರುದ್ರಾಕ್ಷಿ 

ಅಪ್ಪನಿಗೆ ಅಪ್ಪುಕೆ, ಮಗನಿಗೆ ಪಪ್ಪುಳಿ ಕೈ 

2ಅಯ್ಯ ಅಡಿಸೇರು, ಲಿಂಗ ಪಂಚೇರು 


ಅರಕಲಗೂಡಿನ ಅರಸ್ತನ, ನೆರಿಕೆ ಮನೆ ವಾಸಸ್ಥಾನ 
ಅರಮನೆ ತಿರುಗಾಟ, ವರುಷದ ಕೂಳಿಗೆ ಬಡಿದಾಟ 


ಅರಸ ಆರುಮೊಳೆ, ಬಂಟ ಮೂರಂಮೊಳೆ 
ಅರೆಕಾಸಿನ ಬಡ್ಡಿ (ಪೋರಿ, ಹೆಣ್ಣಿ)ಗೆ ಆರ್ಭಟ ಬಹಳೆ 
ಅಲ್ಪರಲ್ಲಿ ಅಬ್ಬರ ಹೆಚ್ಚು 


ಅಂಕ ಆರ್ಮೊಳ, ಬಿಂಕ ಮೂರ್ಮೊಳೆ, 
ಕಂಕುಳಲ್ಲಿರೋದು ಹದಿನಾರ್ಮೊಳ 


ಅಂಗಳ ನೋಡಿದರೆ ತಿಳಿಯದೆ ಅಮ್ಮನ ಸಿರಿ? 


1 ವಿಪರೀತದ ಒಡೆಯರಿಗೆ ತರಡೆಲ್ಲ ರುದ್ರಾಕ್ಷಿ 
2 (1) ಸೆಟ್ಟಿ ಸವಾಸೇರು, ಲಿಂಗ ಅಡಿಸೇರು 
(11) ಸೆಟ್ಟಿ ಸಹವಾಸ ಸೇರು, ಲಿಂಗದ ಅಡಿಸೇರಂ 


read ಮು 


ಮತು ಸ ತತ್ತು ಮವ ಇಡಾ ಕ್ಟ ಮಾ hk ಇಾ 


ಗುಣಶೀಲ ಸ್ವಭಾವ 
೧೨೦೬೬ 
೧೨೦೬೭ 
೧೨೦೬೮ 
೧೨೦೬೯ 
೧೨೦೭೦ 
೧೨೦೭೧ 


೧೨೦೭೨ 


೧೨೦೭೩ 


೧೨೦೭೪ 


೧೨೦೭೫ 


೧೨೦೭೬ 


೧೨೦೭೭ 


೧೨೦೭೮ 


೧೨೦೭೯ 


೧೨೦೮೦ 


೧೨೦೮೧ 


೨೦೮೨ 


ಅಂಗಿ ಬಿಂಗಿ ರಾವುತ, ಹೊಟ್ಟಗಿಲ್ಲದೆ ಸಾಯುತ 
ಅಂಬಲಿ ಅರವಟ್ಟಿಗೇಲಿ ಮುತ್ತಿನ ಮೇಲ್ಮಟ್ಟಂತೆ 
ಆಟಾಟೋಪದವನ ವಂನೇಲಿ ಬೂಟಾಟಿಕೆ ಭಂಡಾರ 
1ಅನೆಗಿಂತ ಬಾಲ ಉದ್ದ 

ಆಯ್ಯಟ್ಟಿಲ್ಲದ ಮುರಂವನಿಗೆ ಆರುಕಟ್ಟೆನ ವಿಭೂತಿ 


ಆರತಿ ಎತ್ತೋಳಿಗೆ ಅಡ(ದಬ)ರು ಹಿಡಿಯೋಳೊಬ್ಬಳು 


ಆರುಕಾಸಿನ ಅಡಕೆಲೆ ತಕ್ಕಂಡು ಅರಮನೆಗೆ ಹೋಗೋವ್ನ 
ಮನೇಲಿ ರಾಗಿಯಿಲ್ಲ 


ಆಳಿನ ಅಬ್ಬರಕ್ಕೆ ಮೇ(ವೇ)ಣು ಬಜಿ ರಿಸಿತಂಿ 
ಆಳು ಅಬ್ಬರ, ಕೂಳು ಗೊಬ್ಬರ 

ಆಳು ಆಕಾರ, ಬಾಳು ಬಣ್ಣಗೇಡು 

ಆಳು ಚೋಟುದ್ದ, ಮಾತು ಮಾರಂದ್ದ 


ಆಳು ನೋಡಿದರೆ ಅಲಂಕಾರ, 
ಬಾಳು ನೋಡಿದರೆ ಬಡಕೊಂಡಹಾಗೆ 


ಆಳು ನೋಡಿದರೆ ಆರ್ಭಟ, ಬಾಳು ನೋಡಿದರೆ ಬೊಬ್ಬಾಟ 
ಆಳು ನೋಡಿದರೆ ಒಡ್ಡು, ಒಳೆಗೆ ನೋಡಿದರೆ ಲಡ್ಡೂ 


ಆಳು ನೋಡಿದರೆ ದಳಾ ಳಿ, ಮನೆ ನೋಡಿದರೆ ಮಳಾ ಳಿ 


ಆಳು ನೋಡಿದರೆ ಹಸ, ತಲೆ ಮೇಲೆ ಮೂರುವಂಂಕ್ರಿ ಕಸ 


೩ಆಳೊಂದು (ತಲೆ ಒಪ್ಪಿಡಿ) ಹಿಡಿ, ತರಡು ಇಷ್ಪಿಡಿ 


| ಆನೆಗಿಂತ ಲದ್ದಿ ಬಿರುಸು 


2 ಆಳು ಒಪ್ಪಿಡಿ, ಗಡ್ಡ ಹಿಪ್ಪಿಡಿ 


೧೨೦೮೩ 


೧೨೦೮೪ 


೧೨೦೮೭ 


೧೨೦೮೮ 
೧೨೦೮೯ 
೧೨೦೯೦ 
೧೨೦೯೧ 


೧೨೦೯೨ 


೧೨೦೯೩ 


೧೨೦೯೫ 


ಕನ್ನಡ ಗಾದೆಗಳ ಮಹಾಕೋಕೆ 
ಇದ್ದಕ್ಕಿದ್ದಹಾಗೆ ಕತ್ತೆಗೆ ರುದ್ರಾಕ್ಷಿ ಸರ ಬಂತು 
ಇಪ್ಪಣ ಅಡ್ಡ ಕಂದಾಯ, ಏಳು ಹಣದ ಅಡ್ಡಗಚ್ಚೆ 
3ಇಂತೇದು ಸಂತೇಲೆಷ್ಟೊ ! 


ಶಿಉಟರ್ಸಿಕೊಳ್ಳೆಲು ಬಟ್ಟೆಯಿಲ್ಲ, 
ಪಟ್ಟಾವಳಿ ಪೀತಾಂಬರದ ವಠಾತು 


ಕಉಣ್ಣಕ್ಕಿಲ್ಲದವನು ಸಣ್ಣಕ್ಕಿ ಅನ್ನ ಉಂಡ, 
ಉಡಕಿಲ್ಲದವಳು ಪಟ್ಟೆಸೀರೆ ಉಟ್ಟಳು 


ಉಣ್ಣೋದು ರಾಗಿಹಿಟ್ಟು, ಮಾಸೆ ಮೇಲೆ ಸಣ್ಣಕ್ಕಿ ಅನ್ನ 
ಉಣ್ಣೋದು ಭಂಗದ ಕಾಳು, ಆಡೋದು ಜಂಬದ ವಣಾತು 
4ಊಟಗೆಟ್ಟ ಮನೆಹಾಳನಿಗೆ, ಶಾಟ ಮೂರ್ಮೊಳ 

ಉದ್ದಾನೆ ಕುತ್ತಿಗೆಗೆ (ಮಲಕಾ? ಮಲಕೇ?) ಮುಲುಕು ಯಾಕೆ? 


ಊರಗೌಡನ ಮನೆ ಪಾತ್ರೆಲ್ಲಾ ತತಾತೂತಂ, 
ಮಡಕೆಯೆಲ್ಲ ದದ್ದು 


ಊರಗೌಡನ ಮನೇಲಿ ಮೂರು ತೂತಿನ ಹರವಿ 


ಊರ ಮುಂದಿನ ಹನುವಂದೇವರುಗಳೆಲ್ಲ ನನ್ನ ಗರ್ಭಗುಡಿ 
ನೋಡಿಕೊಂಡೇ ಹೋಗಬೇಕು 


ಎಡವಿದ ಬೆಟ್ಟು ಎಣ್ಣೆ ಕಾಣದು, 
“ಕರಡಿ. ಗುಡ್ಡಕ್ಕೆ ಹೋಗಿ ಕಾರ್ತಿಕ ಹಚ್ಚಿಬಾ' ಅಂದ 


1 ಇಂತೆ ಕಳ್ಳೆ ಸಂತೇಲೆಷ್ಟೊ ! 

2 ಉಟ್ಟುಕೊಳ್ಳಲು ಬಟ್ಟೆಯಿಲ್ಲದಿದ್ದರೂ ಪಟ್ಟಾವಳಿ ಪೀತಾಂಬರ ಉಟ್ಟೇನು ಅಂದ 

3 (/) ಉಂಬೋಕಿಲ್ಲದವನಿಗೆ ಜೀರಿಗೆ ಸಾಲೆ ಅಕ್ಕಿ, ಉಡಕ್ಕಿಲ್ಲವನಿಗೆ ಪಟ್ಟೆ ದೋತ್ರ 
(11) ಬಟ್ಟೆ ಇಲ್ಲದೋನಿಗೆ ಪಟ್ಟೆ, ಊಟಕ್ಕಿಲ್ದೋನಿಗೆ ಜೀರಿಗೆ ಸಾಲೆ ಅಕ್ಕಿ 

4 ಅಟ್ಟಹಾಸ ಆರ್ಮೊಳ, ಶಾಟ ಮೂರ್ಮೊಳ 


ಗುಣಶೀಲ ಸ ಭಾವ 
೧೨೦೯೬ 
೧೨೦೯೭ 
೧೨೦೯ರ 
೧೨೦೯೯ 
೧೨೧೦೦ 


೧೨೧೦೧ 


೧೨೧೦೨ 
೧೨೧೦೩ 


೧೨೧೦೪ 


೧೨೧೦೫ 
೧೨೧೦೬ 


೧೨೧೦೬೭ 


೧೨೧೦೮ 


೧೨೧೦೯ 


೧೨೧೧೦ 


ಎತ್ತಿಗಿಂತ ಕೋಡೇ ದೊದ್ನೈದು 

ಎತ್ತೋಕೆ ಪಾತ್ರೆ ಇಲ್ಲ, ಬಿಡ್ತಾನೆ ಪಾತಾಳಗರುಡಾನ ! 
ಒಡನುಲಿಕೆ ಹರಿಯದಿದ್ದರೂ ಬಡಿವಾರ ಬಹಳ 
ಒಳಗಿನ ಬೇಗೆ ಶಿವ(ಸಂಗಯ್ಯ?)ನೇ ಬಲ್ಲ 

ಒಳಗೆ ನೋಡಿದರೆ ಓಟೆ, ಹೊರಗೆ ನೋಡಿದರೆ ಕೋಟಿ 


ಒಳಗೆ ನೋಡಿದರೆ ಹದಿನೆಂಟು ವ್ಯಾಧಿ, 
ಮೇಲೆ ನೋಡಿದರೆ ಬರೀ ಭೂಷಣ 


ಒಳಗೆ ಹುಳುಕು, ಮೇಲೆ (ಹೊರೆಗೆ) ಥಳೆ(ಬೆಳ)ಕಂ 
ಓಂಕಾರಕ್ಕಿಂತ ಹುಂಕಾರವೇ ಪ್ರಭಾವಶಾಲಿ 


ಕಟ್ಟೋಕೆ ಎತ್ತಿಲ್ಲ, ಬಿತ್ತೋಕೆ ರಾಗಿಯಿಲ್ಲ, 
ಕೂರಿಗೆ ತಕೊಂಡು ಕುಣಿದಾಡ್ತಾನೆ ಕೆಂಚಣ್ಣ 


ಕಳ್ಳಹಣಕ್ಕೆ (ಹೊನಿ ಗೆ) ದೊಡ್ಡಮುದ್ರೆ 
ಕಾಯಿಗಿಂತ ಜುಟ್ಟೇ ಉದ್ದ (ವಂತೆ)ವಾದಂತೆ 


*ಕುಡಿಯೋದು ಅಂಬಲಿ, ಮುಕ್ಕಳಿಸೋದು ಪನ್ನೀರು 


ಕುಣಕಾಲ್ಗಂಟ್ಲೂ ಪಂಚೆ, ಕುದೇರು ಗಂಟ್ಲೂ ಸಾಲ 


ಕುದುರೆ (ಹಿಂಡಿ) ಗಿಂತ ಲದ್ದಿ ಬಿರೆಂಸು 


ಕುಂಟ ಮೂಳಿಗೆ ಗುಂಡಿನ ಟೀಕೆ ಕಟ್ಟಿದರೆ, 
ಹಿಂದೆ ಇಬ ) ರನು ಸ ಹಿಡಿಯಲಿಕೆ ಸ ಹಚ್ಚಿತು, 
ಮುಂದೆ ಇಬ್ಬರನ್ನೂ ನೋಡಲಿಕ್ಕೆ ಹಚ್ಚಿತು 


ಈ ತಿನ್ನೋದಂ ಹಗರೆ, ...... 


೯೭ 


೯೮ 


೧೨೧೧೧ 


೧೨೧೧೨ 


೧೨೧೧೩ 


೧೨೧೧೪ 


೧೨೧೧೫ 


೧೨೧೧೬ 


೧೨೧೧೭ 


ಕನ್ನಡ ಗಾದೆಗಳ ಮಹಾಕೋಶ 


ಕೂಸು ಕೌಸು (ಹಡೆಯ) ಹೋಲದರ, 
ಜೋಗುಳ ಮುಗಿಲು ಮು ಟ್ಟಿತು 


ಕುಂಟೆ ಕೂರಿಗೆ ಇಲ್ಲ, ಹಲಗೆಗೆ ನನ್ನ ಗಂಡ ಹಮ್ಮಿಶೂರ 


1ಗಂಜಿ ಕುಡಿಯೋನಿಗೆ ಗಡ್ಡ (ವಿಖಾಸೆ ಹಿಡಿಯುವವರು) 
ನೀವೋರು ಮೂರು ಮಂದಿ 


ಗುಡಗುಡ ಅಂತ ಗುಡುಗಿದರೆ ಗುಡಗಿನ ಗಾತ್ರ ಮಳೆ ಬೀಳಲ್ಲ 
೩ಗಂಜಿಗೆ ಗತಿಯಿಲ್ಲ ನಂಜಿಗೆ ಬುಲಾವ್‌ ಅಂದ ಹಾಗೆ 


3'ಗೌಡ !' ಅಂದ್ರೆ "ಓ' ಅಂದ, ಒಂದಾಳಿನ ಮುದ್ದೆ ಅಂದರೆ 
ಸದ್ದೇ (ಉಪ್ಪೇ) ಇಲ್ಲ 


ತಗೌಡನ್ನ ನೋಡಿದ್ರೆ ಗಟಾನುಗಟಿ (ಗಟಾಂಗಟೆ), 
ಒಳಗೆ ನೋಡಿವರೆ ಲೊಟಾಪಿಟಿ 


1 . (1) ಅಂಬಲಿ ಕುಡಿಯೋನಿಗೆ ಮಾಸೆ ತಿಕ್ಕುವವನೊಬ್ಬ 
(11) ಜವಳಿ ಮಾರೋನಿಗೆ ಗೋಣಿ ಹೊರೋನೊಬ್ಬ 
(111) ಜೊಲ್ಲು ಸುರಿಸೋನಿಗೆ ಗಡ್ಡ ನೀವೋನೊಬ್ಬ 
(1/) ತಮ್ಮಟೆ ಬಡಿಯೋನಿಗೆ ಕಡ್ಡಿ ಪುಡಿ ಕೊಡೋನೊಬ್ಬ 
(೪) ತವುಡು ತಿನ್ನೋನಿಗೆ ಬಳ್ಳ ಹಿಡಿಯುವವನೊಬ್ಬ 
(೪1) ತಂಬಾಕು ಸೇದೋನಿಗೆ ಮಾಸೆ ತಿಕ್ಕುವವನೊಬ್ಬ 
(೪11) ಸಗಣಿ ತಿನ್ನೋನಿಗೆ ಮಾಸೆ ತಿಕ್ಕುವವನೊಬ್ಬ 
(viii) ಸುಟ್ಟೇವು ಸುಡ ಮುದುಕಿಗೆ ಮೂಸುಂಬಳು ತೆಗೆಯಲು ಮೂರುಜನ (ಹವ್ಮಕ) 
(1%) ಹುರುಳಿ ತಿನ್ನೋನಿಗೆ ಕರಟ ಹಿಡಿಯುವವರು ಆರುಮಂದಿ 
(x) ಹೆಂಡ ಕಂಡಿಯಬವವನಿಗೆ ನೆತ್ತಿ ತಟ್ಟೋರಿಬ್ಬರು 
2 (॥ ಗಂಜಿಗೆ ಗತಿಯಿಲ್ಲದಿದ್ರೂ ನಂಜಿಗೆ ಬುಲಾಕು 
(11) ಗಂಜಿಗೆ ಗತಿಯಿಲ್ಲದ ಹೈದ ನಂಜಿ ಕರೆದನಂತೆ ' 


3 “ಊರಗೌಡ ಯಾರಪ್ಪ ?' ಅಂದ್ರೆ “ನಾನು' ಅಂದನಂತೆ, Se Dea. ಟಖ 
ಅಂದ್ರೆ "ನಾನಲ್ಲ ಮುಂದೆ ಹೋಗ್ರಪ್ಪ' ಅಂದನಂತೆ 


4 ಗೌಡನ್ನ ನೋಡಿದರೆ ಗಟಾಂಗಟಿ, ಅನ್ನೆ ನೋಡಿದರೆ ಈ ಪೀಪಾಟಿ 


ಗುಣಶೀಲ ಸ _ಭೌವೆ 


೧೨೧೧೮ 


೧೨೧೧೯ 
೧೨೧೨೦ 


೧೨೧೨೧ 


೧೨೧೨೨ 
೧೨೧೨೩ 
೧೨೧೨೪ 
೧೨೧೨೫ 
೧೨೧೨೬ 

` ೧೨೧೨೭ 


೧೨೧೨೮ 


೧೨೧೨೯ 
೧೨೧೩೦ 


೧೨೧೩೧ 


ಚೆಂದಗೇಡಿ ಕೊರಳಾಗೆ ಚವುಕ (ಜಾತು) ಕಟ್ಟೆದರೆ ಮಂದಿ 
ನೋಡಲೆಂದು ಕುಂಭಿಯ ಮೇಲೆ ಕೂತ 


ಚಿಕ್ಕಮೆಣಸಿ (ಚೊಕ್ಕಮಾತಿ)ಗೆ ಕಾರ ಹೆಚ್ಚು 

ಚಿಕ್ಕ ಹಕ್ಕಿಗೆ ಪುಕ್ಕ ಉದ್ದ 

ಚೋಟುದ್ದ ಮುಂಡೆಗೆ ಬಾ (ಮಾ) ರುದ್ದ (ಜಡೆ) ಕಚ್ಚೆ 
ಡಾಂಭಿಕರಿಗೆ ಗಂಭೀರ ಯಾಕೆ ? 

2ತರಗು ತಿನ್ನೋನಿಗೆ ಒರಗೊಂದು (ಬೇರೆ) ಕೇಡು 
ಕಿತಲೆಗಿಂತ ಕಿರೀಟ ದೊಡ್ಡದು 

ತವುಡು ತಿಂದರೂ ಮುರುಕು ಘನ 

ವಡ ತಿನ್ನೋರಿಗೆ ಒಯ್ಯಾರವೇಕೆ ? 

ಕತಾ ತಿನ್ನೋದು ಪಲ್ಲೇ ಸೊಪ್ಪು, ಹಿರೀ ಕುದುರೆ ಚೇಷ್ಟೆ 


ತಾಳಿ ಮಣಿಯ ಮೇಲೆ ಬ್ಯಾಳಿ ಮಣಿಯಿಲ್ಲ. 
ಬೋಳವ್ವ ತನ್ನ ಭಾಗ್ಯ ಹೇಳಿಕೊಂಡಳಂತ 


ತಿನ್ನಕ್ಕೆ ಹಿಟ್ಟಿಲ್ಲ (ತಂಬಿಟ್ಟು ಕಲಸು) ಕಮಟ ಕಾಯಿಸೆ ಬಡ್ಡಿ 


ತಿನ್ನಕ್ಕೆ ಹಿಟ್ಟಿ ಲ್ಲ, ತಿರುಮಲೆ ದೇವರಿಗೆ ಓಲಗ 


ತಿನ್ನೋಕೆ ಹಿಟ್ಟಿಲ್ಲೆ ಇದ್ರೂ ತಿರುಪತಿಗೆ ಹೋಗಂವ್‌ ಬಾ 


ಚೋಟುದ್ದ ಹುಡುಗನಿಗೆ ಮಾರುದ್ದ (ಗೇಣುದ್ದ) ಕುಲಾವಿ (ಕಂಬಳಿ) 
2 ಉಣ್ಣೋಕಿಲ್ದೇ ಇದ್ರೂ ಒರಗುಬೇಕು 


3 (i) ತಲೆಗಿಂತ ತರಡು ದಪ್ಪ 
(11) ಆಳಿಗಿಂತ ತರಡೇ ಭಾರ 


4 ತಿನ್ನೋದು ತವುಡು, ನಡೆಯೋದು ವೈಯಾರ 
ತಿನ್ನೋದು ಪಲ್ಲಿ ಹುಲ್ಲು, ಮಾಡುವುದು ಹಿರೇ ಕುದುರೆ ಟೇಷ್ಟೆ 


ರಿಂ 


೧೨೧೩೨ 


೧೨೧೪೬ 


ಕನ್ನಡ ಗಾದೆಗಳ ಮಹಾಕೋಶ 


1ತಿನ್ನೋದು ಕೊಮ್ಮೆ ಬೇರು, 
ಹೂಸೋದು ಬಾಜಿರಾಯನ ಹೂಸು 


ತಿನ್ನೋದು ತವುಡಂ, ವಾರಕ್ಕೆ ಹಂದಿ ಸಾಕಿದ 

2ಶಿನ್ನೋದು ತಿರಿಕೆ ಹಿಟ್ಟು ನಡೆಯೋದು ಚೌಕಿ ನಡಗೆ 
ತೀರಿಲ್ಲ ತಿಟಂವಟವಿಲ್ಲ, ಜಂಭ ವಕಾತ್ರ ತೊಂಬೆ ಅಷ್ಟು 
ತುಪ್ಪಿಲ್ಲದೆ ನನ್ನ ಗಂಡ ತುತ್ತು ಹಿಡಿಯಲ್ಲ ಅಂದಳಂತೆ 

ತೇಟೆ ಗಂಜಿ ಕುಡಿಯೋನಿಗೆ ಏಟೇಟು (ಏಳೆಂಟು) ಪಾರುಪತ್ಯ 
ತೋಟ ಮೂರು ಮೊಳೆ ಕಾಯಿ ಆರು ಮೊಳ 


ತೋಟ ಹೊರಗೆ ಶ ೈಂಗಾರ, 
ಒಳಗೆ ನೋಡಿದ್ರೆ ಗೋ(ಳಿ)ಣಿ ಸೊಪ್ಪು 


ದೇಹಕ್ಕಿಂತ ಬಾಲವೇ ಭಾರ 
ದೊಡ್ಡ ಗೌಡನ ಮನೇಲಿ ದೊಸ್ನ ಗುಡಾಣ ಎತ್ತಿದರೆ ಏಷೂ ಇಲ್ಲ 
ನಡೆಯೋದು ಕಾಲಂ ನಡೆ, ಮಾತು ಪಲ್ಲಕ್ಕಿ ಮೇಲೆ 


ನನ್ನ ಹತ್ರ ಎಲ್ಲಾ ಅದೆ, ತರಗ್ಗೆ ಸಂಣ್ಣ ಸವರಿ 
ಗೋಟ್ನೂ ಕಡ್ಡಿಪುಡೀನೂ ಕೊಡು ಅಂದ್ಲಂತೆ ' 


ನಿಮ್‌ ಬೆಡಗಂ ನಿಟ್ಟುಪಾಸ, ಕಮರು ತೇಗು 


ನಿಸೂರ*ಗಾತಿ ಮನೇಲಿ ಎಸರೇನು ಅಂದ್ರೆ, 
ನೀರಿಗೆ ವೆಂಣಸಿನಕಾಂಂ ಜಡಾಯಿಸವಳಿ 


ಪಟೇಲನ ಮನೆ ಪ್ರಸ್ತ, ಬರಿ ತಪ್ಪಲೆ ಬಸ್ತ. 
ಬಂದೋರ್‌ ಮುಂದೆ ಹಲ್ಲು ಕಿಸ್ತ್ರ 


1 ತಿನ್ನೋದು ತಿರಿಕೆ ಹಿಟ್ಟು, ಹೂಸೋದು ದಬಾಣದ ಹೂಸು 
2 (1) ಗುರಂಕಾರ ಶಿಸ್ತು 
(11) ಮನ್ಗದು ಮಾರಿಗುಡಿ ಚಾವಡಿ 


ಗುಣಶೀಲ ಸ್ವಭಾವ 
೧೨೧೪೭ 
೧೨೧೪೮ 
೧೨೨೪೯ 
೧೨೧೫೦ 


ಖಿ 
೧೨೧೫೨ 
೧೨೧೫೩ 
೧೨೧೫೪ 


೧೨೧೫೫ 
೧೨೧೫೬ 


೧೨೧೫೭ 


೧೨೧೫೮ 
೧೨೧೫೯ 
೧೨೧೬೦ 


೧೨೧೬೧ 


೧೦೧ 
ಬಟ್ಟೆ ಬೆಳ್ಳಗೆ, ಹೊಟ್ಟೆ ತೆಳ್ಳಗೆ 
ಬಟ್ಟೆಬರೆಯಲ್ಲಿ ದಿಟ್ಟಗಾರ, ಹೊಟ್ಟೆಗಿಲ್ಲವಲ್ಲ ನನ್ನ ಬಟ್ಕಾಳ 
ಬಡನೂಲು ಹರಿದಿದ್ರೂ ಬಡಿವಾರ ಬಹಳ 
ಬಡ ಹೆಗಡೆಗೆ ಹೆಡಗೆಯಂತ ಮಂಡಾಸ 


*ಬಡಾಯ್ಗೆ ಒಂದು ಕಡಾಯ ತಂದರೆ 
ಕಡಾಯದವನು ಬಂದು ಲಡಾಯಿ ಮಾಡಿದನಂತೆ 


ಬಡಾಯಿ ನೋಡಿದರೆ ಕಡಾಯಿ ಗಾತ್ರ. 
ಕಡಾಯದಲ್ಲಿ ಒಕ್ಕಳ ರಾಗಿಲ್ಲ 


ಬಡಾಯಿ ಬೋರನ ಮನೆಯಲ್ಲಿ ಕುಡಿಯೋಕೆ ನೀರಿಲ್ಲ. 
“ಕರುವಿಗೆ ಮೂರು ಹಿಡಿ ಸಕ್ಕರೆ ಇಡೇ !' ಅಂತಿದ್ನಂತೆ 


ಬಡಾಯಿ ಬೋರನ (ಬಡಿವಾರದವರ) 
ಮನೆಯಲ್ಲಿ ಹೆಡಗೇಲಿ ರಾಗಿಯೇ ಇಲ್ಲ 


ಬಡಿವಾರದ ಜತೆಗೆ ಇನ್ನಷ್ಟು ಬಡಿವಾರ 
ಬಡಿವಾರದ ನರಿ ನಾಯ ಪಾಲಾಗಿ ಸತ್ತು ಹೋಯಿತಂತೆ 


ಬಡಿವಾರದ ಮೂಳನನ್ನು ಬಡಿಗೆಯಿಂದ ಬಡಿದರೆ. 
ಅಡಿಗೆ ಮನೆ ತನಕ ಗುಡುಗುಡು (ಗೊಣ) ಗುಟ್ಟುತ್ತಿದ್ದ . 


“ಬಡಿವಾರದ ವಲ್ಲಿ ತತ್ತಾರೆ ಗುಡಿಗಂಟ ಹೋಗಿ ಬತ್ತೀನಿ' ಅಂದ 
ಬಡಿವಾರದವನ ಸಂಗಡ ಹೋಗಿ ನಡು ದಾರಿಯಲ್ಲಿ ಬಿದ್ದ 
ಬಣ್ಣದ ಬೆಕ್ಕಿಗೆ ಬಣ್ಣದ ಹಾಲು 

ಣ ಕ ಣ 


ಬರಿ ಬಡಾಯಿ, ಒಳಗೆ ಲಡಾಯಿ 


ಈ ಬಡಾಯ್ಗೆ ಒಂದು ಕಡಾಯಿ ತಕ್ಕಂಡು ಅದೇ ಕಡಾಯಿ ಅಡವಿಟ್ಟು ಸಾಲ 
ತೀರಿಸಿದರಂತೆ 


ಕನ್ನಡ ಗಾದೆಗಳ ಮಹಾಕೋಶ 


೨೧೬೨ ಬರಿ ಬಡಾಯಿ ಹೂವಿನ ತುರಾಯಿ, 
ಹುಲ್ಲು ಮನೆ ಮೇಲೆ ಹೋಗ್ದಾಯಿ 


೧೨೧೬೩ ಬರಿಗೈಯವರ ಬಡಿವಾರ ಬಹಳ 

೧೨೧೬೪ ಬಸವನಿಗಿಂತ ಬಸವನ ಬಾಲ ಹಿರಿದು 

೧೨೧೬೫ ಬಒಂಗದ ಮುರುವನಿಗೆ ಆ ಲಂಗೋಟಿ 

೧೨೧೬೬ ಬಂಡವಾಳ ಮೂರು ಕಾಸು, ಬಡಿವಾರ ಆರು ಕಾಸು 
೧೨೧೬೭ ಬಂಡವಾಳವಿಲ್ಲದ ಬಡಾಯಿ 


೧೨೧೬೮ 'ಬಾಪುಳಗಾತಿ ಅರೆ ಹೊತ್ತಿಗೆ ಬಂದು ಮಗು ಹೆತ್ತು 
ತೂಗಾಕೆ ಬರಲ್ಲ ಅಂದ್ಲು 


೧೨೧೬೯ ` ಬಾಯಿ ಬೆಳ್ಳು ಳ್ಳಿ ಕಾಣದ್ದು E 
ಕೇಳ್ತಂತೆ ಮೂರು ಕಾಸಿನ ಲವಂಗಾನ ' 


೧೨೧೭೦ ಬಿಂಕ ಮಾಡಿದರೆ ಡೋಕು ಹೋದೀತೆ 


೧೨೧೭೧ ಬೀಗ್ಗಾತಿಗೆ ಬೀಸೂಕೆ ರಾಗಿಯಿಲ್ಲ, 
“ಕೋಳಿ ಮುಕ್ಕುವುದು ಕಂಪನಿ ರಾಗಿ' ಅಂದ್ಲಂತೆ 


೧೨೧೭೨ ಬೀಗ್ತಿ ಬೀಗ್ತಿ ಬಿಲ್ಲಾಣ ಚೆನ್ನೆ! ಬೀಗಾಯ್ತೆ ಉರುಳಾಡು ಚೆನ್ನೆ! 


೧೨೧೭೩ ಬೀಸೊ ಕುಕ್ಕೇಗೆ ಎರಡು ದೋಸೆ ಹಾಕ್ಕೊಂಡು. 
ಬೀಗ್ತಿ ಬರೊ ಬೆಡಗು ನೋಡು 


೧೨೧೭೪ ಕ*ಬೂಟಾಟಿರಕೆ ದಾಸಯ್ಯನಿಗೆ ಬುರುಡೆಯೆಲ್ಲ ನಾಮ 


೧೨೧೭೫ ಬೆಂದ ಮನೆ ಮುಂದೆ ತೋರಣವಂತೆ 


* ಬುಡುಬುಡುಕೆ ದಾಸಯ್ಯನಿಗೆ ಬುಂಡೆ (ಬುಲ್ಲಿ)ಯೆಲ್ಲ ನಾಮ 


ಗುಣಶೀಲ ಸ್ವಭಾವ | ೧೦೩ 
೧೨೧೭೬ ಬೇಗೆ ಚಿಕ್ಕಪ್ಪನಿಗೆ ಬಣ್ಣದ ಕಚ್ಚೆ ಪಾವುಡೆ 


೧೨೧೭೭ ಬೋಮಾನದ ಅಕ್ಕಿ ತಾಂಬಾಳೆಗೆ ಹಾಕ್ಕೊಂಡು 
ಆ ಮನೆಗೂ ಈ ಮನೆಗೂ ಓಡಾಡಿದ್ದು 


ಮುದೈ ಒಂದು ಕೇಡು 


೧೨೧೭೯ ಭಿಕ್ಷೆಗೆ ಹೋಗ್ತೀನಿ ಕುದುರೆ (ನಾಯಿ)ಗೆ ತಡಿ ಹಾಕೊ 
೧೨೧೮೦ ಭೂಷಣಕಾರನ ಮನೇಲಿ ಬೀಸೋಕೆ ರಾಗಿಯಿಲ್ಲ 

೧೨೧೮೧ ಮಗುವಿಗಿಂತ (ಒಡಲು) ಉ (ಒ)ಡೆ ನೂಲು ಗಡು(ಸು)ತರ 
೧೨೧೮೨ ಮನೆಯಲ್ಲಿ ಬಕ್ಕರಿ ಇಲ್ಲದಿದ್ದರೂ ಚಹಾಕ್ಕೆ ಸಕ್ಕರಿ ಬೇಕು 


೧೨೧೮೩ 2ಮಹಲು ನೋಡಿ ಮನೆ ಹೊಕ್ಕರೆ ಕ್ರೈಪ (ಕೋಪು) ಹಾಕಿ 
ಒಲೆ ಮುಂದೆ ಕೂತಿದ್ದ 


೧೨೧೮೪ ಮಂಡಿಗಂಟ ಮೊಣಕಾಲು ಪಂಚೆ. 
ಮನೆ ಮನೆ ಗುಂಟ ಹಸಿಟಿ ನ ಸಾ 


೧೨೧೮೫ ತಿಮಂತ್ರ ಕಡಿಮೆ, ಉಗುಳು ಜಾಸ್ತಿ 
೧೨೧೮೬ ಮಾಡೂದು ಅರಮನೆ ಕೂಲಿ, ಮನೆ ಮಡಿಕೆಯೆಲ್ಲ ಖುಲಿ 


೧೨೧೮೭ ಮಾಡುವುದು ಕೂಲಿ, ಬೇಡುವುದು ಲಾಲಿ 


2 ಹೊಳವು ನೋಡಿ ವ.ನೆ ಹೊಕ್ಕರೆ ಗುದುಗು ಲಂಗೋಟಿ ಹಾಕ್ಕೊಂಡು ಒಲೆ 
ಉರುಬುಸ್ತಿಸ್ಮ 


3 (1) ಭಟ್ಟನಿಗೆ ಮಂತ್ರ ಕಡಿಮೆಯಾದ್ರೂ ಹೊಟ್ಟೆ ದೊಡ್ಡದು 
(11) ಉಗುಳು ತುಂಬ, ಓದು ಸ್ವಲ್ಪ 
(111) ಭಟ್ಟರಿಗೆ ಮಾತ್ರ ಧೋತಿ, ಉಗುಳು ಬಹಳ 
(iv) ಭಟ್ಟರೆ ತುಪ್ಪವಲ್ಲ ಮಂತ್ರ 
(೪) ಶಾಸ್ತ್ರಿಗಳಿಗೆ ಮಂತ್ರಕ್ಕಿಂತ ಉಗುಳು ಅಪಾರ 


ಕನ್ನಡ ಗಾದೆಗಳ ಮಹಾಕೋಶ 
೨೧೮೮ ಮಾತುಗಾತಿ ಮನೇಲಿ ಬೇಸಿಗೇಲಿ ಬೀಸಿದ ರಾಗಿ ಹಸಿಟ್ಟೂ 


೨೧೮೯ ಮುದ್ದೆ ಸಿರಿಯೊ, ಮುದಿ ಗಂಡನ ಸಿರಿಯೊ, ಮೂಗಲ್ಲಿಕ್ಕಿರುವ 
ಬೇವಿನಕಡ್ಡಿ ಸಿರಿಯೊ ! 


೧೨೧೯೦ ಮುರುಕಲು ಮನೆಗೆ ಮುವತ್ತಾರು ಕಂಬಗಳು 
೧೨೧೯೧ ಮೂಗಿಗಿಂತ ಮೂಗುತಿ ಭಾರ 
೧೨೧೯೨ ಮೇಲೆ ಗೌಡ, ಒಳಗೆ ಲೌಡ 


೧೨೧೯೩ ಮೊಣ್ಣೇಗಾರನ ಮದುವೇಲಿ ಅಣ್ಣೆ ಹೂವಿಗೂ ದಿಕ್ಕಿಲ್ಲ 
೧೨೧೯೪ ಯಾವ ದೊಡ್ಡ ಪದಾರ್ಥ ಅಮಟಿಕಾಯಿ ಗೊಜ್ಜು! 


೧೨೧೯೫ ಯಾರೂ ಕಾಣದ ಸೀರೆಯ ಅಗಸನಿಗೆ ಹಾಕಿದಳಂತೆ 
೧೨೧೯೬ ರಾಜನ ಠೀವಿ, (ಹೊಲೆಪಾಡು) ತಿರುಕನ ಲಕ್ಷಣ 
೨೧೯೭ ರಾತೀಬಿಗೆ ಗತಿಯಿಲ್ಲ, ರತ್ನಪಡಿ ವ್ಯಾಪಾರವೇ ? 


೧೨೧೯೮ ಲೋಗರ ಮನೆಯಲ್ಲಿ ಎಮ್ಮೆ ಇದ್ದರೆ ನಮ್ಮ ಮನೆಯಲ್ಲಿ 
ಹಾಲೋಗರಕ್ಕೆ ಕಡಿಮೆಯೇನು ? 


೧೨೧೯೯ ಶಂಬಪ್ಪನಿಗೆ ಉಂಬೋಕೇ ಇಲ್ಲ 
೧೨೨೦೦ , ಶೂರನ ಹೆಂಡತಿ ಊರಿಗೆಲ್ಲ ಬೇಕಾದವಳೇ 


೧೨೨೦೧ ಸಗಣಿ ಹಿಡಿಯುವಾಕೆಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿದರೆ 
"ಮುಂದಿನ ಹೊತ್ತಲ ನನ್ನದೇ' ಅಂದಳಂತೆ 


೧೨೨೦೨ ಸಟ ಇದ್ದವನಿಗೆ ಹಟ ಯಾಕೆ ? 
೧೨.೨೨೩ ಸಂಜೆಗೆ ಆಕ್ಕಿ ಇಲ್ಲದಿದ್ದರೂ ಬರೀ 'ಬೋಮಾನ 
೧೨೨೦೪ ಸಂತೆಗೆ ಚೀಟು, ಮುಂಗೆ ಗೆ ಬಳೆ 


೧೨೨೦೫ ಸಾವಿರ ರೂಪಾಯಿನ ಸರದಾರ, ಹರಿದ ಬಟ್ಟೆಗೆ ತ್ಯಾಪೆಯಿಲ್ಲ 


m Se ii a du 


ಗುಣಶೀಲ ಸ ಭಾವ ೧೦೫ 


೧೨೨೦೬ ಸಿದ್ದಿ ಅಕ್ಕಿಯಾಕೆಯ ಗುದ್ದಾಟ ನೋಡು, 
.ಅರೆಪಾವಿನಕ್ಕಿಯಾಕೆಯ ಆರ್ಭಟ ನೋಡು 


೧೨೨೦೭ ಸಿರಿಗೇಡಿಗೆ ಸೀರೆ ಉಡಿಸಿದರೆ ಹೊಲಗೇರಿಗೆ ಹೇಳಲಿಕ್ಕೆ 
ಹೋಯಿತು. ಕ್‌ 


೧೨೨೦೮ ಸೇರು ರಾಜ, ಮಣ ಬಂಟ 


೧೨೨೦೯ ಹಗ್ಗ ಮೂರು ಮಾರು, ತಲೆಕಣಿ ಆರುಮಾರು 


೧೨೨೧೦ ಹರಿವಾಣದ ಅನ್ನ ಹಾದಿಗೆ ಚೆಲ್ಲಿದ ಜಾಣ ಅವನು 
| ಸಾಮಾನ್ಯವಾ ಗ್ಯ 


೧೨೨೧೧ ಹಾಕೆ ನೆಕ್ಕಕ್ಕೆ ಎಣ್ಣಿಲ್ಲ, ಹಜಾರಕೆ ಹತ್ತಿಸು ದೀಪವ ಅಂದ 


೧೨೨೧೨ ಹುರಿಯಲಿಕ್ಕೆ ಹಂಚಿಲ್ಲ ಹುಕ್ಕೇರಿಯತನಕ ಪಂಜು ಓಡಿಸಿ 
(ಹುಡೆಕೊಂಡಿ)ದ್ದರಂತೆ 


೧೨೨೧೩ ಹೂಸು ಹುರಿಯಲಿಕ್ಕೆ ಜೋಳವಿಲ್ಲ, ಹೂಡೆ (ಹುಂಡೆ) ಕಟ್ಟು 
ವುದಕ್ಕೆ ಓಡಾಡ್ತಾ ಇದ್ದ 


೧೨೨೧೪ ಹೆಮ್ಮೆ ನೋಡಿದ್ರೆ ಕೊಮ್ಮೆಗಾತ್ರ, ಕೊಮ್ಮೇಲಿ ಒಕ್ಕಳರಾಗಿ 
ಇಲ್ಲ 


೧೨೨೧೫ ಹೆಬ್ಬಾ ))ಗಿಲಿನ ಅಬ್ಬಿರ 


೧೨೨೧೬ “ಹೆಸರು ದಾರಯ್ಯ, ಊರು ಎಲ್ಲಯ್ಯ ?' ಮೂರೂರು, 
ಆರೂರು, ಸೀರೂರು, ಬರಿಯ ಗುಡಿ 


೧೨೨೧೭ ಹೊಟ್ಟೆಗೆ ಹಿಟ್ಟೆಲ್ಲ, ಜುಟ್ಟಿಗೆ (ಜುಟ್ಟು) ಮಲ್ಲಿಗೆ ಹೂವು 
(ಬೇಡಿತು) 


೧೨೨೧೮ ಹೊರಗಿನ ಡಬ್ಬು ಒಳಗಿಲ್ಲ, ಹೊಗೆಸೊಪ್ಪಿಗೆ ಕಾಸಿಲ್ಲ ; ದಗಲೆ 
ಮಲ್ಲನ ದಿಗಿಲು ಬೇರೆ 


೧೨೨೧೯ ಹೊರಗೆ ಜಗ ಜಗ, ಒಳಗೆ ಭಗ ಭಗ | 


೧೨೨೨೦ 


J ಮಾತ್ತರ್ಯೆ 


~ 


೧೨೨೨೧ 


೧೨೨೨೨ 


೧೨೨೨೩ 


೧೨೨೨೪ 


೧೨೨೨೫ 
೧೨೨೨೬ 
೧೨೨೨೭ 
೧೨೨೨೮ 
೧೨೨೨೯ 
೧೨೨೩೦ 
೧೨೨೩೧ 
೧೨೨೩೨ 


೧೨೨೩೩ 


ಕನ್ನಡ ಗಾದೆಗಳ ಮಹಾಕೋಶ 


ಹೊಲದಲ್ಲಿ ಆಕಳಿಲ್ಲ, ಮನೆಯಲ್ಲಿ:ಕರುವಿಲ್ಲ : 'ನೆಲವಿನ ಮೇಲೆ 


ಬೆಣ್ಣೆ ಇದೆ' ಅಂದಳಂತೆ 


1ಅನುಕರು ಹಂತೀಲಿರಬೇಕು, ಕರುಬರು ನೆರೇಲಿರಬೇಕು - 
ಅರಗು ಬಂಗಾರ ತಿಂತು, ನಮ್ಮ ಕಿಬ್ರ ನಮ್ಮನ್ನೇ: ತಿಂತು- 
ಆಡಿ ಆಡಿ ಮಾತು ಕಲಿಸು, ಮಾಡಿ ಮಾಡಿ ಮತ್ಸರ-ಕಲಿಸು 


ಆ ಮನೆ ಅಮ್ಮ ಗಂಡು ಮಗು ಹೆತ್ತಳು, ಈ ಮನೆ ಅಮ್ಮ 
ಗುದ್ದುಕೊಂಡು ಸತ್ತಳು 


ಕರುಬಿದವರಿಗೆ ಕ್ಷಯ 

2ಕ್ಷರುಬಿದವನ ಮನೆ ಬರಿ ಮನೆ 

ಕರುಬಿ ಬದುಕಿದವರಿಲ್ಲ, ಕರುಬದೆ ಕೆಟ್ಟವರಿಲ್ಲ 
ಕರುಬುವನ ಜೊತೇಲಿ ಸುಖದ ಮಾಸ 


ಕುದುರೆ ಹುಳ್ಳಿ ತಿಂತಿದ್ರೆ ಕತ್ತೆಗೆ ಹೊಟ್ಟೆನೋವು 


ಕುರುಬ ಕುಂಬಾರತಿಗೆ ಹೋದರೆ ಬೇಡ ಆಡಿನ ಕಾಲು ಮುರಿದ 


ಕೇಡು ಬಗೆದವನಿಗೆ ಕೇಡು ತಪ್ಪದು 
ಗುಣಕ್ಕೆ ಮತ್ಸರವೆ ? 


ತನ್ನ ಕಾಡುವುದನ್ನು ನೆರೆಮನೆ ಬೊಮ್ಮಕ್ಕನನ್ನು ಕಾಡು 


‘1 ಕುರುಬವ್ನ ನೆರೇಲಿರು, ದೀನನ ಹಂತೀಲುಣ್ಣು 
2 ಕರುಬಲು ಕಲಿತೆಯೊ, ಬರಿ ಮನೇಲಿ ಕುಳಿತೆಯೊ ? 
ತಿ ಗಣಕ್ಕೆ ಮಚ್ಚರವುಂಟೆ ? 


_ 
' 


ಗುಣಶೀಲ ಸ ಭಾವ 
೧೨೨೩೪ 
೧೨೨೩೫ 


೧೨೨೩೬ 


೧೨೨೩೭ 
೧೨೨೩೮ 


೧೨೨೩೯ 


೧೨೨೪೦ 


೧೨೨೪೨ 
೧೨೨೪೩ 


೧೨೨೪೪ 


೧೨೨೪೫ 
೧೨೨೪೬ 
೧೨೨೪೭ 


೧೨೨೪೮ 


ತನ್ನ ಮುಂದೆ ಉಪ್ಪು ಇಕ್ಕಲಿಲ್ಲ, ಕಣ್ಣಿಗೆ ಉರಿ . 
ತನ್ನ ಮುನೆ ಉಪ್ಪಿಲ್ಲ, ಬೆನ್ನು ಹಿಂದೆ ಉರಿಯೋ! 


*ತನ್ನ ಮೂಗು ಹೋದರೂ ಚಿಂತೆಯಿಲ್ಲ, ಅನ್ಕರಿಗೆ....' 
ಅಪಶಕುನವಾದರೆ ಸರಿ 


ತರುಬಿ ಹೋಗುವವನನ್ನು ಕರುಬಿ ಮಾಡುವುದೇನು? 
ತಾನೂ ಬಾಳಲಿಲ್ಲ, ಬಾಳುವವರನ್ನೂ ಬಾಳಗೊಡಿಸಲಿಲ್ಲ 


ತೊನ್ನು ಹತ್ತಿದವಳ ಮೈಗೆ ಶರಣು ಅನ್ನೋವತ್ಸೆ "ನನ್ನ 
ಹಂಗೆ ಆಗೋ ನನಕಂದ' ಅಂದ್ಲಂತೆ 


ನನ್ನದು ಒಂದು ಕಣ್ಣಿ ಹೋದರೂ ಚಿಂತೆಯಿಲ್ಲ, ಅವನದು 
ಎರಡು ಕಣ್ಣೂ ಹೋಗಲಿ 4 


ನಾವು ಒಬ್ಬರನ್ನು ಕೆಡಲಿ ಅಂದ್ರೆ ದೇವರು ನಮ್ಮನ್ನೂ ಸ 
ಕೆಡಿಸುತ್ತಾನೆ 


ನೆರೆ ಬದುಕುತ್ತಾರೆ ಅಂತ ಅರೆಗಂಜಿ (ಅರಂಜ್ಲಿ) ಕುಡಿದ 
ನೆರೆಮನೆ ದುಃಖಕ್ಕೆ ಮೆಚ್ಚು 


ನೆರಮನೆಯವರು ಬದುಕ್ತಾರೆ ಅಂತ ಅರಮನೆಗೆ ಕನ್ನ ಹಾಕಿ 
ಸಿಕ್ಕಿಬಿದ್ದ | 


ನೊಣದಂತೆ ತಾನೂ ಕೆಟ್ಟು, ಪರರನ್ನೂ ಕೆಡಿಸಿದ 
ಪರರ ಕೇಡು ತನ್ನ ಕೇಡು 
ಮಚ್ಚರಿಸುವವನ ಮನೆಹಾಳು, ಒತ್ತರಿಸಿದವನ ಹೊಲ ಹಾಳು 


ಮತ್ಸರಕ್ಕೆ ದುಡ್ಡಿಲ್ಲ 


*ಮೂಗು ಕೊಯ್ದು ಕೊಂಡು ಅವಲಕ್ಷಣ ಅನಿಸಿಕೊಂಡ 


ಕನ್ನಡ ಗಾದೆಗಳ ಮಹಾಕೋಶ 
ಮತ್ತರವಿದ್ದ ಊರಲ್ಲಿ ಮಂಗ್ಯಾ ಬಾಳ್ವೆ ಮಾಡದು 
3ಮನೆ ಕಿಚ್ಚು ಮನೆಯ ಸುಡುಗು 
ಮಾಡಿ ಉಂಡರೆ ಮನುಷ್ಯರಕಾಟ. ಬೇಡಿ ಉಂಡರೆ ನಾಯ ಕಾಟ 
ನೆರೆ ಕೆಟ್ರೆ ಕರ ಕಟ್ತೇನಿ ಅಂತಿದ್ದಂತೆ 
ಮಿಗಿಲಾಗಿ ಒಬ್ಬರಿಗಿದ್ದರೆ ಹಗಲು ತಲೆನೋವು 


ವಿದ್ವಾಂಸರ ಮುಂದೆ ವಿದ್ವಾಂಸರು ಬರಬಹುದೇ ಗೋವಿಂದ ! 
ವೆಚ್ಚಕ್ಕೆ ಕಡಮೆಯಾದರೂ ಮತ್ಸರಕ್ಕೆ ಕಡಿಮೆಯಿಲ್ಲ 

ಸರಿಯ ಜನರ ನೋಡಿ ಕರುಬಿ ಸೊರಗಿದ 

೭ಹಗಲು ಜನ ಕಂಡರೆ ಇರುಳು ತಲೆನೋವು 

ಹಾವಿನ ಮತ್ಸರ ಹನ್ನೆರಡು ವರ್ಷ 

ಹಿಟ್ಟು ತಿಂದರೆ ಹೊಟ್ಟೆಕಿಚ್ಚು 

ಹೆರರಿಗೆ ಕೇಡು ಬಗೆದರೆ ತನಗೆ ಕೇಡು ತಪ್ಪದು 


ಹೊಟ್ಟಿ ಕಿಚ್ಚಿಗೆ ಎದೆಹಿಡಕೊಂಡ್ಲು, ಗಾಂಧಾರಿ ಗರ್ಭ 
ಗುದ್ಕೊಂಡಂಗೆ 


ಹೊಟ್ಟೆಕಿಚ್ಚಿನ ಮೊಟ್ಟೆ ಕೋಳಿ 


ಕಿಆತ್ಮಸ್ತುತಿ ಪರನಿಂದೆ ಧನಾಕಾಂಕ್ಷೆಯಿಲ್ಲದ ಯೋಗ್ಯ 
ಬ್ರಾಹ್ಮಣನಾದ ನನಗೂ ಮೂರುಕಾಸು, ಆ ದಡ್ಡನಿಗೂ 
ಮೂರು ಕಾಸೆ? 


1 ಮನೆಕೆಚ್ಚ ಕೇರಿ ಸುಟ್ಟಿತು 

2 ಅಪ್ಪಾರ ಜನ ಕಂಡರೆ ದಪ್ಪಾಗಿ ತಲೆನೋವು 

3 ನನಗೆ ಆತ್ಮ ಪ್ರಶಂಸೆ ಬರೊಲ್ಲ, ದುರಾಶೆ ಹೊಟೆ ಕಿಚ್ಚು ಇಲ್ಲ, ಆದರೆ ಬಂದಿದ್ದ 
ವಿದ್ಯಾಂಸರಿಗೆ ಕೊಟ್ಟಷ್ಟೇ ನನಗೂ ಸಂಭಾವನೆಯೇ ? 


ಗಿ;ಐಶೀಲ ಸ್ವಭಾವ 


೧೨೨೬೪ 


೧೨೨೬೫ 
೧೨೨೬೬ 


೧೨೨೬೭ 
೧೨೨೬೮ 
೧೨೨೬೯ 
೧೨೨೭೦ 
೧೨೨೭೧ 
೧೨೨೭೨ 


೨೨೭೩೩ 


ಸ್ವಪ್ರತಿಷ್ಠೆ 
೧೨೨೭೪ 
೧೨೨೭೫ 


DILL 


೧೨೨೭೭. 


೧೦೯ 
ಎನ್ನದೂ ಹರಿನಾಮ, ಮಾಧವನದೂ ಹರಿನಾಮ, ಎನಗೂ 


ಜಲಶಯನ; ಮಾಧವನಿಗೂ ಜಲಶಯನ; ಎನ್ನದು ಕಿರಿದೇನಂ 
ಮಾಧವನದು ಹಿರಿದೇನು ? ಟೋರೊ ಟೋರೊ ಎಂದಿತು 


ತನ್ನದು ಯಾರಕ್ಕ ? ಪರಮೇಸ್ರಿಯಕ್ಕ, ಪರರದು ಯಾರಕ್ಕ ? 
ಮಣಿ ಕೊರಟೆಯಕ್ಕ 


ತನ್ನಗುಣ ತಾನೇ ಹೊಗಳಿಕೊಳ್ಳೋದೆ ? ಪರರು ಹೊಗಳ 
ಬೇಕು 


*ತನ್ನ ಬುದ್ಧಿ ಹೊನ್ನು ಬುದ್ಧಿ ಪರರ ಬುದ್ಧಿ ಹೇಸಿಕೆ ಬುದ್ಧಿ 
ನನಗಿಂತ ಶ್ರೋತ್ರಿಯನಿಲ್ಲ, ನನ್ನ ಅಳಿಯನಿಗಿಂತ ಯೋಗ್ಯನಿಲ್ಲ 
ನಮ್ಮ ಗಡ್ಡವೇ ಗಡ್ಡ; ಪರರ ಗಡ್ಡ ಇಪ್ಪಣ ಅ(ಜಿ)ಡ್ನ 
ನಮ್ಮಿಂದ ಮೇಲೆ ಯಾರು, ನಾವೇ ಮೇಲು 

ನಾನೇ ಶರಣೆ, ಗರುಡಗಂಬ ಎತ್ತಿದೆ 

ನೀವು ನಾಗಲೋಕದವರಾದರೆ ನಾವು ನಾಕ ಲೋಕದವರಂ 


"ಹಗಲ ದೀವಟಿಗೆ ಕೊಟ್ಟವರಾರು ?' "ನನ್ನ ಕೊನೆ ಹೊಲದ 
ಹರಳಪ್ಪನಾಯಕ' 


ಎಲ್ಲದರಲ್ಲಿಯೂ ತನ್ನ ಮೂರು ಅಕ್ಕಿ ಕಾಳು 
ಕಿತ್ತುಕೊಂಡು ತಿಂದು ಎತ್ತುಕೊಂಡು ಕಂಡಿದಂತೆ 
ಕುಚೇಪ್ಟೆಯಿಲ್ಲದೆ ಪ್ರತಿಷ್ಠೆಬಾರದಂ 


ಜೊತೇಲುಂಡೂ ಬೇರೆ ಕೆ ತೊಳ ಅಂದನಂತೆ 


ಕಿತನ್ನ ಹೂಸು ಹೊನು ¥ ಹೂಸು 


ಕನ್ನಡ ಗಾದೆಗಳ ಮಹಾಕೋಶ 
ತಿನ್ನೋಕೆ ಹಿಟ್ಟಿಲ್ಲದಿದ್ದರೂ ತಿಕವೆಲ್ಲ ಪ್ರತಿಷ್ಠೆ 
ತಾಳ ತಳ್ಳಲು ಹೋಗಿ ನರಿ ಬಾಲ ಸಿಕ್ಕಿಸಿಕೊಂಡಿತಂತೆ 
ನನ್ನದೊಂದು ಪಡಿ ಎಲ್ಲಿ ಹಾಕನೆ, ಮಳವಳ್ಳಿ ಮಡಿಗೆ ಹಾಕನೆ? 


ನಂದೊಂದು ಸಟ್ಟುಗ ಎಲ್ಲಿರಿಸಲಿ? 


ಒಳ್ಳೆಯವರು ಅಂದ್ರೆ ಒಲೆ ವಬಂದೆ ಹೇತರು 
ದೂರನ್ನು ಇದಿರಿಗಾಡು, ಹೂಗಳನ್ನು ಹಿಂದಾಡು 
ಮುಂದೆ ಹೊಗಳಬಾರದು, ಹಿಂದೆ ತೆಗಳಬಾರದು 
ದೊಡ್ಡ್ಮವನ ಶಾಬಾಸು, ಬಡವನ್‌ ಬೆನ್ನು ಉರಿದಿತ್ತು 


ದೊರೆಯನ್ನು ವಂಂದಿನಿಂದ ಹೊಗಳಬೇಕು, ಮಕ್ಕಳನ್ನು 
ಹಿಂದಿನಿಂದ ಹೊಗಳಬೇಕು 


ಹೊಗಳಿ ಹೊಗಳಿ ಅಗಳಿಗೆ ಹಾಕಿದರು 


ನಾಯಿ ಕೊಂಡಾಟ ವಣಾಡಿದರೆ ಬಾಯಿ ನೆಕ್ಕಿತು 


ಕಾಡಿನ ಕಾಸರ್ಕನ ಮರಕ್ಕೆ ಅಡ್ಡ ಬಿದ್ದರೆ ಹಣ್ಣೆಲೆ 
ಉದುರುತ್ತಿತ್ತು 


*ಕುರುಡೀನ “ಚನ್ನಕ್ಕ' ಅಂದರೆ ಅವಳಿಗೆ ಎಷ್ಟೋ ಹೆಚ್ಚಳ 


“ಭಲೆ ಜಟಿ ಥೈ 1 ಅಂದರೆ ಕೆಮ್ಮಣ್ಣು ಮುಕ್ಕಿದ 


ಕುರುಡಿಯನ್ನು “ಚನ್ನವ್ವ !' ಅಂದರಾಯಿತು 
ಕುಂಡ ಅಂದರೆ ಕೋಪ “ಚೆನ್ನ!” ಅಂದರೆ? 


A 


ಗುಣಶೀಲ ಸ್ವಭಾವ 


೧೨೨೯೨ 


೧೨೨೯೩ 


೧೨೨೯೪ 


೧೨೨೯೫ 


6ರಿರಿ 


“ಭಲರೆ ಗೌಡಸಾನಿ (ಬಾನಗಿಶ್ತಿ)' ಅಂದರೆ ಸುಡೋ ಅಆಮ್ರ 
ತಕೊಂಡು ಬಾಯಿಗೆ ಹಾಕೊಂಡ (ಸುರಿಕೊಂಡ)ಳಂತೆ 


“ಭಲೇರೆ. ಬೋನ (ಬಾಣ)ಗಿತ್ತಿ ಅಂದರೆ (ಮೆ ಯಲ್ಲ ಆಮ್ರ 
ಅಂದಹಾಗೆ, ಮೈಯೆಲ್ಲ ಮಸಿ ಮಾಡಿಕೊಂಡಳು) ಗಳಗೆ 
ತಕೊಂಡು ನೀರಿಗೆ ಹೋದಳು 


"ಮಲ್ಯರಂಡೆ |” ಅಂದರೆ ಉಲ್ಲಾಸಿಸಿಕೊಂಡು ಹೋದ ಹಾಗೆ 


ಹೊಗೆಳಿದ ಎಮ್ಮೆ ಹೋರಿಗರ ಹಾಕಿತು 


ಆ. ಆಸೆ 


ಆಸೆ ಇರುವುದೊಳ್ಳೆಯದು 


೧೨೨೯೬ 
೧೨೨೯೭ 


೧೨೨೯೮ 


೧೨೨೯೯ 


೧೨೩೦೦ 


ಆಸೆಗೆ ಕೊನೆಯಿಲ್ಲ 
೧೨೩೦೧ 
೧೨೩೦೨ 


೧೨೩೦೩ 


ಬಯಿಕೆ ಆದದ್ದು ಬಾರಿಸಿದರೆ ಸಿಕ್ಕೀತು 


ಬಯಕೆ ಬಡವರ ಬಾಳಿನ ಅನ್ನ 


: ಬಯಕೆ ಬದುಕಿನ ಅರ್ಧಾಂಗ, ಅನಾಸ್ಕೆ ಮರಣದ ಅರ್ಧಂಗ 


ಬೇಕೆಂಬಂದೇ ಬದುಕು, ಸಾಕೆಂಬುದೇ ಸಾವು 


ಬವಸ್ಕಂದ್‌ ಅಟ್ಟಿದ್ದ ಬಂದವ್ರುಂಡ್ರು 


ಆಸೆ ಅತಿ, ಆಯುಷ್ಯ ಮಿತಿ 


ಆಸೆ ತಂದೆವೇ ಹೊರತು ಆಯುಷ್ಯ ತರಲಿಲ್ಲ 


ಆಸೆ ತುದಿ ಮೇಲೆ, ಮಾಸೆ ತಂದಿ ಕೆಳಗೆ 


ಕಿಂ೨ ಕನ್ನಡ ಗಾದೆಗಳ ಮಹಾಕೋಶೆ 
೧೨೩೦೪ ಆಸೆಗೆ ಅಂತ್ಯವಿಲ್ಲ, 1ಪಾಶಕ್ಕೆ ಕಡವೆಂಯಿಲ್ಲ 
೧೨೩೦೫ ಆಸೆಗೆ ಆಳವಿಲ್ಲ, ದಂಃಖಕ್ಕೆ ಎಣೆಯಿಲ್ಲ 
೧೨೩೦೬ ಆಸೆಗೆ ಕೊನೆಯಿಲ್ಲ, ಆಯುಸ್ಸಿಗೆ ಹೊಣೆಯಿಲ್ಲ 
೧೨೩೦೭ ಆಶೆಗೆ ನಾಶವಿಲ್ಲ 
೧೨೩೦೮ ಆಸೆಗೆ ಮಿತಿಯಿಲ್ಲ, ಸಾಯೋದು ತಪ್ಪಲಿಲ್ಲ 
x 


೧೨೩೦೯ *ಆಸೆಗೆ ಮೇರೆಯಿಲ್ಲ 


೧೨೩೧೦ ನರಕದಲ್ಲಿ ಬಿದ್ದರೂ ಬಯಕೆ ತಪ್ಪದು 


ಪರರೊಡವೆಯ ಬಯಕೆ 
೧೨೩೧೧ ನಮ್ಮದೇ ನಮಗಿಲ್ಲವಂತೆ, ಇನ್ನೊಬ್ಬರದು ನಮ್ಮದಾದೀತೆ ? 


೧೨೩೧೨ ಪರರೊಡೆವೆ ಬಯಸಬಾರದು 


ಆಸೆ ಮನುಷ್ಯನನ್ನು ಬಿಡದು 
೧೨೩೧೩ ಅಂಬು ತಾಗಿದರೂ ಹಂಬಲ ಹೋಗದು 
೧೨೩೧೪ ಕೂದಲಿದ್ದವಳು ತುರುಬಂ ಬಯಸಿದ ಹಾಗೆ 
೧೨೩೧೫ ಕ್ಷೇಮವಿಲ್ಲದಿದ್ದರೊ ಹೇಮದಾಸೆ ಬಿಡದಕ 
೧೨೩೧೬ ತುಂಬ ಇದ್ದರೂ ಹಂಬಲ ಹೋಗದು 


೧೨೩೧೭ ನಾಶವಾಗಂವವರೆಗೂ ಆಸೆ ಬಿಡದು 


*ಭ್ರಾಂತಿಗೆ ಮೇರೆಯಿಲ್ಲ 
ತ. ಆಸೆಕ್ಕು ಓಲ್‌ ಅಳವಿಲ್ಲೈ 
ಮ, ಆಸೆಕ್ಕು ಅತಿರು ಇಲ್ಲಾ ' 


ಗುಣಶೀಲ ಸ್ವಭಾವ 60& 
೧೨೩೧೮ ಪೂರ್ಣವಾಗಿದ್ದರೂ ಸ _ರ್ಣದ ಬಯಕೆ ಹೋಗದು 
೧೨೩೧೯. : ಬೇಕಾದಷ್ಟಿದ್ದರೂ ಸೋಕುವುದು ತಪ್ಪಲಿಲ್ಲ 


೧೨೩೨೦ ಭಾಗ್ಯವಿದೆ ಬಾಯಿಗಾದರೂ ತುಂಬಿಕೊಂಡೇನು 


` ಆಸೆ ದುಃಖಕ್ಕೆ ಕಾರಣ .. 
೧೨೩೨೧, . ಅತಿ ಹಂಬಲ ದಃಃಖದ ಮೂಲ 


೧೨೩೨೨ . ಅಂಗೈಲಿರೊ ನೆಲ್ಲಿಕಾಯಿ ಬಿಸಾಕಿ ಕೊಂಬೇಲಿರೋದಕ್ಕೆ ಬಾಯಿ 
ಬಿಟ್ಟ ಹಾಗೆ 


೧೨೩.೨೩ ಆಸೆ ಅರಸಿನ ಪ್ರಾಣಕ್ಕೆ ಸಂಚಕಾರ 
ಹಿ. ೧೨೩೨೪...ಆಸೆ:ಅಸಂತೃಪ್ತಿಗೆ ದಾರಿ 
೧೨೩೨೫ ' ಆಸೆ ಎಲ್ಲ ದುಃಖಗಳಿಗೂ ಮೂಲ 
ಹ್‌ 


೧೨೩೨೬ . ಆಸೆಗೆ ದಾಸಿ ಕೂಡಿ ಕೂಸಿನ ಹೇಲು ಬಳಿದಂಗೆ ' 


೫09೩9೭ ಆಸೆಗೆ ದೋಸೆ ತಿಂದು (ಅಂಬಲಿ ಕುಡಿದು) ಹಾಸಿಗೆಲ್ಲ ಹೇಸಿಗೆ 
ಯಾಯರ್ತು 


೧೨೩೨೮ ಆಸೆ ಹಿಡಿದ ಮನುಷ್ಯನನ್ನು ಭಯ ತಿನ್ನುತ್ತೆ 
೧೨೩೨೯ ಇಷ್ಟದ ವಸ್ತು ಕಷ್ಟ ತಂದಿತು 


೧೨೩೩೦ ಎರಡು (ಕಡೆ ನೆಚ್ಚಿ) ಕಣಕಾದ ದಾಸಯ್ಯ (ಒಕ್ಕಲಗಿತ್ತಿ, 
ಹೊಲೆಯ, ಹೊಲತಿ) ಕೆಟ್ಟಹಾಗೆ | 


೧೨೩೩೧ ಒಪ್ಪಾನಕ್ಕಿಗೆ ಹೋಗಿ ಇಪ್ಪಾನಕ್ಕೆ ನಾಯಿ ತಿಂತು 


೧೨೩೩೨ ಬಗಸಿ ಬಗಸಿ ಬಾಳಹಣ್ಣು ತಿಂದರೆ ಬಾಯಿ ತುಂಬ ಶಂಭ 
ಬಂದವಂತೆ 


೧೨೩೩೩ : .ಬಯಸಿ ಬಯಸಿ ಬಾವಿಗೆ ಬಿದ್ದಹಾಗೆ 


೧೧೪ 
೧೨೩೩೪ 


೧೨೩೩೫ 


೧೨೩೩೬ 
೧೨2೩೩೭ 
೧೨೩೩೮ 


೧೨೩೩೯ 


೧೨೩೪೦ 
೧೨೩೪೧ 


ನ್ನಡ ಗಾದೆಗಳ ಮಹಾಕೋಶ 
ಬೇಕು ಅಂತ ಬಯಸಿದ್ದು ಬೇಸರವಾಯ್ತು 


ಬೆಳೇ ಹುಲ್ಲಿನ ಗೊಣಬೆ ನೋಡಿ ಎಮ್ಮೊ ಕಣ್ಣೀರ್ಟಿಟ್ಟಿತ್ತಡ 
(ಹವ್ಯಕ) 


ಹಕ್ಕಿಯ ಆಸೆಗೆ ಹೋಗಿ ಅಕ್ಕಿ ಕಳಕೊಂಡ 
ಹಲವು ಹಂಬಲಿಸುವವರ ಪಾಡು ಹಲವಂಗ 
ಹಸುರಿನ ಆಸೆಗೆ ಹಸು ಹೋಗಿ ಡೊಸರಿಗೆ ಬಿದ್ದಂತೆ 


ಹಾರಕದ ಕಣವೂ ಹೋಯಿತು, ಹರಿಸೇವೆಯ ಊಟವೂ 
ಹೋಯಿತು 


ಹಿಡಿಕಾಳಿಗೆ ಹೋಗಿ ಪಡಿಕಳಕೊಂಡ 
ಹೊನ್ನು ಅಳೆದ್ಕಕೊಳಗ ಇಷ್ಟು ಗಾತ್ರ ಇತ್ತು ಅಂತ ಕೈ ಬಿಟ್ಟಂಗೆ 


\ 


ಲ್ಲದ್ದಕ್ಕೆ ಆಸೆ (ಪಡುವುದು) 


೧೨೩೪೨ 


೨೩೪೩ 


೧೨೩೪೪ 


೧೨೩೪೫ 


1 ಊರಲ್ಲಾಗೊ ಹರಿಸೇವೆ, ಬೆಟ್ಟಿದಲ್ಲಾಗೊ ಪರ ಎರಡನ್ನೂ ತಳಕೊಂಡ ಹಾಗೆ 
2 ತೆಲುಗು: 
ತಮಿಳು : 
ಮಳೆಯಾಳ ; ಅತ್ಕಾಶೆಕ್ಕು ಅನರ್ಥಂ 


ಇಲ್ಲದ್ದಕ್ಕೆ ಬಗಸ್ತ ನನ್ನ ಗಂಡ ಇಲಿಬಾಡ, ಸಾಯೊ ತ 
ಬಗಸ್ತ ಅಡನಬಾಡ 


ಎಳ್ಳಿದ್ದರೆ ಚಿಕ್ಕಿ ಇಡೀ ಬೈದಾಗಿತ್ತು, ಬೆಲ್ವೇ ಇಲ್ಲವಲ್ಲ 


2ಅತಿ ಆಸೆ ಗತಿಗೆಡಿಸಿತು 
ಅತಿ ಆಸೆಯಿಂದ, .' ಆದದ್ದೂ ಹೋಯಿತು 


| 
| 

} 

} 


ಅತ್ಮಾಶ ಅನರ್ಥಕರ 
ಪೇರಾಸ್ಯೆ ಪೆರುಂ ಕೇಡು 


ಗುಣಶೀಲ ಸ್ವಭಾವ 
೧.೨೩೪೬ 


೧೨೩೪೭ 
೧೨೩೪೮ 
೧೨೩೪೯ 
೧೨೫೦ 

೧೨೩೫೧ 
೧೨೩೫೨ 


೧೨೩೫೩ 


` ದುರಾಸೆ 


೧೨೩೫೪ 


೧೨೩೫೫ 
೧೨೩೫೬ 
೧೨೩೫೭ 
೦೨೩೫ರ 
೧೨೩೫೯ 


೧೨೩೬೦ 


೧೨೩೬೧ 


ಆಸೆಗಾರ ಹಾರವಯ್ಯ ಗೋಸಿಯೊಳಕ್ಕೆ ವರೂಗಳ ಕಟ್ಟಿದ 
ಚಿಕ್ಕಾಸಿಗೆ ಆಸೆ ಮಾಡಿ ಕೋಳಿ ಕಳೆದಂಕೊಂಡ 


ಆಗ್ಗದ ಅಸೆಗೆ ಗೊಬ್ಬರ ಕೊಂಡರು 
ದುಡ್ಡಿನಾಸೆಗೆ ಬೆಲ್ಲಮಾರಿ ಗೋಣಿ (ಚೀಲ) ನೆಕ್ಕಿದನಂತೆ 


ಕ್ಸ 


ಬಂದೆತ್ತ ನಂಬಿ ಇದ್ದೆತ್ತು ಹೋಯಿತು 
ಲವಲವಿಕೆ ಇಲ್ಲದವನ ಲೋಲುಪ್ತಿ ಹಾಗೆ 
ಸತ್ತ ಎಮ್ಮೆ ಹಾಲು ಇದ್ದೆ ಮ್ಮೆಯಲ್ಲಿ ಕರೆದರು 


ಹಿಡಿದ ಹಕ್ಕಿ ಬಿಟ್ಟು ಹಾರೋ ಹಕ್ಕಿಗೆ ಆಸೆಪಟ ಸೆ 


ಎಲ್ಲ ದೇವರ ಜಗಲಿಯಾದರೆ (ನಿಲ್ಲೋದಕ್ಕೆ ಸ್ಥಳೆವೆಲ್ಲಿ ?) 
ಕೂರೋದೆಲ್ಲಿ? 


ಕದ್ದ ರೊಟ್ಟಿ ಬೇರೆ, ದೇವರ ಪ್ರಸಾದ ಬೇರೆ 
ಕರೆದುಂಬುವ ಮೊಲೆಯನ್ನು ಕೊಯಂಣ್ಣ ಬಾರದು 
ದುಡ್ಡು ದೊರಕಿದ ಹಾಗೆ ದುರಾಸೆ ಹೆಚ್ಚು 
ದುರಾಸೆಗೆ ದುಃಖವೇ ಫಲ 
ದೊರಕಿದಷ್ಟೂ ದುರಾಸೆ ಹೆಚ್ಚು 


ಬಿರಿಯ ಉಂಡ ಬ್ರಾಹ್ಮಣ ಭಿಕ್ಷಕ್ಕೆ ಕೈನೀಡಿದ 


೧೧೫ 


ಹೆಚ್ಚು ಹಾಲಿನ ಆಸೆಗೆ ಕರೆಯೋ ಎಮ್ಮೆ (ಹಸುವಿನ) ಕೆಚ್ಚಲು 


ಕೊಯ 
[5°] 


(ಹ ಕೆನ್ನಡ ಗಾದೆಗಳ ಮಹಃಕೋಶೆ 
ಆಸೆಯಲ್ಲಿ ಕೀಳುತನ 

೧೨೩೬೨ ಅರಮನೆ ತುಪ್ಪಕ್ಕೆ ಸೆರ(ಗೊಡ್ಡಿ ದರು)ಗಾದರೂ ಒಡ್ಡು 

೧೨೩೬೩ 3ಉಚ್ಚೆಯಲ್ಲಿ (ಕರಿ)ವಿಸ್ರಾಮ ಹಿಡಿದ (ಆಯ್ದ) ಹಾಗೆ 


೧೨೩೬೪ 2ಕ್ಕೈ ಯ್ಯಲ್ಲಿಯ ವೀಳೆಯ ಕೊಟ್ಟು ಬಾಯೊಳಗಿನ ತಂಬುಲಕ್ಕೆ 
ಆಸೆ ಮಾನ 


೧೨೩೬೫ *ತನ್ನ ಕಾಲಡಿಯ ಕಳಿತ ಕುಂಬಳವನ್ನು ಬಿಟ್ಟು, ಪರರ 
ಆಡಿಯಲ್ಲಿರುವ ಸಾಸವೆ ಕಾಳನ್ನು ಯಾಕೆ ಹೆಕ್ಕ ಬೇಕು ? 


೧೨೩೬೬ ತುಪ್ಪದ ಆಸೆ (ಸವಿ)ಗೆ (ತುರುಕನ ಎಂಜಲು ತಿಂದ) 
ಎಂಜಲು ನೆಕ್ಕಿದ (ತಿಂದ) 


೧೨೩೬೭ ದೊರೆ ಹೆಡ್ತಿ ಗೂಡೆ ಹಿಟ್ಟು ಬವಸ್ಕಂದಂಗೆ 


೧೨೩೬೮ ಮಗುವಿನ ಆಸೆಯಲ್ಲ, ಮಗುವಿನ ಕೈಲಿರೊ ಬಾಳೆಹಣ್ಣಿನ ಆಸೆ 


ತನ್ನ ಯೋಗ್ಯತೆಗೆ ಮಾರಿದ ಆಸೆ 


೧೨೩೬೯ ಅಂಗಡಿ ಇಟ್ಟವನು ಆಂದಣ ಬೇಡಿ ಬಂದ 

೧೨೩೭೦ ಅಟ್ಟಕ್ಕೆ ಹಗರಿಲ್ಲೆ ತಾ ಕಂಡ ಮೆತ್ತ (ಹವ್ಯಕ) 
೧೨೩೭೧ ಅಡುಗೆಯವನಿಗೇಕೆ ಅಂತಸ್ತಿನ ಮನೆ? 

೧೨೩೭೨ ಅಂಬಲಿಗೆ ಗತಿಯಿಲ್ಲ, ಅಂಬಾರಿ ಹಂಬಲ 

೧೨೩೭೩ ಅಂಬಲಿಗೆ ಉಪ್ಪಿಲ್ಲ, ತಿನ್ನುವುದಕ್ಕೆ ಒಬ್ಬಟ್ಟು ಬಯಸಿದ 


೧೨೩೭೪ ಉಣ್ಣಕ್ಕಿಲ್ಲದವಳು ಬಣ್ಣ ಬಯಸಿದಳು 


1 ನೀರಿನಲ್ಲಿ ಮಾನು ಹಿಡಿದರೆ ಸಿಕ್ಕೀತು, ಉಚ್ಚೇಲಿ ಹಿಡಿದರೆ ಸಿಕ್ತದಾ ) 
2 ಎಲಡಕೆ ಕೊಟ್ಟು ತಂಬುಲ ತಕಂಡ ಹಾಗೆ 
3 ಮನೆಯ ಹಿತ್ತಲ ಕುಂಬಳಕ್ಕೆ ಕಣ್ಮುಚಿ ಪರರ ಸಾಸುವೆಗೆ ಕಣ್ಣು ತೆರೆದಂತೆ | 


ಗುಣಶೀಲ ಸ್ವಭಾವ ೧೧೭ 
೧೨೩೭೫ ಕರುಳು ಕಾಟಿ ಕಾಣದು, ಕೊರಳು ಬುಕ್ಕಿಟ್ಟು ಬೇಡಿತಂತೆ 
೧೨೩೭೬ ಕೂತುಕಳ್ಳೋಕೆ ಸ್ಥಳವಿಲ್ಲದವ ಅರಮನೆ ಕಟ್ಟಲು ಎಣಿಸಿದನಂತೆ 
೧೨೩೭೭ ಗಂಜಿಗೆ ಗತಿಯಿಲ್ಲದವ ಅನ್ನಕ್ಕೆ ಅಳುವನು 
೧೨೩೭೮ ಗೊಬ್ಬರದ ಗುಂಡಿ ಕನಸಿನಲ್ಲಿ ಹೆಣಭಾರ ಹೊತ್ತ ಕತ್ತೆ ಹಾಗೆ 
೧೨೩೭೯ ಜಚಿಪ್ಪರಕ್ಕೆ ಗತಿಯಿಲ್ಲ, ಉಪ್ಪರಿಗೆ ಅಪೇಕ್ಷಿಸಿದ 
೧೨೩೮೦ ತಲೆ ಕೂದಲು ಇಲ್ಲದವಳು ತುರುಬು ಬಯಸಿದ ಹಾಗೆ 
೧೨೩೮೧ ತಲೆಗೆ ಎಣ್ಣೆ ಇಲ್ಲ. ತನು ಮೃಗನಾಭಿ ಬೇಡಿತು 


೧೨೩೮೨ 3ತಾನಿರುವುದು ಕೋಳಿ (ಗೂಡು) ಗುಡಿಸಲು, ಮೇಲುಪ್ಪರಿಗೆ 
ಕನಸು ಕಂಡ 


೧೨೩೮೩ ತಾನು ಕೋತಿಯಾಗಿ ರತಿಯನ್ನು ಬಯಸಿತು 

೧೨೩೮೪ ತಿರುಕ ತಿಪ್ಪೆ ಮೇಲೆ ಮಲಗಿ ಉಪ್ಪರಿಗೆ ಕನಸು ಕಂಡನಂತೆ 
೧೨೩೮೫ ತಿರುಕನ ಕನಸು 

೧೨೩೮೬ ನತ್ತಿಗೆ ಗತಿಯಿಲ್ಲದವಳು ಮುತ್ತು ಬಯಸಿದ ಹಾಗೆ 


೧೨೩೮೭ ಇಯಿ ಬೂದಿಗುಂಡಿಯಲ್ಲಿ ಮಲಗಿ ದೇವಬೋಕದ ಕನಸು 
ಕಂಡಿತಂತೆ 


೧೨೩೮೮ ಬರ (ದ)ಗದ ಅನ್ನ ತಿನ್ನುವವ ಹೂರಿಗೆ ಬಯಸಿದನಂತೆ 
೧೨೩೮೯ ಜೆಪ್ಪು ಗರುಡ ಬೆಳುದಿಂಗಳು ಬಯಸಿದ ಹಾಗೆ 
೧೨೩೯೦ ಬೆಳಕಿಡುವುದಕ್ಕೆ ಇಲ್ಲದವ ಮಲಕು ಬಯಸಿದ ಹಾಗೆ 


೧೨೩೯೧ ಬೊಚ್ಚು ಬಾಯಿವನು ಕೆಬ್ಬೆ ಕೆತ್ತಿದ ಕಬ್ಬು ಬಯಸಿದ ಹಾಗೆ 


1, (i) ತಾನಿರ.ವುದು (ಜೋಪಡಿ) ಆಡಿನ ಕೊಟ್ಟಿಗೆ, ದೇವಲೋಕದ ಕನಸು 
(11) ಇರುವುದು ಆಡಿನ ಕೊಟ್ಟಿಗೆ, ಕನಸು ಮಾತ್ರ ಸ್ವರ್ಗಲೋಕದ್ದು 


೧೧೮ ಕನ್ನಡ ಗಾದೆಗಳ ಮಹಾಕೋಶ 
೧೨೩೯೨ ಮಣೆ ಕಾಣದವ ಮಾಳಿಗೆ ಕಂಡಾನೆ? 
೧೨೩೯೩ ಸಿಂಬಳ ಬುರುಕನಿಗೆ ಯಾಕೆ ಇಬ್ಬರು ಹೆಂಡಿರು? 
೧೨೩೯೪ ಹಟ್ಟಿಗೆ ಗತಿಯಿಲ್ಲದವ ಮಠ ಕಟ್ಟ ನೆ? 


೧೨೩೯೫ ಹುಳ್ಳಿಕಾಳು ತಿನ್ನುವ ಮುಕ್ಕ ಒಬ್ಬಟ್ಟಿನ ಊರ್ಣ ಕೇಳ್ವಂಗೆ 


ವ್ಯರ್ಥವಾದ ಆಸೆ 


೧೨೩೯೬ ಆಲ ಆತ್ತಿ ಉರುಳುರುಳಿ ಹೋಗುವಾಗ 3ಕಲ್ಲೊಳಗಿನ ದೇವರು 
ಕಾರಿಕ ಕೊಳ್ತಿತ್ತಂತೆ 


೧೨೩೯೭ 2ಎಂತೆಂತಾ ದೇವರೊ ಅಂತರಿಸಿ ಬಿತ್ತು, ಪರಪಟ್ಟೆ ದೇವರು 
ಕೊಳತಟ್ಟೆ ಬೇಡಿತು 


೧೨೩೯೮ ಎಂತೆಂತೊ ಗೌಡ್ರು ಹುಳಿ ಮೇಯ್ತಾರೆ, ಇವನ್ಸಂದ ಅರಳಿ 


ಎಲೆ ಮೇಲೆ ಅರ್ಜಿ ಹಾಕೂಕೆ, ಹಸೀಟಿನ ಮೇಲೆ ದಾಬ | 
ಹಾಕ ಕೆ ( 
1 ಬಟ್ಟೊಟ್ಟಿಗಿಡ ಕವಲು ಬೇಡಿತು * 


2 (0) ಎಂತೆಂತಾ ದೇವರಿಗೋ ಆಂತರಾಳ (ಟ)ದ ನೈವೇದ್ಯ, ಕಾಲು ಮುರುಕ ' 
ದೇವರಿಗೆ ಕೈಲಾಸವೆ ? 


(1) ಎಂತೆಂತವರಿಗೆ ಇ ಅಂತರಾಟ, ಸುಮ್ಮನಿರೊ ಕಕ್ಕಾಟ 
(111) ಎಂತೆಂತಾ ದೇವರಿಗೋ ಅಂತರಾಟ, ಕುಂಟು ಬೋರೆ ದೇವರಿಗೆ ಕುಣ್ಮಾಟ: 
(iv) ೫೯ 4 , ಕೇಡ ಬೋರೆ ದೇವರು Ne] 
ಬಂಡಿ ಅಂತ ಗೊಣಗ್ತಿತ್ತಂತೆ 

(೪) ಎಂತೆಂತ್ಯವರ್ಗೊೋ ಅಂತರಾಟ, ಸೊಂಟ | J 


ಮುರುಕನಿಗೂ ಬೇಕಾ ತಾಣ ದೀವಿಗೆ | 
(vi) ಎಂತೆಂತಾದ್ದೋ ಅಂತರಿಸಿತು, ಸಂಕ್ರಾಂತಿ ಬಂದು ಹುಳಿದೋಸೆ ಬೇಡಿತು 


(vii) ಎಂತೆಂತಾ ಹಬ್ಬಗಳನ್ನೊ ಅಂತರಕ ಬಿಟ್ಟಿದೆ ಶಂಕ್ರಾಂತ್ರೆ ಹಬ್ಬ 
ಸಂತೆ ಮಾಡಂತಂತೆ 


(viii) ಎಂತೆಂತಾವ್ರೊ ಅಂತೆಯೇ ಹೋಗುವಾಗ ಅಗಳಿಗೂಟ ಕೇಳಿತಂತೆ 


ತಂಬಿಟ್ಟ 


ಗುಣಶೀಲ ಸ ಭಾವ ೧೧೯ 


೧೨೩೯೯ 1ಎಂತೆಂತಾವ್ರೊ ಉರುಳಾಡಿ ಹೋಗುವಾಗ ಕಲ್ಲೊಳಗಿನ 
ದೇವರು ಕಾಯಿ ಬೇಡ್ತಿತ್ತಂತೆ 


೧೨೪೦೦ ಕುನ್ನಿ ಕೂಳು ಕಾಣದು, ಹಳೆನಾಯಿ ದೋಸೆ ಬೇಡ್ತಿತ್ತಂತೆ 
೧೨೪೦೧ ಗಲ್ಲಕ್ಕೇರು ಕಳ್ಳ, ಹಾಲು ಅನ್ನ ಬವಸ್ತಂಗೆ 


೧೨೪೦೨ ಗರ್ಭಗುಡಿ ದೇವರು ಬೆತ್ತಲೆ ಇದ್ರೆ, ಬಾಗಿಲಲ್ಲಿರೋ ದೇವು) 
“ಬಣ್ಣದ ಸೀರೆ, ಬಣ್ಣದ ಸೀರೆ!” ಅಂತಂತೆ 


೧೨೪೦೩ ಶಿಗುಡಿಯೊಳೆಗಿನ ದೇವ್ರೇ ಗೊಬ್ಬರ ತಿನ್ನುವಾಗ 
ಪೂಜಾರಿ ಶಾಂವಿಗೆ ಸಕ್ರೆ ಬೇಡಿದನಂತೆ 


(1) ಬಳ್ಳೊಳ್ಳೆ ಗಿಡ ಉಳ್ಳಾಡಿ ಹೋಗುವಾಗ ಮುಳ್‌ಹರವಿಗಿಡ ಕವಲು ಕೇಳ್ತಿತ್ತಂತೆ 
(11) ಬಳ್ಳೊಳ್ಳೆ ದೇವರು ಹೊಳ್ಳಾಡು ಮುಂದೆ ಕಳ್ಳೆನ್ನದೇವರು ಕಾಯಿ 
ಬೇಡ್ತಿತ್ತಂತೆ | 
(111) ಬಳ್ಳೊಳ್ಳೆಯವರು ಉಳ್ಳಾಡಿ ಹೋಗೆ-ವಾಗ ಗುಳ್ಳವ್ವ ನಿಂದೇನು ಕೆಲಸ? 
(iv) ಬಳ್ಳೊಳ್ಳೆಯವರು ಉಳ್ಳಾಡಿ ಹೋಗುವಾಗ ಗುಳ್ಳವ್ವ ಪಲ್ಲಕ್ಕಿ ಬೇಡಿದಳಂತೆ 
(೪) ಒಳ್ಳೊಳೆ ೈಯವರೆಲ್ಲ ಹಳ್ಳಹಿಡಿದು ಹೋಗುವಾಗ ಗುಂಗಿಹುಳ ಗುಡಾರ 
ಹಾಕ್ತಿತ್ತು 
(vi) ಒಳ್ಳೊಳ್ಳೆಯಷರೆಲ್ಲ ಉಳ್ಳಾಡುವಾಗ ಗುಂಗೀ ಹುಳು ಗಂಗಾಳ ಬೇಡಿತಂತೆ 
(vii) ಮುಕ್ಕಣ್ಣನಂಥವರು ಮುಚ್ಚಳದಾಗ ಉಣ್ಣುವಾಗ ಗುಂಗಾಡಿ ನನಗೆ 
ಗಂಗಾಳ ಅಂತಿತ್ತಂತೆ 


2 (1) ತಬ್ಲಿ ದೇವರು ತಂಬಿಟ್ಟು ಬೇಡಿದಂಗೆ 
(11) ಪೂಜಾರಿಯೇ ಹಗ್ಗ ತಿನ್ನುವಾಗ ದೇವರಿಗೆಲ್ಲಿ ಬರಬೇಕು ಶ್ಯಾವಿಗೆ ಕೊಂಡ 
(111) ಬಾಗಿಲು ಭೈರವ ಬೂದಿ ಮುಕ್ತಾ ಇದ್ರೆ ಸಂತೆ ದೇವ್ರು ಕಾಯಿ ಕೇಳ್ತಿತ್ತಂತೆ 
(iv) ಮನೆ ದೇವ್ರು ಮಣ್ಣು ಮುಕ್ತಾ ಇದ್ರೆ ಮಾರಿಯಮ್ಮ ತಂಬಿಟ್ಟು 
ಬೇಡ್ತಿದೃಂತೆ 
ಕ (೪) ಮಹಾಮಹಾ ದೇವ್ರೆಲ್ಲ ಮಣ್ಣು ಮುಕ್ತಾ ಇದ್ರೆ ತಾಯಿಗ್ಗಂಡ ದೇವ್ರು 
ತಂಬಿಟ್ಟು ಕೇಳ್ತಿತ್ತಂತೆ 
(vi) ಮಾನ್ಯ ಮಾನ್ಯರೆಲ್ಲ ಮಣ್ಣು ಮುಕ್ಕುವಾಗ ಡೊಣ್ಣೆ (ಓತಿ) ಕಾಟ 
ತಲೆಹಾಕ್ತಿತ್ತು 
(vii) ವೂೂಲದೇವರಿಗೆ ನೈವೇದ್ಯ ವಿಲ್ಲ, ಪೂಜಾರಿ ಪೊಂಗಲಿಗತ್ತ 
(viii) ಮೊದಲು ದೇವರು ಮೂಲೇಲಿದ್ದರೂ ಹನುಮಂತರಾಯನಿಗೆ ದೀಪೋತ್ಸವ 
(ix) ಹಣಮಪ್ಪ ಹಗ್ಗ ಮೇಯ್ತಾ ಇದ್ರೆ ಪೂಚಾರಿ ಬಯಸಿದ ಸಣ್ಣ ಶಾವಿಗೆಯ 
(x) ಹನುಮಂತರಾಯನೇ ಹೆಗ್ಗಣ ತಿನ್ನುವಾಗ ಪೂಜಾರಯ್ಯ ಶಾವಿಗೆ ಬೇಡಿದ 


೧೨೦ ಕನ್ನಡ ಗಾದೆಗಳ ಮಹಾಕೋಶ 
೧೨೪೦೪ ಗುರುವಿಗೇ ಗುಟುಕುನೀರು, ಶಿಷ್ಕನಿಗೆಲ್ಲಿ ಎಣ್ಣೆ ಮಜ್ಜನ? 
೧೨೪೦೫ ಗುರುವಿಗೆ ಗುಟುಕು ನೀರಾದ್ರೆ ಶಿಷ್ಯನಿಗೆ ಮುಣುಗು ನೀರಂತೆ 
೧೨೪೦೬ ಜಡೇ ದೇವರಿಗೇ ನೆಲೆಯಿಲ್ಲ, ಬೋಳು ದೇವರಿಗೆಲ್ಲಿ? 


೧೨೪೦೭ ತನ್ನ ಉಡಿಯಾಗಿನದು ಹಾವಾಗಿ ಹರಿಯುವಾಗ, 
ಗುಡಿಯೊಳಗಿನ ದೇವರು (ಸೀತಾಳ ಬೇಡ್ತಿದ್ದ) 
ಉಟ್ಟುಕೊಳ್ಳೋಕೆ ಬಟ್ಟೆಯಿಲ್ಲ ಅಂದ 


೧೨೪೦೮  3ತುಟಿ ತುಪ್ಪ ಕಾಣದು, ಕಟಿಗೆಲ್ಲಿ ಪಂಚಾರ್ತಿ : "೧ 


೧೨೪೦೯ ಮಾವನಿಗೇ ಮಣೆಯಿಲ್ಲ, ಇನ್ನು ಮೈದುನನಿಗೆಲ್ಲಿ? 


ಸರ್ವನಾಶದಲ್ಲೂ ಆಸೆ 1. 


೧೨೪೧೦  2ಆನೆಗೆ ಆನೆಯೇ ಹೋಗುವಾಗ ಅದರ ಬಾಲಕ್ಕೆ 
ಬಡಿದಾಡಿದರಂತೆ 


೧೨೪೧೧ ತಲೆ ಹೋಗುವಾಗ (ಮಾಸೆಗೆ ಬೆಲೆಯೆ ?) ಕಿವಿಗತ್ತರು 
೧೨೪೧೨ , ತಾಳೇ ಸಾಯ್ತಿತ್ತಂತೆ, ಮೇಲೆ ಬಾಳೆಗೊನೆಯಂತೆ 


೧೨೪೧೩ 3ಬೇಯವ (ಬೆಂದ) ಮನೆಯಲ್ಲಿ ಹಿರಿದದ್ದೇ ಲಾಭ 


೧೨೪೧೪ ಮೆದೆ ಹುಲ್ಲು ಹೋಗುವಾಗ ಹಿಡಿ ಹುಲ್ಲಿಗೆ ಗುದ್ಧಾ(ಬಡಿದಾ)ಟ 


" 1 ತುಟಿಗೇ ತುಪ್ಪವಿಲ್ಲ, ಪೂಜಾರಿ ಕಟಿಗೆ ಕರಡಿಗೆ ಬಯಸಿದ 
2 ಆನೆ ಹೋಯಿತು. ಬಾಲ ಉಳಿಯಿತು 
ತಿ. (1) ಉರಿಯುವ ಮನೆಯಲ್ಲಿ ಬಿದಿರು ಕಿತ್ತುಕೊಂಡಷ್ಟೇ ಬಂತು 
(11) ಸುಡುವ ಮನೆ ಗಳ ಹಿರಿದಷ್ಟೇ ಲಾಭ 
4 (॥ ಹೊರೆಹೊರೆಯಲ್ಲಿ ಹೋಗುವುದನ್ನು ಬಿಟ್ಟು ಅರಿಅರಿಯಲ್ಲಿ ಹೋಗುವುದನ್ನು ' 
ತಡೆದರು 
(11) ಹೊಲವೆಲ್ಲ ಹಾಳಾಯಿತು, ಹಿಡಿಸೂಡಿಗೆ ಬಡಿಪಾಟ 
(111) ಹೊಲವೆಲ್ಲ ಹಾಳುಹಿಡಿಸಿ ಪುಡಿಗೆ ಬಡಿದಾಟ 


ಸಾ ಘ್‌. 


®» 


ಗುಣಶೀಲ ಸ್ವಭಾವ ೧೨7 
೧೨೪೧೫ ಸನ್ಮಾಸಿ ತಾವು ಶಾಟಿ ಕಿತ್ತುಕೊಂಡಹಾಗೆ 


೧೨೪೧೬ ಸಾಬರೇ ಹೋಗುವಾಗ ಗಡ್ಡಕ್ಕೆ ಅತ್ವರಂತೆ 


ಡೆ ಗೂಡದ ಆಸೆ 


೧೨೪೧೭ 1ಕುಂಟ ಕಾಶಿ ಬಯಸಿದ ಹಾಗೆ 

೧೨೪೧೮ ಬಣ್ಣದ ಬಾಳೇಹಣ್ಣು ತಿನ್ನಲಿಕ್ಕೆ ಬಂದೀತೆ ? 
೧೨೪೧೯ ಬೇಸಗೆಯಲ್ಲಿ ನನ್ನ ಮಗ ಕಾಸಕ್ಕಿ ಬಯಸಿದ 
೧೨೪೨೦ 2ಭಟ್ಟ ಬೆಟ್ಟದಲ್ಲಿ ಕೂತು ಬೆಲ್ಲ ಬಯಸಿದ-ಹಾಗೆ 


೧೨೪೨೧ ಯಾರೂ ಇಲ್ಲದ ಊರಿಗೆ ಹೋಗಿ ನೀರುಮಜ್ಜಿಗೆ 
ಬಯಸಿದ ಹಾಗೆ Ps 


೧೨೪೨೨ ಹಣ್ಣಿಲ್ಲದ ಮರಕ್ಕೆ ಕಣ್ಣಿಲ್ಲದ ಗಿಣಿ ಹೋದ ಹಾಗೆ ``. 


೧೨೪೨೩ ಹೆಳವ ಜೇನಿಗೆ ಆಸೆಪಟ್ಟಂತೆ 


«4 


೧೨೪೨೪ ಹೆಳವ ಹೆಮ್ಮರದ ಹಣ್ಣು ಬಯಸಿದಂತೆ 


ನಿರಾಶೆ 


s * ತ್ರ ve ಲ, 
14 SRS ಎಸಿಫೆ 


೧೨೪೨೫ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಸ 
೧೨೪೨೬ ನಿರಾಶೆ ಉಳ್ಳವ ಆಸೆ ಮಾಡಿದರೆ ಭೂಷ ಫೋಗದೆ? 
೧೨೪೨೭ ನೆಚ್ಚಿದ ಎಮ್ಮೆ ಕೋಣ(ನಾಯಿತು)ನನ್ನು ಈಯಿತು; 
೧೨೪೨೮ ಸೇದುವ (ಹಾಳು)ಬಾವಿ ಕಂಡು ನಾಯಿ ಸಂತೋಷ ಬಿಟಿ ೈತಂತೆ 


1 (i) ಕುಂಟನಿಗೇಕೆ ಪಂಡರಿಯಾತ್ರೆ ? | 
(11) ಕಾಲಿದ್ದವರು ಕಾಶಿಗೆ ಹೋದರೆ ನೀನೆಲ್ಲಿ ಹೋಗ್ತೀ ಕುಂಟು(ಮುರುಕಾಟೆ?) 
ಮುರುವಾ? 
2 ಕಾಡಿನಲ್ಲಿ ಹೊಂಬಾಳೆ ಬಯಸಿದಂತೆ 


. ೧೨೨ ಕನ್ನಡ ಗಾದೆಗಳ ಮಹಾಕೋಶ 
ಆಸೆ ಮಾಡಬಾರದು 

೧೨೪೨೯ ಆಸೆಯಿಂದ ಪಾಸಿಗೆ ಬೀಳಬಾರದು 

೧೨೪೩೦ ಆಸೆಯಿಲ್ಲದವಗೆ ಪಾಪದ ಕ್ಲೇಶವಿಲ್ಲ 


೧೨೪೩೧ ಆಸೇತೃಷೆ)ಯಿಲ್ಲದವ ಖುಷಿಗೆ ಸಮಾನ 


ಒಬ್ಬೊಬ್ಬರಿಗೆ ಒಂದೊಂದು ಆಸೆ 


೧೨೪೩೨ ಐಗಳಿಗೆ ಪ್ರೀತಿ ಗೋಧಿಯ ಹುಗ್ಗಿ, ನಮ್ಮಾಕೆಗೆ ಪ್ರೀತಿ 
ಮಲ್ಲಿಗೆ ಮೊಗ್ಗಿ 


೧೨೪೩೩ ಕಣ್ಣಿಗೆ ಕಪ್ಪಿನ ಆಸೆ, ಬಣ್ಣಕ್ಕೆ ಸೆರಗಿನ ಆಸೆ 
೧೨೪೩೪ ಹಣ್ಣಿಗೆ ತುಪ್ಪದಾಸೆ, ಹಾಲಿಗೆ ಸಕ್ಕರೆ ಆಸೆ 


೧೨೪೩೫ ಮಗುವಿಗೆ ಸಿಂಗಾರದಾಸೆ, ಕಳಸಕ್ಕೆ ಇಂಗಾರದಾಸೆ. 
ಬಡವನಿಗೆ ಬಂಗಾರದಾಸೆ 


೧೨೪೩೬ ಮಡದಿಗೆ ಗಡಿಗೆ ಆಸೆ, ಬಡವನಿಗೆ ಕಡುಬಿನ ಆಸೆ 


೧೨೪೩೭ ಹೆಳವನಿಗೆ ಕಾಲಾಸೆ, ಕುರುಡನಿಗೆ ಕಣ್ಣಾಸೆ 


ಆಸೆ ತೋರಿಸುವಿಕೆ 


೧೨೪೩೮ ಅನ್ನ ಕಾಣದವರು ಬನ್ನಿ ನನ್ನ ಊರ ಮೇಲೆ, 
ಬೆನ್ನಿಗೆ ಮೂರುಮುದ್ದೆ ಹೊರಿಸಿ ಕೊಟ್ಟೇನು 


೧೨೪೩೯ *ಇದ್ದೂರಲ್ಲಿ ಮಜ್ಜಿಗೆ ನೀರಿಲ್ಲ, ಬೇರೂರಿಗೆ ಬಾ 
ಹಾಲು ಕೊಡ್ತೀನಿ 
* (1) ಕಾಲು ಕಟ್ಟಿಕೊಂಡರೆ ಕಡೆದ ಮಜ್ಜಿಗೆ ಕೊಡದವಳು ಕರೆದು ಕೊಡ್ತಾಳ್ಕೆ 
ಕೆನೆಮೊಸರ? 
(11) ಮನೆಗೆ ಹೋದರೆ ಮಜ್ಜಿಗೆ ಕೊಡದವಳು ಕರೆದು (ಹೇಳಿಕಳುಹಿಸಿದರೆ) 
ಕೊಡ್ತಾಳೆ (ಹಿಪ್ಪಿನ ನೀರನ್ನ) ಮೊಸರನ್ನ ? 
(ii) ತಾನು ಹೋದರೆ ಮಜ್ಮಿಗೆ ಇಲ್ಲ, ಮೊಸರಿಗೆ ಚೀಟಿ | | 


| ಗುಣಶೀಲ ಸ್ವಭಾವ ೧೨೩ 
೧೨೪೪೦ ಒಂದಿಪ್ಪತ್ತು ಕೊಡಲಾರೆ, ಎರಡಿಪ್ಪತ್ತು ಕೊಡ್ತೀನಿ 
೧೨೪೪೧ ಈಸೀಸಗಲ ದೋಸೆ, ಏಸೇಸು ಮೆದ್ದೀ ) 


೧೨೪೪೨ ಕಳಕ್ಕೆ ಬಾ ಕಾಣಿಸಿಕೊಡ್ತೀನಿ, ಹೊಲಕ್ಕೆ ಬಾ ಹೊರಿಸಿ ಕೊಡ್ತೀನಿ, 
ks ಚಬ್ಬೆ ಹೊಲಕ್ಕೆ ಬಾ ದುಬ್ಬಿಸ್ತೀನಿ 


೧೨೪೪೩ ಕೆಂಡರೆ`ಕಡಿದ ಅಡಕೆ ಕೊಡದವನು "ನಂಜನಗೂಡಿಗೆ ಬಾ 
ಸಿಸ್ತಬಂದಿ ಕೊಡ್ತೀನಿ' ಅಂದನಂತೆ 


೧೨೪೪೪ 1"ಕೈಲಿರೊ ಕಲ್ಲು ಕೊಡು' ಅಂದ್ರೆ 
“ಮನೆಗೆ ಬಾ ಬೆಲ್ಲ ಕೊಟ್ಟೇನು' ಅಂದಳು 


೧೨೪೪೫ ತೋಟಕ್ಕೆ ಹೋದಾಗಿಲ, 
"ಮನೆಗೆ ಬಾ ಬಿರಿದ ಬಾಳೆಹಣ್ಣು ಕೊಡ್ತೀನಿ' 


೧೨೪೪೬ ಮುೂಗಿನ ಮುಸುರೆ ಕೊಡದವಳು, 
ಮೂಲಂಗಿ ಪಚೆಡಿ ಕೊಟ್ಟಾಳಾ ) 


೧೨೪೪೭ ಹೊಲಕ್ಕೆ ಹೋದಾಗ ಹುಳುಕು ಹಣ್ಣಿ ಸೊಪ್ಪು 
ಕೊಯ್ಯಗೊಡದವಳು (ಹೇಳಿ ಕಳುಹಿಸಿದರೆ ಕೊಡ್ತಾಳ್ಯ 
ತೊಗರಿ ಬೇಳೆಯ ?) "ಮನೆಗೆ ಬಾ ತೊಗರಿ ಬೇಳೆ ಕೊಡ್ತೀನಿ' 
ಅಂದಳು 


ಆಸೆ ಫಲಿಸುವ ಕಾಲಕ್ಕೆ 
೧೨೪೪೮ ಅಡಿಕೆ ಹುಡುಕುತ್ತಿದ್ದೋನಿಗೆ ಮಾಣಿಕ್ಯ ಸಿಕ್ಕಂಗೆ 
೧೨೪೪೯ ಕಾಶಿಗೆ ಹೋಗುವಾಗ ಗಂಗೆ ಎದುರಿಗೆ ಬಂದ ಹಾಗೆ 
೧೨೪೫೦ ಕುಂಡನಿಗೆ ಕಣ್‌ ಬಂದಂಗೆ 


೧೨೪೫೧ ೨ನೆಲು ಹರಿದು ಬೆಕ್ಕಿನ ಮುಂದೆ ಬಿದ್ದ ಹಾಗೆ 


1 ಕೈಲಿದ್ದ ಕಲ್ಲು ಕೊಡೆ ; ಮನೆಗೆ ಬಂದರೆ ಬೆಲ್ಲ ಕೊಡ್ತೀಯಾ ? 
2 ಬೆಕ್ಕಿನ ಪುಣ್ಯಕ್ಕೆ ಸಿಕ್ಕ ಹರಿದು ಬಿತ್ತು 


೧೨೪ 


೧೨೪೫೫ 


ಜಾಣತನ 


೧೨೪೫೭ 


೧೨೪೫೮ 


೧೨೪೫೯ 


೧೨೪೬೦ 


೧೨೪೬೧ 


೧೨೪೬೨ 


೧೨೪೬೩ 


೧೨೪೬೪ 


ತ್‌್‌ 


ಇ 


ಕನ್ನಡ ಗಾದೆಗಳ ಮಹಾಕೋಶ 


ರೊಟ್ಟಿ (ಹೋಳಿಗೆ) ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ 
ಹಸಿದ ಕೋಳಿಯ ಮುಂದೆ ಕಾಳು ಒದಗಿತು 
೩ಅಕ್ಕಲಾಯೋನಿಗೆ ಮರ ಸಿಕ್ಕಂಗಾಯ್ತು 


ಹುಡುಕಿಕೊಂಡು ಹೋದ ಬಳ್ಳಿ ಕಾಳಿಗೆ ತೊಡರಿದ ಹಾಗೆ 


ಹೊಳೆ ದಾಟುವುದು ಹೇಗೆ ಎಂದು ಯೋಚಿಸುತ್ತಾ ಇದ್ದವನು 
ಹರಿಗೋಲು ಕಂಡ ಹಾಗೆ 


ಎಲ್ಲ ಹೋಗುವಾಗ ಅರ್ಧ ಬಿಡುವವನೇ ಜಾಣ 


ಕೋಣನಾದವನು ಅನುಭವದಿಂದ ಕಲಿಯುತ್ತಾನೆ, ಜಾಣ 
ಕೋಣನ ಅನುಭವದಿಂದ ಕಲಿಯುತ್ತಾನೆ 


ಜಾಣ ಜಗತ್ತ್ಯಾಣ 


ಜಾಣತನ ನಾಯಲ್ಲೂ ಉಂಟು 

ಜಾಣನ ಗೋಣಿ ಬರಿದು 

ಜಾಣನಿಗೆ ಊಣಿಯವಿಲ್ಲ 

ಜಾಣನಿಗೆ ದಡ್ಡರ ತಲೆಯೇ ಜೋಪಾನ 


ಜಾಣನಿಗೆ ಮೂಗು ಹೆಡ್ಡು 


1 ಹಣ್ಣು ಜಾರಿ ಹಾಲಲ್ಲಿ ಬಿದ್ದ ಹಾಗೆ 


2 (1) ಆಯ್ಕೆಂಡ್‌ ತಿಂತಿದ್ದವನಿಗೆ ಅರಿ ಸಿಕ್ಕಿದಂಗೆ 


(1) ಹಂಕಲು ಆಯುತ್ತಿದ್ಧವನಿಗೆ ಅರಿ ಹ.ಲ್ಲು ಸಿಕ್ಕಿದ ಹಾಗೆ 


ಗುಣಶೀಲ ಸ್ವಭಾಕೆ 


೧೨೪೬೫ 


J ಬುದ್ಧಿ 


೧೨೪೬೬ 
೧೨೪೬೭ 


೧೨೪೬೮ 


೧೨೪೬೯. 


೧೨೪೭೦ 


೧೨೪೭೧ 


೧೨೪೬೭೨ 


೨೪೭೩ 


೧೨೪೭೪ 


೧೨೪೭೫ 


೧೨೪೭೬ 


೧೨೪೭೭ 


೧೨೪೭೮ 


೧೨೪೭೯ 


*ಜಾಣ ಜಾಣರಿಗೆ ಮೂರು ದಾರಿ, 
ಇಣ ಕೋಣರಿಗೆ ಎರಡು ದಾರಿ, 


ಕೋಣ ಕೋಣರಿಗೆ ಒಂದೇ ದಾರಿ 


ಆಹಾರಕ್ಕೆ ತಕ್ಕ ಲದ್ದಿ, ವೀರ್ಯಕ್ಕೆ ತಕ್ಕ ಬುದ್ಧಿ 
ಇದ್ದಲಿಗಿಂತ ಕರಿದಿಲ್ಲ, ಬುದ್ಧಿಗಿಂತ ಹಿರಿದಿಲ್ಲ 
ಗತಿಗೆಟ ರೂ ಮತಿಗೆಡಬಾರದು 


ದೇಹದಲ್ಲಿ ಹುಟ್ಟಬೇಕು ಬುದ್ಧಿ, 
ಭೂಮಿಯಲ್ಲಿ ಹುಟ್ಟಬೇಕು ಒರತೆ (ತುಳು) 


ಬುದ್ಧಿ ಒಬ್ಬರ ಸ್ವತ್ತೇ ಲ 

ಬುದ್ಧಿ ಕಳಕೊಂಡು ಹಂಡುಕಿದ ಹಾಗೆ 

ಬುದ್ಧಿ ಕೊದ್ದಿ ಸುಖ 

ಬುದ್ಧಿ ಬಲವೇ ಬಲ 

ಬುದ್ಧಿಯಿಂದ ಆಗುವ ಕೆಲಸ ಶಸ್ತ್ರದಿಂದಲೂ ಆಗುವುದಿಲ್ಲ 
ಬುದ್ಧಿಯಿಲ್ಲದವ ಉದ್ಯೋಗ ಪರ್ವ ಓದಬೇಕು 
ಮತಿಗೆಟ್ಟರೆ ಗತಿ ಕೆಡವುದು 

ಮತಿ ಮಿತಿ ಇಲ್ಲದೋನಿಗೆ ದೇವರೇ ಗತಿ 

ಮಾಸೆ ಬೆಳೆದ ಮಾತ್ರಕ್ಕೆ ಬುದ್ಧಿ ಬೆಳೆಯಿತೆ ? 


ಸ್ಥಿತಿಯಿಲ್ಲದಿದ್ದರೂ ಮತಿಗೆಡಬಾರದು -” 


* (1) ಜಾಣ, ಜಾಣನಿಗೆ ದಾರಿ ಬಿಟ್ಟ ಹಾಗಿರಬೇಕು 
(11) ಜಾಣನಿಗೆ ಮೂರು ಕಡೆ, ಹೆಡ್ಡನಿಗೆ ಒಂದೇ ಕಡೆ 


೧೨೫ 


ಗಿ೨೬ ಕನ್ನಡ ಗಾದೆಗಳ ಮಹಾಕೋಶ 
೧೨೪೮೦ ಹತ್ತು ಹೆತ್ತ ಮಾತ್ರಕ್ಕೆ ತೊತ್ತಿಗೆ ಬುದ್ಧಿ ಬರುತ್ಯೇ ? 
೧೨೪೮೧ ಹದಿನೈದಕ್ಕೆ ಹೋದ ಬುದ್ಧಿ 


ಐವತ್ತಕ್ಕೆ ಬಂದರೆಷ್ಟು, ಹೋದರೆಷ್ಟು? ” 


/ ಬುದ್ಧಿವಂತ 


೧೨೪೮೨ 1ಅಜ್ಞನ ಬುದ್ಧಿ ಮೊಗ್ಗಿನ ಹಾಗೆ, 
! ಪ್ರಾಜ್ಞನ ಬುದ್ಧಿ ಫಲದ ಹಾಗೆ 


೧೨೪೮೩ ತುರಿ ಇದ್ದ ವನಿಗೆ ನಾಚಿಕೆಯಿಲ್ಲ, 
ಮತಿಯಿದ್ದ ವ (ಮರವೆ ಇಲ್ಲದವನಿಗೆ ಮಂದತ ವಿಲ್ಲ 


೧೨೪೮೪ *ಬುದ್ಧಿ ಇಲ್ಲಾತನಿಗೆ ಮನೆಯೆಲ್ಲಾ ಸೌದೆ 
೧೨೪೮೫ ಬುದ್ಧಿ ವಂತನ ಮೋರೆ ಮುದ್ದಾಗಿರುತ್ತೆ 
೧೨೪೮೬ ಬುದ್ಧಿ ವಂತನೇ ಬಲವಂತ 

೧೨೪೮೭ ಬುದ್ಧಿವಂತರ ತಾಯೆಲ್ಲ ಒಬ್ಬಾಕೆ 


೧೨೪೮೮ ವಿಪರೀತ ಬುದ್ಧಿ ಮೂರಂ ಕಡೆ ಪಾಯಿಖಾನೆ 


ಬುದ್ಧಿವಾದ 
೧೨೪೮೯ ಕೇಳುವವರಿಗೆ ಬುದ್ಧಿ, ಹೇಳುವವನಿಗೆ ಸುದ್ದಿ 


೧೨೪೯೦ ಕೇಳೋರಿಲ್ಲದೆ ಹೇಳೋದ್ಯಾಕೆ ? 
ನಾಯಿ ಬಗುಳಿ "ಛೀ' ಅನ್ನಿಸಿಕೊಂಡಂಗೆ 


೧೨೪೯೧ ತೆಂಗಿನ (ಅಡಿಕೆ)ಮರ (ಏಣಿ) ಹತ್ತುವನನ್ನು 
ಎಲ್ಲಿಯವರೆಗೆ ನೂಕುವುದಕ್ಕಾದೀತು ? 


1 ಅಜ್ಜಿಯ ಬುದ್ಧಿ ಮೊಗ್ಗಿನ ಹಾಗೆ, ಅಜ್ಜನ ಬುದ್ಧಿ ಪ್ರಾಜ್ಞನ ಹಾಗೆ 
2 ಬುದ್ಧಿ ಇಲ್ಲದವನಿಗೆ...... 


ಗುಣಶೀಲ ಸ್ವಭೌವ 


೧೨೪೯೨ 


೧೨೪೯೩ 
೧೨೪೯೪ 
೧೨೪೯೫ 


೧೨೪೯೬ 


೧೨೪೯೭ 


೧೨೪೯೮ 


೧೨೪೯೯ 


೧೨೫೦೦ 


ಮೂರ್ಯ 
೧೨೫೦೧ 


೧೨೫೦೨ 
೧೨೫೦೩ 


೧೨೫೦೪ 


ಅಟ್ಟಕ್ಕೆ ಹತ್ತೋಳ ತಿಕವ ಯಾರ್ಯಾರು ಎತ್ತಾರಂ ? 
ಬೆಟ್ಟಕ್ಕೆ ಹತ್ತೋಳ ತಿಕವ ಯಾರು ಯಾರು ತಳ್ಳ್ಯಾರು ? 


ನಾಲ್ಕು ಕಿವಿ ಮಾತೇ ಸ್ಥಿರವಾಗಿ ನಿಲ್ಲೋದು 
ಬಾಳೆಹಣ್ಣಿಗೆ ಬೆಲ್ಲ, ಬದನೆಕಾಯಿಗೆ ಹುಳಿಕಾರ 


ಬುದ್ಧಿ ಮಾತು ಕೇಳಿ ನಿದ್ದೆ ಹೋಯ್ತು 


ಬೋಧನೆ ಮಾಡಿದರೆ ತಿರೆ ಅಲ್ಲಾಡೀತೆ ? 


*ಬೈದು (ಗದರಿಸಿ) ಹೇಳಿದವ ಬದುಕೋಕೆ ಹೇಳಿದ, 
ನಗುತ ಹೇಳಿದವ (ಹೊಗಳುವವ, ಇಚ್ಚಕವಾಡುವವ) 
ಕೆಡೋಕೆ ಹೇಳಿದ 


ಮುಂದಣ ಬುದ್ಧಿ ತಪಿ ದರೆ ಮೂರು ದಾರಿ ಮಣ್ಣೇ 


ಹೇಳಿ ಕೊಟ್ಟ ಮಾತು (ಕಟ್ಟಿದ ಬುದ್ಧಿ), 
ಕಟ್ಟಿಕೊಟ್ಟ ಬುತ್ತಿ (ಏಸ್ನೊತ್ತು ಬಕ್ಕು ?) ಎಲ್ಲಿಯವರೆಗೆ ? 


ಹೊಗಳಿಸಿಕೊಂಡವ ಒಕ್ಕಲು ಹೋದ, 
ತೆಗಳಿಸಿಕೊಂಡವ ತಳಕುಳವಾದ 


ದೃಢ ಬುದ್ಧಿ ಇಲ್ಲದವ ಕಡು ಮೂರ್ಬ 


ಮೂಕನ ಮಾತು, ಮೂರ್ಪನ ಮತಿ. 
ವೂಢೋ ಮೂರ್ಯೊೋ ಗಾರ್ದಭೋ ಏಕರಾಶಿಃ 


ಮೂರ್ಯನ ಸ್ನೇಹ ಮಾಡೋದೂ ಒಂದೇ, 
ಕರಡಿ ತಬ್ಬೋದೂ ಒಂದೇ 


ಥಿ೨೬ 


* (1) ನಗುಕೆ ಹೇಳಿದವು ಕೆಡುಕೆ ಹೇಳಿದ್ರು, ಅಳುಕೆ ಹೇಳಿದವು ಬದಕುಕೆ ಹೇಳಿದ್ರು 
(11) ನಗುವಿನ ವಕಾತಿನವನು ಕೇಡು ಬಯಸಿದ 


6೨6 $ನ್ನಡ ಗಾದೆಗಳ ಮಹಾಕೋಶೆ 


೧೨೫೦೫ . .ಮೂರ್ಪನಾದವನಿಗೆ ಮಾರ್ಕಂಡೇಯನ 
__. ಆಯುಷ್ಯವಿದ್ದರೂ ಏನು ಫಲ? 


೧೨೫೦೬  ಮೂರ್ಯರಿಗೆ ಬುದ್ಧಿಯಿಲ್ಲ, ದೊಡ್ಡ ರೋಗಕ್ಕೆ ಮದ್ದಿಲ್ಲ: 
ಲ ೯? ಆ ಪ್‌ 
ಕ ಲ 
ಮೂರ್ಪನ ವಿಲಕ್ಷಣ ಸ್ವಭಾವ 


೧೨೫೦೭ 3 ಊರಿಗೆ ,ಒಂದು ದಾರಿಯಾದರೆ 
ಪೋರನಿ (ಮಾರಿ, ಪೋರಿ, ಕುರುಡಿ)ಗೇ ಒಂದು ದಾರಿ 


೧೨೫೦೮": ಊರೆಲ್ಲ ಅಮಾಸೀ ಮಾಡಿದರ 
೬:: : ಊಡಕ ಒಂದು ಉಗಾದಿ ವಣಾಡ್ತಿತ್ತಂತ ! 


ಮೂರ್ಯನಿಗೆ ಹೇಳಿದ ಬುದ್ಧಿವಾದ 
೧೨೫೦೯ ಅಡಕೆ ಕೊಟ್ಟು ತಂಬುಲ ಈಸಿಕೊಂಡ ಹಾಗೆ 
೧೨೫೧೦ ಅಡವಿಯಲ್ಲಿ ಬೆಳುದಿಂಗಳು ಕಾದ ಹಾಗೆ 
೧೨೫೧೧ ಅನೀತಿಯಲ್ಲಿ ಚದುರನಾದವ ವಿದುರ ನೀತಿ ಬಯಸ್ಕಾನೆ ? 
೧೨೫೧೨ ಅರೆ ಕಲ್ಮೇಲೆ ನೀರು ಹೊಯ್ದರೆ ಅದು ಚಿಗುರೀತೆ ? 
೧೨೫೧೩ ಅವನಿಗೆ ಏನು ಹೇಳಿದರೊ ಹಗೇವಿನಲ್ಲಿ ಹಾಕಿದಂತೆಯೇ 


೧೨೫೧೪ "ಆರಂ' ಅಂದ್ರೆ ನನ್ನ ಅಂಡಿಗಾಯ್ತು, 
“ಮೂರು' ಅಂದ್ರೆ ನನ್ನ ಕುಂಡಿಗಾಯ್ತು 


೧೨೫೧೫ . ೩ಎತ್ತನ್ನಾದರೂ ತಿದ್ದಬಹುದಂ, ಎಮ್ಮೇನಾದ್ರೂ ತಿದ್ವಬಹಾದು, 
ನಿನ್ನ ಯಾರು ತಿದ್ದುತಾರೋ ಒನಕೆನಾಥ? 


1 (1) ಊರಿಗೆಲ್ಲ ಒಂದಾ ಮಾರ್ಗವಾದರೆ ಉಡುಸ್ಲಮ್ಮನಿಗೇ ಒಂದು ಮಾರ್ಗ 
(11) ಎಲ್ಲರಿಗೂ ಒಂದು ದಾರಿ (ಬಟ್ಟೆ) ಯಾದರೆ ಎಡವಟ್ಟ (ಕೋಡಗ, ನಮ್ಮ ಮನೆ 
"ಮುರ. ವ)ನಿಗೇ ಒಂದು (ಬಟ್ಟೆ ೈ) ದಾರಿ 
2 ಬಿದರು ತಿದ್ದಬಹುದು, ಕದರು ತಿದ್ದಬಹುದು; ನಿನ್ನ ತಿದ್ಧಬಹುದೆ ಒನಕೆನಾಧ! 


ಅಲ್‌ 


ಗುಣಶೀಲ ಸ್ವಭಾವ 


೧೨೫೧೬ 


೧೨೫೧೭ 
೧೨೫೧೮ 
೧೨೫೧೯ 
೧೨೫೨೦ 


೧೨೫೨೧ 


೧೨೫೨೨ 


೧೨೫೨೩ 
೧೨೫೨೪ 
೧೨೫೨೫ 
೧೨೫೨೬ 


೧೨೫೨೭ 


೧೨೫೨೮ 


೧೨೫೨೯ 


೧೨೫೩೦ 


೧೨೯ 


1ಎತ್ತಿನ ಮುಂದೆ ತೆಂಗಿನಕಾಯಿ (ಬೇಲದಕಾಯಿ ಎಸೆದ ಹಾಗೆ) 


ಒಡೆದ ಹಾಗೆ 

ಏನು ಹೇಳಿದರೂ ಆನೇ ಬುದ್ಧಿ 

ಕಟುಕರ ಅಂಗಡೀ (ಬೀದೀ) ಲಿ ಬಸವ ಪುರಾಣವೆ? 
ಕತ್ತೆ ಮುಂದೆ ಬತ್ತ ಕಂಟ್ಟಿದಂಗೆ 

ಕತ್ತೆಗೆ ಕೌದಿ ಬಿಗಿದಂಗೆ 


ಕನ್ನಡಿಗೆ ಹಲ್ಲು ಬಿಟ್ಟರೆ ಹಲ್ಲಾದ್ರೂ ಕಾಣ್ತವೆ, 
ಮುಂಡುಗೋಡೆಗೆ ಹಲ್ಲು ಬಿಟ್ಟರೆ ಏನು ಕಂಡಾತು? 


ಕಲ್ಲಿಗೆ ಬೆಲ್ಲ ತೊಡೆದಂತೆ 

ಕಲ್ಲಿನ ಮೇಲೆ ಬೀಜ ಚೆಲ್ಲಿದ ಹಾಗೆ 
ಕಾಡಿನಲ್ಲಿ ಅತ್ತ ಹಾಗೆ 

ಕಾದ ಮಡಕೆಯಲ್ಲಿ ನೀರು ಹೊಯ್ದ ಹಾಗೆ 
ಕಿವುಡನ ಮುಂದೆ ಸಂಗೀತ ಹಾಡಿದಂತೆ 
ಕಿವುಡನಿಗೆ ಕಥೆ ಹೇಳಿದಂತೆ 


ಕುರುಡನ ಕೈಲಿ ಕನ್ನಡಿ ಕೊಟ್ಟ ಹಾಗೆ 


ಕುರುಡನಿಗೆ “ಅಗೊ! ಅಲ್ಲಿ ಕಾಣುವ ದಾರಿ ಹಿಡಿದು ಹೋಗು" 


ಅಂದಹಾಗೆ 


ಕೊಳಲ ಸನ್ನೆಗೆ ಕೋಣ ಬಂದೀತೆ? 


1 ಕತ್ತೆ ಮುಂದೆ ತೆಂಗಿನಕಾಯಿ ಒಡೆದರೆ ಅತ್ತೊಂದು ಹೋಳು, ಇತ್ತೊಂದು ಹೋಳು 


೧೩೦ 


೧೨೫೩೧ 


೧೨೫೩೨ 


೧೨೫೩೩ 


೧೨೫೩೪ 


೧೨೫೩೫ 


೧೨೫೩೬ 


೧೨೫೩೭ 


೧೨೫೩೮ 
೧೨೫೩೯ 


೧೨೫೪೦ 


೧೨೫೪೧ 


೧೨೫೪೨ 


೧೨೫೪೩ 


1 () ಕೋಣನ (ಕೋತಿಯ) ಮುಂದೆ ಕಿನ್ನ್ನ(ನ್ನೂ)ರಿ ಬಾರಿಸಿದರೆ ಕೋಡು 


(11) ಕೋಣನ ಮುಂದೆ ಕಿನ್ನರಿ ಬಾರಿಸಿದರೆ ಕೊಂಬು ಕೊಳಗ ಅಂದಿತು 
2 ' ಗೋಡೆ ತೊಳೆದಷ್ಟೂ ರಾಡಿ (ಹೆಚ್ಚು) ಯೇ 


ಕನ್ನಡ ಗಾದೆಗಳ ವೆಂಹಾಕೋಶ 


1ಕೋಣ (ಕಿವುಡ) ನ ಮುಂದೆ (ಕರಡಿ, ಕತ್ತೆಯ ಮುಂದೆ ವೀಣೆ 
(ಕಿನರಿ, ಕಿನ್ನಡಿ) ಬಾರಿಸಿದ ಹಾಗೆ 


ಕೋಣನ ಮುಂದೆ ಹೂಬಾಣ ಬಿಟ್ಟರೆ ಹುಸಿದು ಹೋಗದೆ 
ಇನ್ನೇನಾದೀತು? 


ಗುಳ್ಳೇನರಿಗೆ ಉಪದೇಶ ಕೊಟ್ಟ ಹಾಗೆ 
ಗೂಬೆಗೆ ಕತ್ತಲೆ ತಾನೇ ಹಿತ 


ಗೋಡೆ ತೊಳೆದರೆ ಬರಿ ಮಣ್ಣು 


ತಾಯಿ ಮೂಸಿದರೆ ಏಳದೇ ಹೋದ್ದು, 
ನಾಯಿ ಮೂಸಿದರೆ ಏಳ್ತೋ! (ಹವ್ಯಕ) 


“ತಿಪ್ಪೆಗೆ ಹೋಗುವಾಗ ರೊಟ್ಟಿ ತಿನ್ನಬೇಡ!" ಅಂದ್ರೆ 
“ನಾನು ಅದರಲ್ಲೇ ಅದ್ದುಕೊಂಡು ತಿಂತೀನಿ' ಆಂದ್ರೆ 
ಯಾರೇನು ಮಾಡಾರು ? 


ತೂತು ಗಡಿಗೆಗೆ ತುಪ್ಪ ತುಂಬಿದಂತೆ 

ನಾಯಿಗೆ ಸಿಪ್ಪೆ ತೆಂಗಿನಕಾಯಿ ಸಿಕ್ಕಿದ ಹಾಗೆ 
ನಿನಗೂ ಬೆಬ್ಬೆಬ್ಬೆ, ನಿಮ್ಮಪ್ಪನಿಗೂ ಬೆಬ್ಬೆಬ್ಬೆ 
ನೀರಿಗೆ ಬೆರಳದ್ದಿ ಚೀಪಿದ ಹಾಗೆ 

ನೀರಿನ (ಬೂದಿಯ) ಲ್ಲಿ ಹೋಮ ಮಾಡಿದ ಹಾಗೆ 
ನೆರೆ ನೋಡಿ ಕಲಿಯೊ ನಿರ್ಭಾಗ್ಯ ವಬರುವ | 


ಯಾವುದು, ಕೊಳಗ ಯಾವುದು? ಎಂದಿತಂತೆ 


ಗುಣಶೀಲ ಸ್ವಭಾವ 


೧೨೫೪೪ 


೧೨೫೪೫ 


೧೨೫೪೬ 
೧೨೫೪೭ 
೧೨೫೪೮ 

೨೫೪೯ 
೧೨೫೫೦ 


೧೨೫೫೧ 


೧೨೫೫೨, 


೧೨೫೫೩ 


೧೨೫೫೪ 


೧೨೫೫೫ 


೧೨೫೫೬ 
೧೨೫೫೭ 


೧೨೫೫೮ 


೧೨೫೫೯ 


೧೨೫೬೦ 


೧೩೦ 
ಪದರು ಕಾಣಿಸಿದ ಬುದ್ಧಿ ಗದರಿಸಿದರೂ ಹೋಗದು 
ಪದೇಪದೇ ಹೇಳಿದರೂ ಸದೆ ಕೂಡಿಸುವುದಂ ಬಿಡ 
ಪಾಯಸ ಮಾಡಿ ಹೊಳೇಲಿ ಕದಡಿದ ಹಾಗೆ 
ಪಾಳುಗೋಡೆಯ ಮುಂದೆ ಶಂಖ ಊದಿದ ಹಾಗೆ 
ಬರಿ ಕೊಳಗ ಅಳೆದಂತೆ 


ಬುದ್ಧಿ ಮಾತು ಹೇಳಿದರೆ ಎದ್ದೋಗೊ ಮೊಮ್ಮಗ್ಗೆ ಅಂದ್ನಂತೆ 


*ಬುದ್ಧಿ ಹೇಳುವವರ ಸಂಗಡ ಗುದ್ದಾಟಕ್ಕೆ ಹೋದ 
ಬೇಡ ಅಂದರೂ ಮಗ ಆಡು ಕಾಯುವುದು ಬಿಡ ' 


ಬೇಡ ಅಂದರೂ ಮಗ ಹರಿಸ್ಮರಣೆ ಬಿಡ 


ಪ್ರಸಂಗ ಕೇಳಿದರೂ ಅಸಂಗತಿ ಬಿಡಲಿಲ್ಲ 


ಬೋಧನೆ ಮಾಡಿದರೆ ಕಿವಿ ಅಲ್ಲಾಡುತೈ? 


ಬೋರೆ ಮೇಲೆ ಮಳೆ ಸುರಿದೆ ಹಾಗೆ 
ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ 


ಮಗದಣ ಮನುಷ್ಯ ಹೆಣಗಿದರೂ ಬಿಡ 
ಮಣ್ಣಿನ ಬೆನಕನನ್ನು ನೀರಿನಿಂದ ತೊಳೆದಷ್ಟೂ ಕೆಸರೇ 


ಮೂರ್ಪನಿಗೆ ಉಪದೇಶ ಮಾಡುವುದೂ 
ಸತ್ತವನಿಗೆ ಔಷಧಿ ಕುಡಿಸುವುದೂ ಒಂದೇ 


ಮೂರ್ಪನಿಗೆ ಹೇಳಿದ ಬುದ್ಧಿ, ಆಡಿಗೆ ಹಾಕಿದ ಮೇವು 


ಮೂರ್ಪನಿಗೆ ಹೇಳಿದ ಬುದ್ಧಿ ಗೋರ್ಕಲ್ಲಿನ ಮೇಲೆ ಸುರಿದ ಮಳೆ 


೫ ಬುದ್ಧಿಯಾಡುವುದಕ್ಕೆ ಹೋದರೆ ಗುದ್ದಿಕೊಂಡು ಸತ್ತನಂತೆ 


೧೨೫೬೧ 


೧೨೫೬೨ 


೧೨೫೬೩ 


೧೨೫೬೪ 


೧೨೫೬೫ 


೧೨೫೬೬ 


೧೨೫೬೭ 


೧೨೫೬೮ 


೧೨೫೬೯ 


೧೨೫೭೦ 


೧೨೫೭೧ 


೧೨೫೭೨ 


೧೨೫೭೩ 


ಕನ್ನಡ ಗಾದೆಗಳ ಮಹಾಕೋಶ 


ಮೂರ್ಬಂಗೆ ನೂರ್‌ಕಾಲ ಬ:ದ್ವಿಯನು ಪೇಳಿದೊಡೆ ಗೋರ್ಕಲ್ಲ 
ಮೇಲೆ ಮಳೆ ಸುರಿದಂತೆ-ಸರ್ವಜ್ಞ 


ರುಚಿ ಕಂಡ ನಾಯಿಗೆ ಶುಚಿ ಹಿಡಿಸೀತೆ ? 


ವಾಜೆ ಕಲಿ ಮಗನೆ ಅಂದ್ರೆ 
ಒಲೆಯಲ್ಲಿ ಉಚ್ಚೆ ಹೊಯ್ತಿದ್ದಡ (ಹವ್ಯಕ) 


ವಿಷ ತಿಂದು ಸಾಯುವವ ಹಾಲಾ ಕೊಟ ರೆ ಬದುಕ 


ಶಕುನ ಹೇಳುವ ಹಕ್ಕಿ ಗೋಣು ಮುರಿದ ಹಾಗೆ 


ಸಗಣಿಯ ಬೆನಕನಿಗೆ ಸಂಪಗೆ ಹೂ ಮುಡಿಸಿದರೆ 
ಗಂಜಳದ ವಾಸನೆ ಬಿಟಿ ಕತೆ ? 


ಸಡಿಲು ಬಿಟ್ಟವನಿಗೆ ಬಂದ್ಧಿ ಮಡಿಲಲ್ಲಿ ಹಾಕಿದರೂ ಆಗದಂ 


*ಸಮುದ್ರಕ್ಕೆ ಇಂಗು ಕದಡಿದ ಹಾಗೆ 


ಸಮುದ್ರಕ್ಕೆ ಬೆರಣಿ ಇಟ್ಟಿ ಹಾಗೆ 


ಸರಿಯಾದ ಕಣ್ಣು ಕತ್ತಲೆಗೆ ಅಂಜುವ ಹಾಗೆ 
ಕುರುಡಗಣ್ಣು ಅಂಜುವುದಿಲ್ಲ 


“ಸೆಟ್ಟಿ, ಹೇಸಿಗೆ ಮೆಟ್ಟೇ!' ಅಂದರೆ 
“ಆದ್ನೇ ತಿಂದರೇನು ಕೊಟ್ಟೇ?” ಅಂದ 


ಹದಗೆಟ್ಟ ಮುರಂವ ಗದರಿಸಿದರೂ ಬಿಡ 


ಹಸಿ ಗೋಡೆಮೇಲೆ ಹಳಿ ಗಟ್ಟ ಸಿಂಗೆ, 
ಬಿಸಿಗೋಡೆ ಮೇಲೆ ಬೆಣ್ಣೆ ಇಟ್ಟಂಗೆ 


* (;) ಸಮುದ್ರದಲ್ಲಿ ಇಂಗು ತೇದ ಹಾಗೆ 
(11) ಕಾಸಿನ ಇಂಗು ಕಾವೇರಿಯಲ್ಲಿ ಕದಡಿದಂಗೆ 
(|1|) ಇಂಗನ್ನ ಗಂಗೇಗ್ಡಾಕ್ಚಂಗೆ 


ಗುಣಶೀಲ ಸ್ವಭಾವ ೧೩೩ 
೧೨೫೭೪ ಹಂದಿ ತೊಳೆದರೆ ಕೆಸರಿನಲ್ಲಿ ಹೊರಳೋದು ಬಿಡದು 1 
೧೨೫೭೫ ಹಂದಿಗೆ ಸಕ್ಕರೆ ತುಪ್ಪ ಉಣಿಸಿದರೆ ಆನೆ ಆಗುತ್ಯೇ ? 


೧೨೫೭೬ ಹೀನತನ ಬಿಡಲಿಲ್ಲ, ಸ್ವಾನುಭವ ಕೂಡಲಿಲ್ಲ 
೧೨೫೭೭ ಹೆಣಕ್ಕೆ ಚಕ್ಕಳಗುಳಿ ಇಟ್ಟ ಹಾಗೆ 


೧೨೫೭೮ ಹೇಳಿ ಹೇಳಿ ಹಲ್ಲಿಗೆ ಕಿಲುಬು ಹಿಡಿಯಿತು 
೧೨೫೭೯ ಹೊಲಸು ತಿನ್ನೊ ನಾಯಿಗೆ ಅಮೃತ ರುಚಿಸದಂ 


೧೨೫೮೦ ಹೊಳೆಯಲ್ಲಿ ಹುಣೆಸೆಹಣ್ಣು ತೇ(ಕದಡಿ)ದ ಹಾಗೆ 


ಬುದ್ಧಿಗೇಡಿ 
೧೨೫೮೧ ಅಂಗಡಿ ಮಾರಿ ಗೋಂಗಡಿ (ಕಂಬಳಿ) ಹೊದ್ದ 
೧೨೫೮೨ 3ಅಟ್ಟ, ಪಾಯಸದಲ್ಲಿ ಕೆರ ಹೆಟ್ಟಿದ 
೧೨೫೮೩ ಆಕಳು ಕರು ಹಾಕಿದರೆ ಚೆಂಬು ತಕಂಡು ಗಿಣ್ಣಿಹಾಲಿಗೆ ಬಂದ 
೧೨೫೮೪ ಇದ್ದ ಮತಿ ಹಾರಿತೊ ಸಿದ್ಧಗಣೇಶ 
೧೨೫೮೫ ಇರುಳಿನಲ್ಲಿ ಮಂಗನ ಹಾಗೆ ಅರಚಾಡಿದ 
೧೨೫೮೬ 2ಇಲಿ ಹೆಚ್ಚಿತು ಅಂತ ಮನೆಗೆ ಬೆಂಕಿ ಇಟ್ಟ (ತುಳು) 
೧೨೫೮೭ ಉಣ್ಣುವ ಅನ್ನದ ಮೇಲೆ ಉಗುಳಿಕೊಂಡಂತೆ 
೧೨೫೮೮ ಊರಲ್ಲಿಲ್ಲದವನನ್ನು ಹೆಸರಿಡಿದು ಕರೆದ ಹಾಗೆ 


೧೨೫೮೯ ಊರೆನ್ನೆಲ್ಲ ತಿರಿದು ತಂದು (ಒಲೆ ಮುಂದೆ ಮಾಡಿದರು) 
ಜೂಲುನಾಯ ಮುಂದೆ ಸುರಿದರು 


1 ಕುಡಿಯೋ ಮಜ್ಜಿಗೇಲಿ ಪ್ರಜಾಪತಿ ಅಲ್ಲಾಡಿಸಿದ! 
(ಕುಡಿಯೋ ನೀರಿನಲ್ಲಿ ತುಣ್ಣೆ ಅಲ್ಲಾಡಿಸಿದ ಹಾಗೆ) 


2 ಇಲಿಗೆ ಹೆದರಿ ಇದ್ದಮನೆ (ಸುಡಬಹುದೆ) ಸುಟ್ಟಿದ್ದಡ (ಹವ್ಯಕ) 


೧೩೪ 


೧೨೫೯೦ 
೧೨೫೯೧ 


೧೨೫೯೨ 


೧೨೫೯೩ 
೧೨೫೯೪ 
೧೨೫೯೫ 


೧೨೫೯೬ 


೧೨೫೯೭ 
೧೨೫೯೮ 
೧೨೫೯೯ 
೧೨೬೦೦ 
೧5೬೦೧ 
೧೨೬೦೨ 
೧೨೬೦೩ 
೧೨೬೨೪ 
೧೨೬೦೫ 
೧೨೬೦೬ 
೧೨೬೦೭ 


(೨೬೦೮ 


ಎಟುಕದ ಅಟ್ಟಕೆ 8 ಏಣಿ ಹಾಕಿದನಂ 


ಎತ್ತಿದವರ ಕೈಕೂಸು 


ಎದಂಠ ಗೆ ಆನೆ ಬಂದಾಗ ಗುರ್ತಿಸದೆ ಹೆಜ್ಜೆ ನೋಡಿ ಳು 
ಆನೆಯೇಃ' ಅಂದನಂತೆ 


ಎಲ್ಲಿಯದೋ ಮೂಳಿಗೆ ಒಲ್ಲಿ ಹೊಚ್ಚಿದರಂತೆ 
ಏರಿಬಂತು ಅಂತ ಆನೆ ಕಾಲು ಕಟ್ಟೆದ ಹಾಗೆ 
ಒಡೆ ಉಬ್ತು ಹೇಳಿ ವಂಂಡೆ ಕೆತ್ಸೆಂಡಿತ್ತಡ 


ಓಲೆ ಮಾರಿ ಎಮ್ಮೆ ತಂದು ಹಿಂಡಿ (ಕೂರಿಗೆ) ಸಕಲ ಎಮ್ಮೆ 
ಮಾರಿದಳು ಟಿ 
ಕಂಚು ಬಿಟ್ಟು ಹಂಚು ಹಿಡಿದ 

ಕಡಗ ನೋಡಲಿ ಅಂತ ಗುಡಿಸಲು ಸುಟ್ಕೊಂಡ ಹಾಗೆ 


ಕಡಾಣಿ ಕಿತ್ತು ಗಾಡಿ ಕಟ್ಟಿದ ಹಾಗೆ 
ಕಸ್ತೂರಿ ಬಿಟ್ಟು ಕೆಸರು ಬಳಕೊಂಡಂತೆ 


ಕಸ್ತೂರಿ ಹುರಿದು ಅರಳು ಮಾಡಿದಂತೆ 


ಕಾಡೆಲ್ಲ ಆಡ್ಡಾಡಿ (ತಿರುಗಿ) ಕಟ್ಟಿಗೆ ಇಲ್ಲ ಅಂದ ಹಾಗೆ 
ಕೀಲಿಗಾಗಿ ದೇವಸ್ಥಾನ ಅಳಿದನಂತೆ 

ಕುಂಡೆಯಿಂದ ಬಂಡೆ ಒಡೆದ 

ಕೆರವ ಆಳತೆಗೆ ಕಾಲು ಕೊಯಿಸಿಕೊಂಡ ಹಾಗೆ 
ಕೊಡುವುದನ್ನು ಕೊಟ್ಟು ಕುಷ್ಟರೋಗಿ ಕಾಲಿಗೆ ಬಿದ್ದ ಹಾಗೆ 
ಕೊಡೋದು ಕೊಟ್ಟು ಕೊಳತ ತಂದ 

ಕೊಡೊ ದುಡ್ಡು ಕೊಟ್ಟು ಕೊಳಕು ಮಜ್ಜ ಗೆ ಕುಡಿದ ಹಾಗೆ 


ತೆ 
ಲ್ಲ ಹೆ 
R AT 


ಗುಣಶೀಲ ಸ ಭಾವ 
೧೨೬೦೯ 
೧೨೬೧೦ 


೧೨೬೧೧ 


ಗಂಗೆ ಇದ್ದಹಾಗೆ ಮಂಜಿನ ನೀರಿಗೆ ಕೆ ಭ್ಯ ಒಡ್ಡಿದ ಹಾಗೆ 
ಚಂದಗೇಡಿ, ಮಂದಬುದ್ಧಿ ನೋಡು 


ತಂತಿ ಕಿತ್ತುಹೋಯಿತು ಅಂತ ತಂಬೂರಿ ಎಸೆದ ಹಾಗೆ 


೧೩೫ 


ತೀರಿಹೋದ ಮುಂಡೆಯನ್ನು ಊರು ಮುಂದೆ ಕರೀತಿದ್ದರಂತೆ 


ತೂತು ದೋಣಿಯಲ್ಲಿ ಹೊಳೆ ದಾಟುವ ಹಾಗೆ 
ತೆರೆ ಕೊಟ್ಟು ಮೊರ ಕೊಂಡ 

ತೊಡೆ ಮೇಲೆ ಉಚ್ಚೆ ಹುಯ್ಕೊಂಡ ಹಾಗೆ 

ದಡ ಕೆಡವಿ ಮೈಮೇಲೆ ಹಾಕ್ಕೊಂಡ ಹಾಗೆ 

ದನ ಬೇಲಿ ಮೇಯಿತು ಅಂತ ಬೇಲಿ ಕಿತ್ತು ಎಸೆದ 
ದುಡ್ಡು ಕೊಟು ್ಟ ಎಂಜಲು ತಿಂದ 

ದೊಡ್ಡಿ ಒಳಗೆ ಹುಲ್ಲು ಮೆದೆ ಹಾಕಿದನಂತೆ 
ದೋಟಿಯಿಂದ ಜೇನು ತೆಗೆದ ಹಾಗೆ 

ನೂಲೋ ಅಜ್ಜಿ ಕೊಟ್ಟು ಹೇಲೋ ಅಜ್ಜಿ ತಕೊಂಡ ಹಾಗೆ 
ನೆಳಲು ಸೇರಬೇಕೆಂದು ಹಳುವಕ್ಕೆ ಹೋದ ಹಾಗೆ 
ಪರಂಜೋತಿಗೆ ದೀಪ ಹತ್ತಿಸ್ತಾರ್ಯೆ ? 
ಪಾದಪ್ರೆಕ್ಷಾಲನೆಗೆ ಗೋಮೂತ್ರ ತರ್ತಾರ್ಯೇ ? 


2ಪಾಯಸ ಮಾಡಿ ನಾಯಿ ಬಾಲದಿಂದ ತೊಳೆಸಿದ ಹಾಗೆ 


] ಓಟೆ ದೋಣಿಯ ಪ್ರಯಾಣ (ಓಟೆ-ತೂತು) 
2 ಶಾವಿಗೆ ಪಾಯಸ ಮಾಡಿ ನಾಯ ಬಾಲ ಅದ್ದಿದ ಹಾಗೆ 


ಕನ್ನಡ ಗಾದೆಗಳ ಮಹಾಕೋಶ 


೧೨೬೨೬ ಪ್ಯಾಲಿ ಕೈಯಾಗ ತಾಳಿ ಕೊಟ್ರ ತಾಳಿ ಮುರಿಸಿ ಪಾಲಿ 
ಮಾಡಿಸಿದ್ದಂತ 


೧೨೬೨೭ ಬಟ್ಟಲು ಮುರಿದು ಕಂಚು ಮಾಡಿದ ಹಾಗೆ 


೧೨೬೨೮ ಬಾಗಿಲಿಗೆ ಬಂದ ಭಾಗ್ಯವನ್ನು ಬೇಡ ಅಂದ ಹಾಗೆ 

೧೨೬೨೯ ಬೀಸೊ ಗಾಳೀಲಿ ಉರುಳೊ ಮರ ನೆಮ್ಮಿದ ಹಾಗೆ 
೨೬೩೦ ಬುದ್ಧಿ ಇಲ್ಲದವನು ಉದ್ದಿನ ಬಾಡಿಗೆಗೆ ಹೋದ 

೧೨೬೩೧ ಬುದ್ಧಿಹೀನ, ಉದ್ದು ಮೇದ ಕತ್ತೆ ಹಾಗೆ 

೧೨೬೩೨ ಭೂಮಿ ಮಾರಿ ನಾಮ ಇಕ್ಕೊಂಡ 

೧೨೬೩೩ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದ (ಅತ್ತ) ಹಾಗೆ 


೧೨೬೩೪ ಬೆಲ್ಲ ಇಟ್ಕೊಂಡು ಕಲ್ಕಡಿದಂಗೆ 


೧೨೬೩೫ ಜ್ವಿಗೆ ಕೊಳೊ ಕೆ ಮಾಣಿಕ್ಕ ಮಾರಿದಂತೆ 


೧೨೬೩೬ ಮನೆಯಲ್ಲಿ ಗೌಜು ಹೇಳಿ ಮಂಜುಗುಣಿ ತೇರಿಗ್ಹೋದ 


೧೨೬೩೭ ಮಣ್ಣು ಹೊರುವವನು ತಲೆಗೆ ಬೆಣ್ಣೆ ಹಚ್ಚಿಕೊಂಡ ಹಾಗೆ 

೧೨೬೩೮ ಮತಿ ಇಲ್ಲದವನಿಗೆ ಗತಿಯಿಲ್ಲ | 
೧೨೬೩೯ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಕಾಲಲ್ಲಿ ಒದ್ದ ಹಾಗೆ 

೧೨೬೪೦ ಮುಳುಗೋ ಹಡಗಿನ ನಡುಗಂಬ ಹಿಡಿದ 

೧೨೬೪೧ ಮೂಗು ಕೊಟ್ಟು ಕನ್ನಡಿ ತಕೊಂಡ ಹಂಗೆ 


೧೨೬೪೨ ಮೂಗುತಿ ತೋರಿಸೋಕೆ ಮೂಗ್ನೇ ಕೊಯ್ದು ತೋರಿಸಿದಂಗೆ 


1 (1) ಮನೆಯಲ್ಲಿ ಬೆಣ್ಣೆ ಕಾಯಿಸಿಕೊಂಡು ತುಪ್ಪದ ಸಾಲಕ್ಕೆ ಹೋದರು 
(11) ಹಾಲು ಹಿಢಿದು ಬೆಣ್ಣೆ ಹುಡುಕಿದಂತೆ | 


ಗುಣಶೀಲ ಸ ಭಾವ ೧೩೭ 
೧೨೬೪೩ ಮೂಳನಿಗೆ ಮೂವತ್ತು ಬುದ್ಧಿಯಂತೆ 


೧೨೬೪೪ ಯಾತ್ರೆಯಲ್ಲಿ ಕಳಕೊಂಡ ಪಾತ್ರೆಯನ್ನು ಜಾತ್ರೆಯಲ್ಲಿ 
ಹುಡುಕಿದ ಹಾಗೆ 


೧೨೬೪೫ ರವಿಕೆ ತೇಪೆಗೆ ಸೀರೆ ಹರಿದಂಗೆ 


೧೨೬೪೬ ವರಹ ಸಲ್ಲುವಲ್ಲಿ ಹೊನ್ನು ಮುರಿಸಲಿಕ್ಕೆ ಹೋದನಂತೆ 


೧೨೬೪೭ ವಿವೇಕವಿಲ್ಲದವನಿಗೆ ವಿಭೂತಿ ಹಚ್ಚಿದರೆ ಇನ್ನೂ ಅಷ್ಟು ಹಚ್ಚು 
ಅಂದನಂತೆ 


೧೨೬೪೮ ಲಾಳ ಸಿಕ್ಕಿತು ಅಂತ ಕುದುರೆ ಕೊಂಡುಕೊಂಡನಂತೆ 


೧೨೬೪೯ ಸಗಣಿ ಇಟ್ಕೊಂಡು ಗೊಬ್ಬರಕ್ಕೆ ಅಲೆದಂತೆ 


೧೨೬೫೦ ಸಂಡಿಗೆ ಹುರಿಯಬೇಕಾದರೆ ಮಂಡೆ ಕೆಳಗೆ ಮಾಡಬೇಕೆ ? 
(ಕರಿಯ) 


೧೨೬೫೧ ಸಾಸ್ಮೆಕಾಳ ಎಡಗಿದ್ದಡ, ಕುಂಬಳಕಾಯಿದಾಟಿದ್ದಡ (ಹವ್ಯಕ) 
೧೨೬೫೨ ಸುಣ್ಣವಿಲ್ಲ ಅಂತ ಬೆಣ್ಣೆ ತಿಂದ 


೧೨೬೫೩ ಸೂಜಿ ಕಳಕೊಂಡದ್ದು ಮನೇಶಿ, ಹುಡುಕುವುದು ಬೀದಿ 
ಲಾಂದ್ರದ ಕೆಳಗೆ 


೧೨೬೫೪ ಹಗ್ಗ ಸಾಲದೆ ಬಾವಿ ಮುಚ್ಚಿದರು 
೨೬೫೫ ಹಚ್ಚಲಿಕ್ಕೆ ತಿಳಿಯದಿದ್ದರೆ ಮುಂಗೈ ಕಚ್ಚಿಕೊಂಡ 
೧೨೬೫೬ ಹಣೆ ಕೂದು ಮಣೆ ಮಾಡಿದ 
೧೨೬೫೭ ಹರಿವೆ ಒಡೆದು ಹೆಂಚು ಮಾಡಿದರು 
೧೨೬೫೮ ಹಸ್ತ ಕೊಟ್ಟು ಕಡಗ ಕೊಂಡಂಗೆ 


೧೨:೫೯ ಹುರುಳಿ ಹೊಲದಲ್ಲಿ ಅವಿತುಕೊಂಡಂಗೆ 


೧೨೬೬೦ 


೧೨೬೬೧ 


ಕನ್ನಡ ಗಾದೆಗಳ ಮಹಾಕೋಶ 
ಹೊದಿಯೋ ಕಂಬಳಿ ಕೊಟ್ಟು } ಏಳು ಕೋಸು ಕೊಂಡರಂತೆ 


ಹೋತನ ಗಡ್ಡ ನೂತನವೆಂದು ಕೊಯಿದರೆ ಆದೀತೆ ? 


ಬುದ್ಧಿ ಗೇಡಿಯಿಂದ ಇತರರಿಗೂ ತೊಂದರೆ 


೧೨೬೬೨ 


೧೨೬೬೩ 


೧೨೬೬೪ 


೧೨೬೬೫ 


ನರಿ ಕೂಗಿ ಮರಿಗೆ ಮಾರಿ ತಂತು 
ನಾಯಿ ಬೊಗಳಿ ಪಾಳ್ಯಕ್ಕೆ ಕೇಡು ತಂದಿತು 
ಬುದ್ಧಿಯಿಲ್ಲದ ಮುಕ್ಕ, ಇದ್ದವರಿಗೆ ಕೇಡು ತಂದ 


ಬುದ್ದಿ.ಯಿಲದವರ ಸ್ತೇಹ, ಇದ್ದವರ ಮಾನಕ್ಕೆ ಹಾನಿ 
ಅ ಜು ೩ ಎ ಕೆ 


ಬುದ್ಧಿಗೇಡಿಯೆನ್ನು ದಾರಿಗೆ ತರುವ ಮಾರ್ಗ 


೧೨೬೬೬ 


೧೨೬೬೭ 


೧2೬೬೮ 


೧೨೬೬೯ 


೧೨೬೭೦ 


ಕತ್ತೆಗೆ ಲತ್ತೆ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು 

ಕುದುರೆಗೆ (ಲಗಾಮು) ಕಾಲು ಸನ್ನೆ, ಕತ್ತೆಗೆ (ದಡಿ) ದೊಣ್ಣೆ 
ಸನ್ನೆ 
ಜಾಣನಿಗೆ ಮಾಶಿನ ಪೆಟ್ಟು. ಹೆಡ್ಡನಿಗೆ ದೊಣ್ಣೆ ಪೆಟ್ಟು 


ಜಾಣ ಹೆಂಡತಿಗೆ ಕಣ್ಣು ಸನ್ನೆ, ಕೋಣ ಹೆಂಡತಿಗೆ ದೊಣ್ಣೆ 


“ಆ 
ಸನ್ನೆ 


ಮೈಮುರಿ ಪೆಟ್ಟು ತಿಂದ ಮೇಲೆಯೇ ಮೂರ್ಪರು ದಾರಿಗೆ 
ಬರುವುದು 


ಅಜ್ಜನಾಗಬಹುದು, ಅಜ್ಞನಾಗಬಾರದು 
ಅಜ್ಞಾನಿಯಾದವ ಸುಜ್ಞಾನಿಗೆ ಸಮವೇ 
ಇ ಇ 


ಅತ್ಮ ಮಾತು, ಹೆಡ್ಡನ ಸ್ನೇಹ, ಗುಡ್ಡದ ವಾಸ-ಈ ಮೂರೂ 
ಕೆಡುಕು 


ಗುಣಶೀಲ ಸ ಭಾವ 


೧೨೬೭೪ 


೧೨೬೭೫ 


೧೨೬೭೬ 
೧೨೬8೭ 
೧೨೬೭೮ 
೧೨೬೭೯ 
೧೨೬೮೦ 
೧೨೬೮೧ 
೧೨೬೮೨ 
೧೨೬೮೩ 
೧೨೬೮೪ 


೧೨೬೮೫ 


೧೨೬೮೬ 
೧೨೬೮೭ 
೧೨೬೮೮ 


೧೨೬೮೯ 


೧೩೯ 


3ಅರುವುಗೇಡಿಗೆ ಆರತಿ ಕೊಟ್ಟರೆ ಆರು ತಿಂಗಳು ಕೆಳಗೇ 
ಇಡಲಿಲ್ಲವಂತೆ 


ಅಂದ ಚೆಂದ ನೋಡಿದರೆ ಮಂದತ್ವ ಹೋದೀತೆ ? 

ಉಚ್ಚೆ ಕುಡಿಯುವುದಕ್ಕೆ ಉಪ್ಪು ಕೇಳಿದ | 

ಊರು ನೋಡು ಅಂದರೆ ಸೂರು (ಹೊಲಗೇರಿ) ನೋಡಿದಳು | 
ಊರೆಲ್ಲ ತಿರುಗಾಡಿ ಊರ ಬಾಗಿಲು ಯಾವುದು ಅಂದ ಹಾಗೆ 
“ಎಡವಟ್ಟ' ಅಂದ್ರೆ ಎಡವಟ್ಟನಲ್ಲ ಹೊಡೆಗಟ್ಟ ಅಂದ್ಲಂತೆ 
“ಎಡವಟ್ಟ' ಅಂದ್ರೆ "ನಿನ್ನ ದವಡೆಗಟ್ಟ' ಅಂದ್ನಂತೆ 

ಏನೂ ಅರಿಯವವ ಶ್ವಾನನಿಗಿಂತ ಕಡಮೆ 

ಏನೂ ತಿಳಿಯದವ ಎದೆಗುದ್ದಿಕೊಂಡು ಸತ್ತೆ 

ಏನೂ ಅರಿಯಲ್ಲೆ, ಪ್ರಾಣಕ್ಕೆ ತಂದಳಲ್ಲೆ ! 

ಏಬರೇಸಿ ನಮ್ಮ ದರವೇಶಿ ಕಂಡಿರಾ ? 


“ಬಾ ದರೆ "ಇ ತ | 
ಒಬ್ಬನನ್ನು "ಬಾರೊ ಅಂದರೆ “ಇಬ್ಬರು ಬಂದ್ರಾ ತಬ್ಬಲಿ ಮುಂಡೆ 
ಮಕ್ಕಳ್ರಾ ! 


ಬಲ್ಲಿಯಲ್ಲಿ ಮೂಲೆ ಹುಡುಕಿ (ದನಂತೆ)ದ ಹಾಗೆ 
ಬಿಡಿ ಓಡಿ ತನ್ನನ್ನು ತಾನೇ ಹಿಡಿದುಕೊಳ್ಳುವ ಮರುಳಂತೆ 
ಕಡುಬು ಮಾಡು ಅನ್ನಾಕೆ ಬರ್ದೆ ಕೆನ್ನೆಗೆ ಹೊಡ್ಡು ಊದಿಸಿದ 


ಕಣ್ಣಿಲ್ಲದ ಕಸಬರಿಗೆ ಊರೆಲ್ಲ ಗುಡಿಸಿತು 


1 ಅನಾದಿ ಕೈಯಾಗ ಆರತಿ ಕೊಟ್ರ ಆರು ತಿಂಗಳು ಕೆಳಗೇ ಇಟ್ಟಿತ್ತಂತೆ 


ಇ ಗ್ಗ 
2 ತನ್ನನ್ನು 


ಲಿ 


ತಾನೇ ಓಡಿ ಹಿಡಿದನಂತೆ 


೧೨೬೯೦ 


೧೨೬೯೧ 


೧೨೬೯೨ 


೧೨೬೯೩ 


೧೨೬೯೪ 


೧೨೬೯೫ 
೧೨೬೯೬ 
೧೨೬೯೭ 
೧೨೬೯೮ 
೧೨೬೯೯ 
೧೨೩೦೦ 
೧೨೭೦೧ 
೧೨೭೦೨ 


೧೨೭೦೩ 


೧೨೬೦೪ 


1 ಗಗ್ಗನ್ನ " 


ಕನ್ನಡ ಗಾದೆಗಳ ಮಹಾಕೋಶ 


ಕರಿಶಾಲೆ ಉಟ್ಟವರೆಲ್ಲ ನನ್ನ ಹೆಂಡ್ರು ಅಂದ್ರೆ ಯಾವನಾದ್ರೂ 
ಕಪಾಳಕ್ಕೆ ಹೊಡೀತಾನೆ 


ಕಂಬಳಿಯನ್ನು ಕಲ್ಲು ಹಾಕಿ ಒಗೆದಂತೆ 


ಕುರುಬ ಕುರಿ ಹೊತ್ತುಕೊಂಡು ಬಾವಿಗೆ (ಬಗ್ಗಿ ನೋಡಿದ ಹಾಗೆ) 
ಬಿದ್ದಹಾಗೆ 


ಕುಂದಿದವನಾದ್ರೂ ಮಂದನಾಗಬಾರದು 


ಕೂಲಿ ಹುಟ್ಟಿದರೂ ಕುಡುಗೋಲು (ಹಂಟು ವುದಿಲ್ಲ) ಹುಟ್ಟ ' 
ಬೇಡ 


ಕೋಣೆಯಲ್ಲಿ ಬೆಳಕಿಲ್ಲ ಅಂತ ರಾತ್ರೀಲಿ ಕಿಟಕಿ ತೆಗೆದನಂತೆ 
1ಗಗ್ಗನ್ನೆ 'ಗುಗ್ಗು' ಅಂದರೆ ಅವನಿಗೇನು ಅರ್ಥವಾಯ್ತು? 
ತುತ್ತು ಬಾಯಲ್ಲಿಟ್ಟುಕೊಳ್ತಾನೋ, ಕಿವೀಲೊ ? 
ದಡ್ಡನಿಗೆ ಹೆಡ್ಡ ಅಂದರೆ ಮಡ್ಡನಿಗೆ ಜಾಣ ಅಂದ ಹಾಗೆ 
ದಡ್ಡನೆಂದರೆ ಗೊಡ್ಡೆಮ್ಮೆಯಂತೆ 

ದಡ್ಡರ ರಾಜ್ಯದಲ್ಲಿ ಜಾಣನೇ ಹೆಡ್ಡ 

ದುಡ್ಡಿಗೆ ಧಡಿಯ ಬೆಲ್ಲವಾದರೆ ದಡ್ಡನಿಗೇನು? 

ದುಡ್ಡಿಗೆ ಸೇರಾದ್ರೆ ದಡ್ಡಗೆ ಬಂದಿದ್ದೇನು? 

ನಡುಮನೆಗೆ ಹೋಗಿ ಮಡುವಿನಲ್ಲಿ ಬಿದ್ದೆ ಅಂದ ಹಾಗೆ 


ನಿನ್ನ ಹೆಂಡತಿ ತಮ್ಮ ನಿನಗಿಂತ ದೊಡ್ಡವನಾದ್ರೆ ಏನಂತ ಕಾಗದ 
ಬರೀತಿ? 


ಗುಗ್ಗು' ಅಂದ ಹಾಗೆ 


ಗುಣಶೀಲ ಸ್ವಭಾವ 


೧೨೭೦೫ 


೧೨೭೦೬ 
೧೨೭೦೭ 
೧೨೭೦೮ 
೧೨೭೦೯ 
೧೨೭೧೦ 
೧೨೭೧೧ 
೧೨೭೧೨ 
೧೨೭೧೩ 
೧೨೭೧೪ 
೧೨೭೧೫ 
೧೨೭೧೬ 
೧೨೭೧೭ 


೧೨೭೧೮ 


೧೨೭೧೯ 


೧೨೭೨೦ 


೧೪೦ 


“ನೀನು ಯಾರ ಮಗ ?' ಅಂದರೆ "ಧೃತರಾಷ್ನ ಸ ರಾಮರಾಯನ 
ವಂಗ' ಅಂದ 


ನೇಣು ಹಾಕಿಕೊಳ್ಳುವವನ ಹತ್ತಿರ ಹೋಗಿ ನಶ್ಯ ಕೇಳಿದ 
ಪಾನಕ ಬೇಕು ಅಂತ ಶುನಕವನ್ನು ಕರೆದ ಹಾಗೆ 
ಪಾಯಸಕ್ಕೆ ಆಸೆಪಟು ತ ವಾಯಸ ಕೊಂದು ತಿಂದನಂತೆ 


ಪೀಡೆ ಬಿಟ್ಟರೂ ಮೂಢತ್ತ ಬಿಡದು 


€ 
ಇ 
CL 


ರ ಸಹವಾಸ ಹೆಚ್ಚು ಮಾಡಬಾರದು 

ಬಸವನ ಮುಂದೆ ಬಂಡಿ ಹೂಡಿದರಂತೆ 

ಬುದ್ಧಿ ಯಿಲ್ಲದವನ ಬಲ ಅಲ್ಲ, ನಿದ್ದೆಯಿಲ್ಲದವನ ಮುಖ ಅಲ್ಲ 
ಮಡ್ಡನಾದರೆ ಗಡ್ಡ ಹತ್ತದೆ 

ಮಡ್ಡಿಯಾದರೂ ವಂಹಾನುಭಾವ 

ಮತಿಯಿಲ್ಲದವನಾದರೆ ಗತಿ ನೋಡನೆ ? 

ವಂದುವೆ ಮಂಟಪದಲ್ಲಿ ಎತ್ತು ಹಂಡುಕುತ ಬಂದ ಹಾಗೆ 


ಮರ ಹತ್ತಿ ಮುಟ್ಟಿನೋಡಿ ಕೆಳೆಗೆ ಬಂದು ಕಲ್ಲು ಹೊಡೆದ 


ಮಂಕನನ್ನು ಮದುವೆಗೆ ಕಳುಹಿಸಿದರೆ ಅಂಕ ಕಾಣದೆ ಹಿಂದಕ್ಕೆ 
ಬಂದ 


"ಮಂಕ, ಶಂಖ ಹಿಡಿ' ಅಂದ್ರೆ ಆಂಕಯ್ಯನ ಕುಂಡೆಗೆ ಹಿಡಿದನಂತೆ 


ಮಂಕು ಮುರುವ ವಂದುವೆಗೆ ಹೋದರೆ 


ಕೊಂಬು ತಮಟೆಯವರೆಲ್ಲ ಅಟ್ಕಾಡಿಕೊಂಡು ಹೊಡೆದರು 


ಗಿ೪ಪಿ 


೧೨೭೨೧ 


೧೨೭೨೨ 


೧೨೭೨೩ 


೧೨೭೨೪ 


೧೨೭೨೫ 


೧೨೭೨೬ 


೧೨೭೨೭ 


೧೨೭೨೮ 


೧೨೭೨೯ 


೧೨೭೩೦ 


೧೨೭೩೧ 


4 


ಕೆನ್ನಡ ಗಾದೆಗಳ ಮಹಾಕೋಶೆ 


"1ಮಂಚದ ಕಾಲಿನಂತೆ ಪಂಚಪಾಂಡವರು ಮೂರೇ ಜನ' ಅಂತ 
ಎರಡು ಬೆರಳು ತೋರಿಸಿದ 


ಮಾಸಾರ್ಧವಾದರೆ ಅಮಾವಾಸೆಯೋ, ಹುಣ್ಣಿಮೆಯೊ ? 
ಮೂಢನಿಗೆ ಆದ ಕೇಡೂ ಗೊತ್ತಿಲ್ಲ, ಸ ಕೇಡೊ ಗೊತ್ತಿಲ್ಲ 
ಮೂಢನಿಗೆ ಭಯವಿಲ್ಲ, ಮೂಡೆ ಬತ್ತಕ್ಕೆ ಕೇಡಿಲ್ಲ 

ಮೂಳಿಗೆ ಮುಕ್ಕು ಮಡಕೆಯಾದರೆ ಸಾಲದೆ ? 


ಮೂಳಿಯ ಮೂಗುತಿ ಹೋಗಲಾಗಿ ಮೂಲೆಯ ಕಸವೆಲ್ಲ 
ಹೊರಗೆ ಹೋಯಿತು 


ಮೂಳಿಯ ಹಂಗು ನೀರು ಹೊಳೆ ದಾರಿಯಲ್ಲಿ 
ಮೌಢ್ಯಕ್ಕೆ ಆಢ್ಯತೆ ಬಂದಾಗ ವಿವೇಕಕ್ಕೆ ಅಜ್ಞಾತವಾಸ 
ವಡ್ನಂತಿ ವಕಾಡಿಕೊಂಡರೆ ಹೆಡ್ಡತನ ಹೋದೀತೆ? 
ಶಿಡ್ಲ ಕಡಬಕ್ಕೆ ಹೋದ ಹಾಗೆ 


ಶಿಶು ಹೋಗಿ ಕೆಸು ತಿಂತು ಅಂತ ಮುಖಕ್ಕೆ ಮಸಿ ಒರೆಸಿಕೊಂಡ 


] ಮಂಚದ ಕಾಲಿನಂತೆ ಪಂಚಪಾಂಡವರಂತೆ ಒಬ್ಬನೇ ಮಗ 
" (।) ಆದೆಯೆ ಭಟ್ಟ ಸ್ವಾದಿಗೆ ಹೋದ ಹಾಗೆ 
(11) ಕುಟ್ಟಿ ಕುಂದಾಪುರಕ್ಕೆ ಹೋದ ಹಾಗೆ 
(111) ತಿಪ್ಪಣ್ಣಾಯ್ಕ ಕರೂರಿಗೆ ಹೋದ ಹಾಗೆ 
(iv) ಮಾರಾಬೋಯಿ (ಮಾರುಬಯ್ಯ) ಮದ್ದೂರಿಗೆ ಹೋದ ಹಾಗೆ 
(೪) ವೆಂ (ಯಂಂ) ಕು ಪಣಂ (ಪೆಡಂ) ಬೂರಿಗೆ ಹೋದ ಹಾಗೆ 
(vi) ಸೋದೆಗೆ ಪ್ರಭು ಹೋದ ಹಾಗೆ 
(vi) ಸಣ್ಣ ಮಲ್ಲ ಸಂತೆಗೋದಂಗೆ 
(viii) ಮಾರುಬಯ್ಯ ಮದ್ದೂರಿಗೆ ಹೋದ್ದಾಗೆ 


ಗುಣಶೀಲ ಸ್ವಭಾವ 644 


೧೨೭೩೨ ಸನ್ನೆ ಕಾಣದ ಮುಕ್ಕನ್ನ ಸಂಜೆಗೆ ಬಾರೊ ಅಂದ್ರೆ ಮಧ್ಯಾಹ್ನಕ್ಕೆ 
ಮುಂದಾಗಿಯೇ ಬಂದು ಕುಳಿತನಂತೆ 


೧೨೭೩೩ 3ಸನ್ನೆಗೇಡಿ ಕೈಲಿ ಸುಣ್ಣ ಕೊಟ್ಟರೆ ಬೆಣ್ಣೆ ಆಂತ ಬಾಯಿಗೆ 
ಹೊಕೊಳ್ತು 


೧೨೭೩೪ ಸೆಕೆ ಹೆಚ್ಚಾಯಿತಂ ಅಂತ ಕಂಬಳಿ ಹೊದ್ದುಕೊಂಡ 
೧೨೭೩೫. ಸೆಟ್ಟಿ ಹೆಡ್ಡ ನಾ ಜಾಣ 

೧೨೭೩೬ ಸೋರುವ ಸೂರಿಗೆ ಸೀರೆ ಕಟ್ಟಿದ ಹಾಗೆ 
೧೨೭೩೭ ಹೆಡ್ಡನಾದರೂ ಒಡ್ಡನಾಗಿರಬೇಕು 

೧೨೭೩೮ ಹೆಡ್ಡನಾದರೆ ಬಹಳ ಗಡ್ಡ ವನಿರಿಸಿಕೊಂಡರೇನು ? 


೧೨೭೩೯ "ಹೆಡ್ಮನಿಗೆ ಹೆಣ್ಣು ಯಾರು ಕೊಟ್ಟಾರು” ಅಂದ್ರೆ "ನಮ್ಮ 
ದೊಡ್ಡವ್ವನ ಮನೇಲವೆ ನಾಲ್ಕೈದು' ಅಂದನಂತೆ 


೧೨೭೪೦ ಹೇಳ್ತಾ ಹೇಳ್ತಾ ಹೆಡ್ಡನೇ ಆದ 


ಮಳ್ಳಿ 


೧೨೭೪೧ 2ಅಣಿ ಜಾಣೆ ಅಣಿ ಜಾಣೆ! ಆಕಳಿಗೆಷ್ಟೆ ಮೊಲೆ ?' ಅಂದ್ರೆ 
“ಮೂರು ಮತ್ತೊಂದು' ಅಂದ್ಲು 


1 ಸಂಳಿವುಗೇಡಿಯ ಕೈಗೆ ಬೆರಣಿ ಕೊಟ್ಟರೆ ಬೆಣ್ಣೆ ಅಂತ ಬಾಯಿಗೆ ಹಾಕಿಕೊಂಡನಂತೆ 


2 60) "ಮಳ್ಳಿ ಮಳ್ಳಿ! ಮಂಚಕ್ಕೆಷ್ಟು ಕಾಲು ?'. ಅಂದ್ರೆ "ಮೂರು ಮತ್ತೊಂದು 
ಕಣ್ಮಾವಯ್ಯ' ಅಂದ್ಲು 


(11) ಮರಳಿ ಮರಳಿ ಮಂಚಕ್ಕೆ ಕಾಲೆಷ್ಟು ಅಂತ ಕೇಳಿದ 


೧೪೪ 


ಕನ್ನಡ ಗಾದೆಗಳ ಮಹಾಕೋಶ 


೧೨೭೪೨ 3ಅಲಬೆಲೆ (ಅಲಬೇಲಿ) ಚೆನ್ನಿ ! (ಹಲಮಾಲಿ, ಹಲಮಾಲಿ 1) 
ಎಲೆ ಎಲ್ಲಿ ಮಡಗಿದ್ದೀ? ಅಂತ ಕೇಳೋವತ್ಸೆ “ಒಣಗಿ 
ಹೋಯ್ತ್ವುವೆ ಅಂತ ಒಲೆ ಸಂದೀಲಿ ಮಡಗಿವ್ನಿ” ಅಂದಳು 


೧೨೭೪೩ ಅಂಗಣಿ ಮಿಂಗಣಿ ಮಾಯಾಂಗ್ಲಿ 


೧೨೭೪೪ ಅಂಗ ಮುಗಿ ಕೆ ಲಿ ಎರಡು ಅವರೆ ಕಾಳು ಕೊಟ ರೆ ನುಂಗಲಾರದೆ 
ಅವಳ ವಿಂಂಡನ ಕೆ ಲಿ ಕೊಟ ೈಂತೆ 


ಕಡ್ಕೊಂಡು ತಿನ್ನಲಿ ? ಅಂದಳಂತೆ 


' 
೧೨೭೪೫ ಅಂಗಿ ಮಂಗಿ ಕೈಲಿ ಕೊಟ್ಟ ಕೊಡೋವತ್ಸೆ "ಯಾವ ಕಡೆ 
೧೨೭೪೬ ಆ ಮಳ್ಳಿ ಈ ಮಳ್ಳಿ ವಕಾವನ ಗೆಣತಿ ಮರಿ ಮಳ್ಳಿ ' 

| 


೧೨೭೪೭ ಊರೆಲ್ಲ ಬಲ್ಲೆ ಗಾಣಿಗ್ಗೇರಿ ಆರಿಯೆ 


೧೨೭೪೮ ಏನೂ ಅರಿಯದ ಮಂಗಿ ಬತ್ತಾಳೆ, ಗ್ಯಾನ ಕೊಡು ನಡು 
ಬೆಟ್ಟದಯ್ಯ 


1 (i) ‘ಕಡಬಿಡ್ಕಿ ಕಲ್ಲಪ್ಪನ ಮಡದಿ ! ಕಡುಬಿನ ಚಿಬ್ಲು ಎಲ್ಲಿಟ್ಟಿದ್ದೀ?' ಅಂದ್ರೆ “ಅತ್ತೆ 
ತಿಂತಾಳೆ ಅಂತ ಕತ್ತೆ ಕೊರಳಿಗೆ ಕಟ್ಟೆವ್ನಿ' ಅದ್ಲಂತೆ 
(11) "ಕಾಜಗಾತಿ ಕಾಜಿಗಾತಿ! ಕಾಯಿ ತಾರೆ' ಅಂದ್ರೆ “ಕಂಡ್‌ಗಿಂಡ್ಕೊಂಡಾರು ಅಂತ 
ಕಡಾಯದ ಸಂಧೀಲಿ ಮಡಗಿವ್ನಿ' ಅಂದಳಂತೆ 
(111). 'ಪಣತಿ ಮಾರೆಯ ಹೆಣ್ಣೆ |! ಹಣತಿ ಎಲ್ಲಿಟ್ಟಿದ್ದೀ?' ಅಂದ್ರೆ 'ಆರಿಗೀರಿ 
ಹೋದೀತು ಆಂತ ಅರಿವೆ ಗಂಟ್ನೆಲ್ಲಿ ಮಡಗಿವ್ನಿ' ಅಂದಳು 
(iv) "ಮುಚ್ಚುಗಣ್ಣಿ ಮುಚ್ಚುಗಣ್ಣಿ ! ಮುಚ್ಚಳ ಎಲ್ಲಿ ಮಡಗಿದ್ದೀ )" ಅಂದೊತ್ತಿಗೆ 
“ಎತ್ತಾಗಿತ್ತಾಗೇನು ಅಂತ ಎತ್ತಿ ಕಾಲ್ದೇ ಸೀಲಿ ಮಡಗಿವ್ನಿ' ಅಂದಳಂತೆ 
(v) "ಹೆಣ್ಣೇ ಹೆಣ್ಣೇ ! ಎಣ್ಣೆತಾರೆ' ಅಂದ್ರೆ "ಚೆಲ್ಲಿಗಿಲ್ಲಿ ಹೋದಾತು ಅಂತ ಎಕ್ಕಡದ 
ಸಂಧೀಲಿ ಮಡಗಿವ್ನಿ' ಅಂದಳು 
2 "ಹಿಟ್ಟಿನ ಮುದ್ದೆ ಎತ್ತಲಾ ಕಡೆಯಿಂದ ವಂಯರೀಲಿ' ಅಂದನಂತೆ 
3 (1) ಊರನೆಲ್ಲ ಉಳ್ತಿದ್ದಂತೆ, ಗಾಣಗ್ಗೇರಿ ಗುರುತರಿಯೆ ಅಂತಿದ್ದಂತೆ 
(1) ಊರೆಲ್ಲ “ಉಫೇ' ಅಂತೀನಿ, ಗಾಣಿಗ್ಗೇರಿ ಗುರುತರಿಯೇ ಅಂದಂತೆ 
(111) ಊರೆಲ್ಲ ಹೋಗೋಳಂತೆ, ಗಾಣಿಗರ ಹಟ್ಟಿ ಕುರು ಕಾಣಳಂತೆ 
(iv) ಮನೆ ಬಲ್ಲೆ, ದಾರಿ ಅರಿಯೆ : 


ಗಂಣಶೀಲ ಸ್ವಭಾವ 


೧೨೭೪೯ 


೧೨೭೬೫೦ 
೧೨೭೫೧ 


೧೨೭೫೨ 


೧೨೭೫೩ 
೧೨೭೫೪ 


೧೨೭೫೫ 


೧೨೭೫೬ 


೧೨೭೫೭ 
೧೨೭೫೮ 


೧೨೭೫೯ 


೧೨೭೬೦ 


೧೪೫ 
ನೋಡೋಕೆ ಮಳ್ಳಿ ! ಮಾತಿನಲ್ಲಿ ಮಲ್ಲಿ ! ಇಕ್ಕೋದು 
(ಇಟ್ಟರೆ) ಕೊಳ್ಳಿ 


ಬಳ್ಳಿ ಹಬ್ಬದಿರದು. ಮಳ್ಳಿ ತಬ್ಬದಿರಳು 
ಬೇತೂರಿ ಕಡೀತು ಆತೆ ಹುಳ 


ಮಳ್‌ ಕೂಸು ಮದುವೆಗೆ ಹೋಗಿ ವಾದ್ಯದವರ ಹತ್ತಿರ 
ಮಲಗಿತ್ತಡ (ಹವ್ಯಕ) 


ಮಳ್ಳಿ ಒಬ್ಬ ಮಗ್ನ ಹೆತ್ತು ಊರ ಗೌಡ್ನ ಹೆಸರು ಕರೆಸಿದ್ದಂತೆ 
ಮಳ್ಳಿ ಕಂಡು ಮಳ್ಳಿ ಶ್ಯಾಂ ಠ್ಯಾಂ ಅಂತಿತ್ತಂತ 
ಕ ಠಿ 


ಮಳ್ಳಿ ಕೈಯಾಗ ಕೊಳ್ಳಿ ಕೊಟ್ರೆ ಅರಳೆ ಅಂಡಿಗ್ಯಾಗ ಇಟ್ಟು 
೪6 99 ತೆ 
ಉಧೋ? ಅಂತಿದ್ದಂತೆ 


೩"ಮಳ್ಳಿ ಮಳ್ಳಿ! ಎಲ್ಲಿದ್ದೀ ?' ಅಂದ್ರೆ “ಮಾವನ ಮಗ್ಗಲ್ಲಿ 
"ಮಾಯಾವ್‌' ಅಂದ್ಲು 


ಮಂಗಿ ಮನೆ ಗಂಡ್ನ `ಅಪ್ಪ' ಅಂದ್ಲು 
ಮಂಗೀನ ಮದ್ವೆಗೆ ಕಳಿಸಿದ್ರೆ ಓಲಗದವರೆಲ್ಲ ಓಡ್ಯಾಡಿಸಿದ್ರು 


ಮಂಗಿ (ಮಳ್ಳಿ) ಅಂತ ಕೊತ್ತಿ ಬಂತು ಮಾಣಿಕದಂಥ ಮಡಕೆ 
ಒಡೆಯೋಕೆ 


ಮಂಗಿ ಸುಟ್ಟಳು ಬೆಣ್ಣೆ ರೊಟ್ಯಾ, ಉರುಳಿಸಿ ಬಿಟ್ಲು (ಉರುಳು 
ಕೊಂಡೋಯ್ತು) ಊರ್ಮುಂದಕ್ಕೆ 


1 ಅಳ್ಳೇ ಮನ್ಮಾಗಿಟ್ಟು ಅಡಕೆ ಮನ್ಯಾಗೆ ಹುಡುಕಿದಳಂತೆ 
2 (i) “ಮಂಗಿ, ಎಲ್ಮನಗಿದ್ದೆ 7' ಅಂದ್ರೆ ನಮ್ಮತ್ತೆ ಕಾಲು ಸೋಕ್ತದೆ ಅಂತ 
ನಮ್ಮಾವ್ನ ದಂಡೇಲಿ ಮನ್ಸಿವ್ನಿ' ಅಂದ್ಲಂತೆ 
(11) ಮಳ್ಳಿ ಮಾವನ ಸಂಗ ಮಾಡಿ ಇರುಳು ರುದ್ರದೇವರ ಮಾಡಿದ್ದು 


10 


೧೨೭೬೧ 


೧೨೭೬೨ 


ಮೆತ್ತಾನಿ ಮನುಷ್ಯ 


೧೨೭೬೩ 


೧೨೭೬೪ 


೧೨೭೬೫ 


೧೨೭೬೬ 


೧೨೭೬೭ 


೧೨೭೬೮ 


೧೨೭೬೯ 


೧೨೭೭೦ 


೧೨೭೭೧ 
೧೨೭೭೨ 


೧೨೭೭೩ 


1 “ಗಲಗಲ' ಅನ್ನುವ ಅರಳೀಮರದ ತಾವಿರಬಹುದು, ಮಳ್ಳಿ ಹಾಗಿರುವ ಕಳ್ಳಿ 
ತಾವಿರಬಾರದು 


2 ಮಾತಾಡಲ್ಲ, ಆದರೆ ಮೆನೆ ಉಳಿಯಲ್ಲ 
3 ಮೂಸಿದರೆ ಮೊರು ಗಾವುದ ಹಾಳು 


ಕನ್ನಡ ಗಾದೆಗಳ 


ಸಂತೇಗೋಗ್ತೀನಿ ಬೀದೀಲಿ ಯಾರಾದ್ರೂ ಇದ್ದಾರೆ ನೋಡಿ 
ಅಂದ್ಭಂತೆ 


ಹನ್ನೆರಡು ಮಕ್ಕಳ ಹೆತ್ತ ತಾಯಿ “ಯಾವ ಕಡೆ ಹಸೆ 
ಕೂತಲ್ಲಿ ?' ಅಂದ್ಲಂತೆ 


1"ಅಲಲಾ' ಅನ್ನೊ ಅರಳಿ ಮರ ನಂಬಬಹುದು, ಮೆತ್ತ 
ಕಳ್ಳಿಮರ ನಂಬಬಾರದು 


ಎಲ್ಲಾ ಜಾಣ, ತುಸ ಕೋಣ 


ಏನೂ ಅರಿಯದ ಹ್ಯಾಪನಂಗಿದ್ದಿ, ಒಳಗೆ ಮಡಗಿದ್ದಿ ಪಾವು 
ಮರಿಯ! ಈ 


ಕುಂತರೆ ಕುರುಬ, ನಿಂತರೆ ಕಿರುಬ 


ಗಲಗಲ ಅಂದವರು ಗಂಟೆ ನುಂಗಿದರೆ, ಗುನುಗುನು 
ಗುಮ್ಮಿ ನುಂಗಿದರು 


ನಸುಗುನ್ನಿ ಬೀಜ 

ನೋಡಲಿಕ್ಕೆ ತಬ್ಬಲಿ, ಹಾರಿದರೆ ಹೆಬ್ಬುಲಿ 
ಬಾಯ್ಗೆ ಬೆಳ್ಳಾಕಿದ್ರೆ ಕಚ್ಚುದಿಲ್ಲ, ಶಟ್ಟಳ್ಳಿಶರಣ 
ಮಾತಾಡದೆ ಮನೆ ತೆಗೀತಾನೆ 

ಮೂದಿತಾನೆ ದಿಲ್‌ ಹುಷಾರ್‌ 


ತಿಮೂಸುಕೋತಿ ಮೂಸಿ ಮೂರು ಗಾವುದ ಹಾಳು 


| K 
ಗುಣಶೀಲ ಸ್ವಭಾವ 


೧೨೭೭೪ 
೨೭೭೫ 
೧೨೭೭೬ 
೧೨೭೭೭ 
೧೨೭೭೮ 


೧೨೭೭೯ 


೧೪೭ 
ಮೆಲ್ಲಗಿರುವ ಕಳ್ಳಿಮರ ಸರಕ್ಕನೆ ಸುರುಕುತ್ತದೆ 
ಮೆಲ್ಲಗಿರೋ ನೀರು ಕಲ್ಲು ಕೊರೆಯಿತಂ 
ಮೆಲ್ಲಗೆ ಬಂದ ವೆಂತ್ತಾನಿ ಕಳ್ಳ 
ಮೆಲ್ಲಗಿರೋರ್ತಾವೆ ಇರೋದು ಮೆಂತ್ಯದ ಗಂಟು 
ಸುಮ್ಮನಿದ್ದವ ಗುಮ್ಮನ್‌ ಕಳ್ಳ 


ಸುಮ್ಮನಿದ್ದವ ಸುರಲೋಕ ನುಂಗಿದ, ಗಳಿ ಬಿಳಿ ವರಾಡುವವ 
ಗಳಗೆ ನುಂಗಿದ 


ಮಡೆಯ ವಸ್ತುವಿನ ಮಹತ್ವವರಿಯ 


೧೨೭೮೦ 


೧೨೭೮೧ 


೧೨೭೮೨ 


೧೨೭೮೩ 


೧೨೭೮೪ 


೧೨೭೮೫ 


೧೨೭೮೬ 


೧೨೭೮೭ 


ಆಡು ಬಲ್ಹಾ ಅವಲಕ್ಕಿ ರುಚಿಯ ? 
ಒಡ್ಡನಿಗೇನು ಗೊತ್ತು ಲಡ್ಡುವಿನ ರಂಚಿ ? 
ಕಣ್ಣ ಕಾಡಿಗೆ ಅರಿಯುವುದುಂಟೆ ? 


1ಕತ್ತೆ ಖಂಡುಗ (ಖಂಡಿ) ಹೊತ್ತರೆ ಸೆಟ್ಟಿತನ (ಬತ್ತದ ಧಾರಣೆ) 
ಬಲ್ಲುದೆ? 


ಕತ್ತೆ ಬಲ್ಲುದೆ ಬತ್ತದ ಗುಣವ, ನಾಯಿ ಬಲ್ಲುದೆ (ನಾಗರ 
ಹಬ್ಬವ ?) ದೇವರಗುಣವ? 


ಕತ್ತೆ ಮೊಸರನ್ನದ ರುಚಿ ಬಲ್ಲುದೆ ? 
ಕತ್ತೆಗೇಕೆ ಕಬ್ಬಿನಗದ್ದೆ, ಗೊಬ್ಬರದ ಗುಂಡಿ ಇರುವಾಗ 


ಕತ್ತೆಗೇಕೆ ಕಾಲುಕಡಗ ? 


1 (1) ಕತ್ತೆಖಂಡುಗ ಹೊತ್ತರೆ ಸೆಟ್ಟಿ ಎನಿಸಿಕೊಳ್ಳುವುದಿಲ್ಲ 
(11) ಕತ್ತೆಯೂ ಹೊರುತ್ತೆ ಮೂರು ಮುಣವ 
(111) ಕತ್ತೆ ಬಲ್ಲುದೆ ಬತ್ತದ (ಸುಗ್ಗಿಯ?) ಗುಣವ ? 
(iv) ಕತ್ತೆಗೇಕೆ ಬತ್ತದ ಸುಗ್ಗಿ ? 


ಕನ್ನಡ ಗಾದೆಗಳ 


೧೨೭೮೮ ಕತ್ತೆಗೆ ಭಾಗ್ಯ ಬಂದರೆ ಕಸ್ತೂರಿ (ಗುಣ ಬಲ್ಲಾದೆ?) 
ಹೊರುತ್ಯೆ ? 


೧೨೭೮೯ ಕತ್ತೆ ಕಸ್ತೂರಿ ಹೊತ್ತ ಹಾಗೆ 
೧೨೭೯೦ ಕತ್ತೆಗೇಕೆ ಮುಸುರೆ ? 
೧೨೭೯೧ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ? 
೧೨೭೯೨ 3ಕತ್ತೆಯೇನು ಬಲ್ಲು ಹತ್ತಿ ಕಾಳಿನ ಸವಿ? 
೧೨೭೯೩ ಕಬ್ಬಿನ ಗಾಣ ಕಬ್ಬಿನ (ಹಾಲಿನ) ರುಚಿ ಬಲ್ಲುದೆ ? 
೨೭೯೪ ಕಾಡು ಕೋಳಿಗೆ (ಸಂಕ್ರಾಂತಿಯೇ?) ಮಕರ ಸಂಕ್ರಮಣವೆ? 
೧೨೭೯೫ ಕುರುಡನ ಕೈಗೆ ಕನ್ನಡಿ ಕೊಟ್ಟ ಹಾಗೆ 


೧೨೭೯೬ ಕುರುಡ ದೂಮಗೆ ಶ್ರೀಮುದ್ರೆ ಸಿಕ್ಕಿದ ಹಾಗೆ 
೧೨೭೯೭ ಕಿಕುರುಬ ಬಲ್ಲನೆ ಮರುಗದ ಗಮನವ ? 


೧೨೭೯೮ ಕುರುಬನಿಗೆ ಶಿವರಾತ್ರಿಯೆ ? 


೧೨೭೯೯ ಕುರುಬರ ಹಳ್ಳಿಯಲ್ಲಿ ಗಾಜೇ ಮಾಣಿಕ್ಕ 1 

1 (1) ಕತ್ತೆಗೆ ಹತ್ತಿಕಾಳು ಇಟ್ಟಂತೆಯೇ ಸರಿ ಗೆ 

(1) ಕತ್ತೆಗೇಕೆ ಹತ್ತಿಕಾಳಿನ ತೊಕ್ಕು ? ಶಿ 

2 ಕುರುಡ ಕನ್ನಡಿ ಹಳಿದ ಹಾಗೆ p 

3 (1) ಕುರುಬನಿಗೆ ಮರುಗ ಕೊಡೋವತ್ಸೆ ಮೂಸಿ ನೋಡಿ ತಿಕ್ಕೆ ಹೆಟ್ಟು | 
ಕೊಂಡನಂತೆ 


(11) ಕುರುಬನಿಗೆ ಹೂವು ಕೊಟ್ಟರೆ ಮೂಸಿ ನೋಡಿ ಕುಂಡೀಲಿಟ್ಟುಕೊಂಡ 
(111) ಮಡೆಯನಿಗೆ ಮಲ್ಲಿಗೆ ಕೊಟ್ಟರೆ ಬುಡದಲ್ಲಿಟ್ಟುಕೊಂಡನಂತೆ 
(iv) ಮೂಢನಿಗೆ ಮುಡಿವಾಳದ ಬೇರು ಕೊಟ್ಟರೆ ಮೂಸಿ ನೋಡಿ ಬಿಸಾಡಿದ 
(೪) ಓಡ್ಡನಿಗೆ ಮುಡಿವಾಳ ಕೊಡೋವೊತ್ಸೆ ಗುದ್ದಲಿ ಕಾನಿಗೆ ಸಿಗಾಕಿದನಂತೆ 
(vi ಕೋತಿ ಕೈಯಲ್ಲಿ ಸಂಪಗೆ ಹೂವು ಕೊಟ್ಟರೆ ಮೂಸಿ ನೋಡಿ ತಿಕದಡಿ 
ಇಟ್ಟುಕೊಂಡಿತು 
(ii) ಕೋತಿ ಕೈಲಿ ಹೂ ಮಾಲೆ ಕೊಟ್ಟರೆ ಮೂಸಿ ನೋಡಿ ಎಸೆದಿತ್ತು 


ಹ 


ಗೇಣಶೀಲ ಸ್ವಭಾವ 
೧೨೮೦೦ 
೧೨೮೦೧ 
೨೮೦೨ 


೧೨೮೦೩ 


೧೨೮೦೪. 


೧೨೮೦೫ 


೧೨೮೦೬ 

3. (೨೮೦೭ 
೧೨೮೦೮ 
೧೨೮೦೯ 
೧೨೮೧೦ 
೧೨೦೧೧ 
೧೨೨೧೨ 
೨೮೧೩ 
೧೨೮೧೦೪ 
೧೨೮೧೫ 


೧೨೮೧೬ 


೧೪೯ 


ಕೋಡಗ ಬಲ್ಲುದೇ ಸೆಳೆ ಮಂಚದ ಸುಖವ ? 
ಕೋತಿ ಕೈಲಿ ಮುತ್ತಿನ ಸರ ಕೊಟ್ಟ ಹಾಗೆ 
ಗಂಧದ ಕೊರಡು ಸಮಗಾರನ ಕೆ ಎಲಿ ಸಿಕ್ಕಿದ ಹಾಗೆ 


ಗೀತದ ಸೊಬಗ ವಾತ ರೋಗಿ ಬಲ್ಲನೆ ? 


೭ಚಿನ್ನಿವಾರನ ಮನೆ ನಾಯಾದರೆ ನಾಣ್ಯದ ನೋಟ ಬಲ್ಲಳೆ ? 
3ಿತಿಪ್ಸೆ ಮೇಲೆ ಕೂರುವವನಿಗೆ ತಕ್ಕ ಯಾಕೆ ? 
ತೂಕದ ಗರುಡನ (ಗುರುತ)ನ್ನು ಸೂಕರ ಬಲ್ಲುದೆ ? 
ತೈಲದ ಗುಣ ನವಿಲು ತಿಳಿದೀತೆ ? 

ದಡ್ಡನಿಗೇನು ಗೊತ್ತು ದುಡ್ಡಿನ ಬೆಲೆ? 

ಧ್ವಜದ (ಗುರುತು) ಗೌರವ ಗಜಕ್ಕೇನು ಗೊತ್ತು ? 
ನಾಕದ ಸುಖ ನಾಯಿಗೇನು ಗೊತ್ತು? 

ನಾಕದ ಸೊಗಸು (ಸುಖ) ಸೂಕರನಿಗೆ ತಿಳಿದೀತೆ 
ನಾಗರ ಕಲ್ಲಿನ ಬೆಲೆ ನಾಯಿಗೇನು ಗೊತ್ತು ? 
ನಾಗಸ್ವರ ಊದಿದರೆ ನಾಯಿ ಆದೀತೆ ? 

ನಾಯಿ ಬಲ್ಲುದೆ ದೇವರ ಜಗುಲಿಯ ? 

ನಾಯಿ ಬಲ್ಲುದೆ ಪ್ರೇಮ ಎಂಬುದ ? 


ನಾಯಿಗೆ ನಾರಂಗದ ಉಪ್ಪಿನಕಾಯೆ ? 


1 ಕೋತಿ ಬಖ್ಲುದೆ ಮುತ್ತಿನ ಬೆಲೆಯ ? 
2 ಆಣಿಕಾರನ ಮನೆ ತೊತ್ತು ನಾಣ್ಯದ ನೋಟ ಬಲ್ಲಳೆ ? 
3 ತಿವಾಸಿ ಯಾತಕ್ಕೆ ತಿಪ್ಪೇ ಮೇಲಣವಗೆ 


೧೫೦ 


೧೨೮೧೭ 

೨೮೧೮ 
೧೨೮೧೯ 
೧೨೮೨೦ 
೧೨೮೨೧ 
೧೨೮೨೨ 
೧೨೮೨೩ 
೧೨೮೨೪ 
೧೨೮೨೫ 


೧೨೮೨೬ 


೧೨೮೨೭ 
೧೨೮೨೮ 
೧೨೮೨೯ 
೧೨೮೩೦ 
೧೨೮೩೧ 


೧೭೮೩೨ 


$# WwW pp = 


Pe 


ಕನ್ನಡ ಗಾದೆಗಳ 
ನುಸಿಗೇಕೆ ಗಸಗಸೆ ಪಾಯಸ ? 
ಪರಡಿ (ಪಾಯಸದ) ರುಚಿ ಕರಡಿಗೇನು ಗೊತ್ತು ? 
ಪಾಮರ ಕಾವ್ಯ ಹಳಿದ ಹಾಗೆ 
1ಪಂಕಜದ ಯೋಗ್ಯತೆ ಮಂಕಿಗೆ ತಿಳಿದೀತೆ ? 
ಬಸಳೆ ಸೊಪ್ಪು ಬಸವನಿಗೇಕೆ ? 
ಒಂಗಾರ ತೂಗಿದ ಬಟ್ಟು ಬಂಗಾರದ ಬೆಲೆ ಬಲ್ಲುದೆ ? 
ಬಿತ್ತರಿ ಕೈಲಿ ಬೆಳ್ಳಿ ಕೊಡೋವತ್ಸೆ ಕತ್ತರಿಸಿ ನೋಡಿ ಎ 
ವಂಧ್ಯ್ಮಾಹ್ನ ತಿಳಿಯದವ ಗದ್ಮಾಣದ ನೋಟ ಬಲ್ಲನೆ ? 
ಮಂಗನ ಕೈಲಿ ಮಾಣಿಕ್ಯ ಕೊಟ್ಟರೆ ಅದರ ಇಂಗಿತ ಬಲ್ಲುದ ? 


ಮಂಗಳ ಗಾನ (ಮಂಗನಿಗಾಗದೆ ? ಮಂಗನಿಗಾದೀತೆ ?) 
ಮಂಗ ಬಲ್ಲುದೆ ? 


ಮಾನು ಬಲ್ವೆ ತಾನಿರುವ ನೀರು ಸವುಳು ಸ್ವಾದ ಅನ್ನುವುದನ್ನು 
ಮುತ್ತಿನ ಚೆಲುವು (ಯೋಗ್ಯತೆ) ಕತ್ತೆಗೆ ತಿಳಿದೀತೆ ? 
ಯಳಂದೂರಿನ ಕಪಿಯಾದರೆ ಎಳನೀರಿನ ಸವಿ ಗೊತ್ತೆ ? 
ತಿವೃಕ್ಷ ದೊಡ್ಡದು ಅಂತ ಪಕ್ಷಿ ಬಲ್ಲುದೆ ? 

4ಶ್ವಾನನ ಮುಂದೆ ಗಾನ ಮಾಡಿದ ಹಾಗೆ 


ಹಂಚಿನಲ್ಲಿ ಉಣ್ಣೋನಿಗೆ ಹರಿವಾಣ ಯಾಕೆ ? 


ಪಂಕಜವಾದರೆ ಮಂಕನಿಗೆ ದೊಡ್ಡದೇ ? 
ಕಾಡ ಕಪಿ ಬಲ್ಜೆ ಮಾಣಿಕ್ಕದ ಬೆಲೆಯ ? 
ವೃಕ್ಷ ದೊಡ್ಡದಾದರೂ ಪಕ್ಷಿ ಹೇಲದೆ ಬಿಡದು 
(1) ಶ್ವಾನನ ಮುಂದೆ ಗುನವೇಣು (ವೇ) 


(11) ಗಾನದ ಸೊಬಗ ಶ್ವಾನ ಬಲ್ಲುದೆ ? 


೨೮೪೩ 


೧೨೮೪೪ 


೧೨೦೪೫ 


೧೨೮೪೬ 


೧೨೮೪೭ 


೧೨೮೪೮೨ 


೧೨೮೪೯ 


CHO 
ಹಂದಿ ಬಲ್ಲೆ ಗಂಧ ಪರಸಾದವ ? 
ಹಂದಿ ಮುಂದೆ ಮುತ್ತ ಚೆಲ್ಲಿದರೇನು ? 
ಹಾರಾಡುವ ಹಕ್ಕಿ ಸೂರ್ಯನ ನಿಲುವು ಬಲ್ಡೇ? 
ಹುರಿಯುವ ಹಂಚು ಅವಲಕ್ಕಿ ರುಚಿ ಹೇಗೆ ತಿಳಿದೀತು ? 
ಹುಲ್ಲು ಒರೆಯುವವಳಿಗ್ಯಾಕೆ ಹೂವಿನ ದಂಡೆ ? 
ಹೇನಿಗೆ ಮುಡಿದ ಹೂವಿನ ಪರಿಮಳೆ ಗೊತ್ತೆ ? 
ಹೊಲೆಯನಿಗೆ ಒಲ್ಲಿ ಕೊಟ್ಟರೆ ಕಲ್ಲು ಕಟ್ಟಿ ಹರಿದ 


ಹೊಂಗೆಜ್ಜೆ ಮಂಗನಿಗ್ಯಾಕೆ ) 


ಆರಸನ ಮಾನ ಅರಸನಿಗೆ, ಅಗಸನ ಮಾನ ಅಗಸನಿಗೆ 


ಅಂಜನ, ಅನುಮಾನ, ಅವಮಾನ-ಇವು ತಾಗಿದವನ ಕಣ್ಣಿಗೆ 
ಪ್ರಪಂಚದಲ್ಲಿ ಇಲ್ಲದ್ದೇ ಕಾಣಿಸುತ್ತೆ 


ಧನಕ್ಕಿಂತ ಮಾನವೇ ಮಿಗಿಲು, ಹಣಕ್ಕಿಂತ ಹೆಸರೇ ಹಸನು 
*ಪ್ರಾಣ ಬಿಟ್ಟು ಮಾನ ಕಾಯಿ 

ಮನೆಗಿಂತ ಮಾನ ದೊಡ್ಡದು 

ಮಾನ ಕೊಟ್ಟರೂ ಮರೇಲಿ ಕೆಡಬೇಕು 

ಮಾನಕ್ಕೆ ಹಾನಿ ಇಲ್ಲದ ತಾಣದಲ್ಲಿರಬೇಕು . 

ಮಾನಗೆಟ್ಟ ಮನೆಯಲ್ಲಿರಬಾರದಂತೆ 


ಮಾನ ಬೇಕಾದರೆ ಮೌನವಾಗಿರಬೇಕು 


* ಪ್ರಾಣ ಹೋದ್ರೂ ಮಾನ ಬಿಡಬಾರ್ದು (ಪ್ರಾಣ ಬಿಟ್ಟರೂ ಮಾನ ಬಿಡಬಾರದು) 


೧೨೮೫೦ 


೧೨೮೫೧ 


೧೨೮೫೨ 


೧೨೮೫೩ 


೧೨೮೫೪ 


೧೨೮೫೫ 


೧೨೮೫೬ 


೨೮೫೭ 


ಕನ್ನಡ ಗಾದೆಗಳ 
ವಕಾನವನ್ನೇ ಮರೆತ ಮಹಾತಾಯಿಗೆ ಸೆರಗಿನ ನೆನಪು ಯಾಕೆ ? 
ಮಾನವಿಲ್ಲದವನು ಶ್ವಾನಕ್ಕೆ ಸಮಾನ 
ಮಾನ ಹೋದ ಮೇಲೆ ವಂರಣವಾದ ಹಾಗೆ 
ಮೂಗು ಮೇಲು ಮಾಡಿಕೊಂಡು ನಡೆ 


ಶಾನುಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ 
ನಡತೆಯಲ್ಲಿ ನೋಡು 


ಶಿವಾರದ ಗುಡ್ಡೆಯೇ ಮಾನ ಅನ್ನೋದು? 
ಸ್ಥಾನ ತಪ್ಪಿದರೆ ಮಾನ ತಪ್ಪುವುದು 


ಸ್ಥಾನವಿಲ್ಲದವರಿಗೆ ಮಾನವೆಲ್ಲಿ ? 


ತಾನಾಗಿ ಅವಮಾನಪಡುವಿ? 


೧೨೮೫೮ 


ಅಭಿಮಾನ ನೀಗಿದೋನಿಗೆ ಅವಮಾನವಾದಂತೆ 


ಆಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಈಚಲಮರದ ಬುಡದಲ್ಲಿ ಹೋಗಿ 
ಕುಳಿತ 


ಆನೆ ಚರ್ಮ ಹೊದ್ದು ನಾಯಿಯಂತೆ ಬಗುಳೋದೆ ? 

ಆನೆ ಬಿಟ್ಟು ಕತ್ತೆ ಏರಿದಂತೆ 

ದೇಶಾವರ ಮಾಡಿ ಭೋಷ ಕಳಕೊಂಡ 

ನಾಗರಿಕನ ಮಾನ ನಾಡಿನಲ್ಲಿ ಹೋಯಿತು 

ನಿಷ್ಮುರಕಾತಿಯ ಮನೆಗೆ ಹೋಗಿ ನಿಂತಿದ್ದು ಬಂದೆ 
ನೂಕಿಸಿಕೊಂಡು ಹೋಗುವುದಕ್ಕಿಂತ ಮೇಕೆ ಕಾಯೋದು ಲೇಸು 


ಪೋಷಣಕ್ಕೆ ಹೋಗಿ ಭೂಷಣ ಕಳಕೊಂಡ 


ಗುಣಶೀಲ ಸ ಭಾವ 


೧೨೮೬೭ 


೧೫೩ 


ಮಾನಿಷ್ಕರ ಮರೀಗೌಡರ ಮಗಳು ಕೋಟೆ ಕೆಳಕ್ಟೋಗಿ 
ಉಚ್ಚೆ ಹೂದ್ಲು 


೧೨೮೬೮ *ಹರಕೆ ಹೇಳಿ ಕಳುಹಿಸಿದಾಗ ಬರಲಿಲ್ಲ, ಹಜಾಮನ ಕಳಿಸಿದರೆ 
ಬಂದನಂತೆ 

೧೨೮೬೯ ಹಳ್ಳಿ ಹುಡುಗನ ಮಾನ ದಿಳ್ಳೀಲಿ ಹೋಯ್ತು 

೧೨೮೭೦ ಹಿರಿಯತನ ಕೊಟ್ಟು ಕಿರಿಯತನ (ತಕೊಂಡ) ಯಾರು 
ಬಯಿಸಿಯಾರು ? 

ಅವಮಾನಪಡಿಸುವುದು 

೧೨೮೭೧ ಅಭಿಮಾನಕ್ಕೆ ಆವಮಾನ ಕೂಡದು, ಅನಿಷ್ಟಕ್ಕೆ ಆಶ್ರಯ 
ಕೂಡದು 

೧೨೮೭೨ ಗರತಿ ಸೀರೆ ಬೀದೀಲಿ ಅಳಿದ ಹಾಗೆ 

೧೨೮೭೩ "ಬಾ' ಅನ್ನಲಾರದೆ ಬಾಗಿಲು ಮುಚ್ಚಿದರು, "ಹೋಗು' 
ಅನ್ನಲಾರದೆ ಹೊಗೆ ಹಾಕಿದರು 

೧೨೮೭೪ ಶಾಲಿನಲ್ಲಿ ಸುತ್ತಿ ಎಕ್ಕಡದಲ್ಲಿ ಹೊಡೆದ ಹಾಗೆ 


ಅವಮಾನಿಸಿ ಗೌರವಿಸುವುದು 


೧೨೮೭೫ 


೧೨೮೭೬ 


೧೨೮೭೭ 


ಅಂಗಳದಾಗೆ ಒದ್ದು ಅಡಿಗೆ ಮನೆಯಲ್ಲಿ ಕಾಲು ಹಿಡಿದ 


ಊರ ಮುಂದೆ ಎಕ್ಕಡದಲ್ಲಿ ಹೊಡೆದು ಒಲೆ ಮುಂದೆ ಕಾಲು 
ಕಟ್ಟಿಕೊಂಡ 


ಊರ ಮುಂದೆ ಒದ್ದು ದೇವರ (ದೆ ೃವದಲ್ಲಿ) ಮುಂದೆ ಕೈಕಾಲು 
ಕಟ್ಟಿಕೊಂಡರಂತೆ 


* (|) ಛತ್ರ ಚಾಮರ ಒಯ್ದರೆ ಬರಲಿಲ್ಲ, ಕಸಬರಿಗೆ ಒಯ್ದರೆ ಬಂದ 
(1) ಹಲಿಗೆ ಕಾಳೆ ಕೊಟ್ಟು ಕರೆಸಿದರೆ ಬರಲಿಲ್ಲ, ಹೊಲೆಯನನ್ನು ಕಳಿಸಿದರೆ ಬಂದನಂತೆ 


೧೨೮೭೮ 


೧೨೮೭೯ 


೧೨೮೮೦ 


ಕನ್ನಡ ಗಾದೆಗಳ 
ಕಿವಿ ಕಿತ್ತು ಕಿರುಬೆರಳಿಗೆ ಉಂಗುರ ಹಾಕಿದಂಗೆ 


ತುತ್ತು ತುತ್ತಿಗೂ ತುಪ್ಪ ಬಿಟ್ರೆ ಹೊಟ್ಟೆಲಿರೋ ಮರ್ಮ 
ಹೋಗುತ್ಯೆ ? 


ಬೀದೀಲಿ ಪೊರಕೇಲಿ ಹೊಡೆದು ಮನೆಗೆ ಬಂದಾಗ ಮಣೆ 
ಹಾಕಿದರು 


ಬೀದೀಲಿ ಬೈದು ಕೋಣೇಲಿ ಸಂತೈಸಿದ 


ಮುಂದಲೆ ಕೊಯ್ದು ಮುಡಿಗೆ ಹೂವು ಮುಡಿಸಿದ ಹಾಗೆ 


ಮೂಗು ಕೊಯ್ದು ಮೊಗ್ಗಿನ ತುರಾಯಿ(ಕನ್ನಡಿ) ಕೊಟ್ಟಹಾಗೆ 


ಮೊಕ್‌ ಉಗ್ದು ಚೌಕ ಕೊಟ್ರಂತೆ ಒರಸ್ಕೋಂತ 


ಹಿಂದೆ ಹೇಸರಗತ್ತೆ ಹತ್ತಿಸಿ ಮುಂದೆ ಜಾತಿ ಕುದುರೆ ನಿಲ್ಲಿಸಿದಂಗೆ 


ಅಡಿಕೆ (ಆಣೆ)ಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು 
ಅತ್ತೆ ಕತ್ತೆ ಏರಿದರೆ ಕೊಡೆ ಹಿಡಿಯುವುದಕ್ಕೆ ಮಾನಬಿರಬೇಕು 


ಆಚೆ ಬೀದಿಯಲ್ಲಿ (ಉಗಿದರೆ) ಎಕ್ಕಡದಲ್ಲಿ ಹೊಡೆ (ಅವಮಾನ) 
ವಾದರೆ ಈಚೆ ಬೀದಿಯಲ್ಲಿ ಹೊಸ ಆಳು 


ಇನವಂದ ಆಡಿ ಇದ್ದ ಗೌರವವೂ ಹೋಯಿತು 

ಉಗಿದ್ರೂ ನನ್ನ ಉಣ್ಣೋಕೆ ಕರೆದ್ರು ಅಂದಂಗೆ 

ಊರೆಲ್ಲ ಉಗಿದರೂ ನನ್ನ ಮೂರೇಜನ ಉಗಿದರು ಅಂದಂತೆ 
ಎಕ್ಕಡದಲ್ಲಿ ಹೊಡೆದರೆ ಬಸವನ ಚಕ್ಕಳ ಅಂದನಂತೆ 


ಕಿತ್ತು ಹೋದವಳಿಗೆ ಮತ್ತೊಂದು ಬೀದಿ 


ತಾ 


ಗುಣಶೀಲ ಸ್ವಭಾವ 


೧೨೮೯೪ 


೧೨೯೦೦ 


೧೨೯೦೧ 


೧೨೯೦೨ 


೧೨೯೦೩ 


೧೨೯೦೬ 


ಪಾಪಾಸಿನಲ್ಲಿ ಹೊಡೆಸಿಕೊಂಡು "ಆ ಸೋಶನ ತಕೊಂಡೆ 
ಹೋಯ್ತು' ಅಂದ 


ಬಿಟ್ಟ ಹೆಂಡತಿ ಮನೆಗೆ ಹಿಟ್ಟಿಗೆ ಹೋದನಂತೆ 
ಮಾನಗೇಡಿ ಮುಂದೆ ಏನೂ ಹೇಳಬಾರದಂತೆ 
ಮಾನಹೀನಗೆ ಬೇರೆ ಮಾನಹಾನಿ ಆಗೋದುಂಟೆ ? 


ಮಾನಹೀನರ ಮುಖನೋಡೋಕಿಂತ ತನ್ನ ಕಾಲಡಿ ನೋಡಿ 
ನಡೆಯುವುದು ಸುಳಿಸೂತ್ರ 


ಮಾನ ಹೋದರೂ ಮರ್ಯಾದೆ ಹೋಗಲಿಲ್ಲ 
ಮಾನಹೋದ್ರೆ ಬಳ್ಳೆ ತಕೊಂಡ್ರಾಯ್ತು ಅಂದ 


ಮಾನಿಷ್ಕರು ಮಾನಕ್ಕಂಜಿದರೆ, ಮಾನಗೇಡಿ 
“ತನಗೆ ಅಂಜಿದರು' ಎಂದನಂತೆ 


ಮಾನಾವಮಾನ ಶಪ್ಪ ಸಮಾನ 


*ಮೂಗು ಕೊಯ್ದರೂ “ಮೂಗಿನ ಸೊಳ್ಳೆ ಉಂಟಲ್ಲ Ls 
ಅಂದಳು 


ಮೈ ಇದ್ದವರಿಗಷ್ಟೇ ಮಳೆಯ ಭಯ 
ಮಾನವಿದ್ದವರಿಗಷೆ ಕೇ ಕಳೆಯುವ ಭಯ 


ಲಂಗು ಲಗಾಮ ಲವಣ (ಲೌಡ) ಫಕೀರ 


ಲಂಗು ಹೋದ ಮುಕ್ಕನಿಗೆ “ಲಿಂಗ ಕಟ್ಟಿದೋರ್ಯಾರು ?' ಅಂದರೆ 
“ಮಂಗಳವಾರ ದಿನ ಮನೆ ತಾರಿಸಿಕೊಂಡು ನಾನೇ ಕಟಿ ಕೊಂಡೆ 


po 


ಹೋಗು'ಅಂದ್ಲಂತೆ 


ಹಿಂದೆ ಹೇಸವು,) ಕಾಣವಂಗಿಲ 
ಮುಂದೆ ಉಗಿಯವ್ಸ್‌ ಕಾಣುವಂಗಿಲ್ಲ 


$ ಮೂಗು ಹೋದರೂ "ಮೂಗಿನ ತೂತಿದೆಸ ಲ್ಲ |! ಅಂದ 


೧೨೯೧೦ 


೧೨೯೧೧ 


೧೨೯೧೨ 


೧೨೯೧೩ 


೧೨೯೧೪ 


೧೨೯೧೫ 


೧೨೯೧೬ 


೧೨೯೧೭ 


೧೨೯೧೮ 


೧೨೯೧೯ 


ಕನ್ನಡ ಗಾದೆಗಳ ಮಹಾಕೋಶ 


ಅಗ್ಗಳಿಕೆ ಇಲ್ಲದವ ಹಗ್ಗಕ್ಕಿಂತ ಕಡೆ 
ಇದ್ದ ಮರ್ಯಾದೆ ಮಧ್ಯಾಹ್ನಕ್ಕೆ ಹೋಯಿತು 


ಕಿಂಕಾಪಿನ ಬಟ್ಟೆ ಧರಿಸಿದ ಅಂತ ಕನಕಾಭಿಷೇಕ 
ಮಾಡ್ತಾರೆ ? 


ತನ್ನ ಕಾಲಿಗೆ ತಾನೇ ಶರಣು ಮಾಡಿಕೊಂಡು 
ಹರಸಿಕೊಂಡ ಹಾಗೆ 


ತನ್ನ ಮರ್ಯಾದೆ ಕೆಟ್ಟವ ಪರರಿಗೆ ಮರ್ಯಾದೆ 
ಕೊಟ್ಟಾನೆ ? 


ನಿನ್ನ ಬೆನ್ನು ನೀನೇ ತಟ್ಟಿಕೊಂಡು ಮನ್ನಣೆ (ಮುನ್ನಡೆ) 
ಪಡೆಯಲಾರೆ 


ಬಹಿಷ್ಕಾರದವನಿಗೆ ನಮಸ್ಕಾರವೇಕೆ ? 
ಮನ್ನಣೆ ಸಿಕ್ಕದಿದ್ದರೆ ತಲ್ಲಣವೇಕೆ ? 
ಮನ್ನಿಸಿದವರಿಗೆ ಮನ್ನಣೆ 


ಮರ್ಕಾದೇನ ತಳಿಗೇಲಿ ಬಡಿಸಿಕೊಂಡು 
ತಿನ್ನೋಕಾಗೋಲ್ಲ 


ಮಾನ ಕೊಟ್ಟು ಮರ್ಯಾದೆ ತಗೋಬೇಕು 
ಮನೆಯವರಿಗೇ ಇಲ್ಲದ ಮರ್ಯಾದೆ ಮನೆಗೆ ಬೇಕೆ ? 


ಹಂದಿಯನ್ನು ಹಸುವಿನಂತೆ ಯಾರಂ ಪೂಜಿಸ್ತಾರೆ? 


ಆಶ್ರಯಿಸಿದಷ್ಟೂ ಬಿಗುಮಾನ 


೧೨೯೨೦ 


“ಅಪ್ಪ ಅಪ್ಪ !” ಆಂದರೆ ಅಪ್ಪನ ಜಂಬ 
(ಕುಂಡೆ) ಅಟ್ಟಕ್ಕೇರಿತು 


ಗುಣಶೀಲ ಸ್ವಭಾವ 


1 


೧೨೯೨೧ 


೧೨೯೨೨ 


೧೨೯೩೦ 


6೫೭ 
1"ಔ್ರಷಧಿಗೆ' ಅಂದರೆ ಅಗಸಗಿತ್ತಿ ಹೇಸಿಗೆ ಹಿಂಡು ಬಿದಿರೊಳಗೆ 


ಏರ್ತಂತೆ 


“ನೀನೇಗತಿ ಹಣಮ (ತಿಮ್ಮ)ಪ್ಪ ! ಅಂದ್ರೆ 
ಯಾತರ ಮೇಲಿನದೊ ಪರಸಾದ ಕೊಟ ನಂತೆ 


“ನೀನೇ ಹರೇ ನಾರಾಯಣ !' 
ಅಂದ್ರೆ ಗೋಪಾಳ ಬುಟ್ಟಿ ಕೈಲಿಟ್ಟ 


ಗ ಸ್ದಾ! ೧ 
ಬನ್ನಿ ಅಂದ್ರಿ ಪನ್ನಿ ಹೆಚ್ಚು. 


“ಸಾಣೆ (ಸಗಣಿ)ಗೆ ಕಾಲು ಮುಟ್ಟಿಸು" ಅಂದ್ರೆ 
“ಆಚೆವರ್ಷದ ಹಾಗೆ ನಾಣ್ಯ ಕೂಡಬೇಕು' ಅಂದ ಹಾಗೆ 


ಆನೆಯಂಥಾದ್ದು ಮುಗ್ಗರಿಸುತ್ತೆ 
2ಆನೆಗೂ ಅಡಿ ತಪ್ಪೀತು 
ಉಪ್ಪುಂಡ ನಾಲಗೇಲಿ ತಪ್ಪು ಬಾರದೇ ಇರುತ್ತೆ ? 


ಕೆಸರು ಕುಳಿದು ಕಾಲು ತೊಳೆದುಕೊಳೊ ಕಿಂತ ತುಳೀದೇ 
ಇರೋದೇ ಮೇಲು 


ತನ್ನ ತಪ್ಪು ತಾನು ತಿಳ್ಕಂಡವನು ಇನ್ನೊಬ್ರ ತಪ್ಪು ಹೇಳ್ತಾನಾ? 


(1) ನರಿ ಹಾಲು ಮದ್ದಿಗೆ ಬೇಕು ಅಂದರೆ ಅದು ಹೋಗಿ ಮುಳಿ ನ ಮೇಲೆ 


ಕೂತಿತಂತೆ 


(11) . ನರಿ ಹೇಲು ಪಾವನ ಅಂದರೆ ಅದು ಹೋಗಿ ದಿಂಡಿಗದ ಮೆಳೆ ಮೇಲೆ ಕೂತು 
ಕೊಂಡಿತಂತೆ 
(111) ಮೊಲದ ಹಾಲು ಮದ್ದಿಗೆ ಬೇಕೆಂದರೆ ಮುಳ್ಳಿನಲ್ಲಿ ಕುಳಿತು ಹಾಲು ಇಳಿಸಿತು 


(iv) ಅಗಸಗಿತ್ತೀದು ಔಸ್ತಿಗ್ಬೇಕು ಅಂದ್ರೆ ಹಿಂಡಿಗದ ಮೆಳೆ ಮೇಲದೆ ಅದ್ಲಂತೆ 
ತೌ 


2 ಅಡಿ ತಪ್ಪಿಸಿ ಬಿಟ್ಟರೆ ಆನೆಯಾದರೂ ಉರುಳುವುದೇ ಸರಿ 


೧೫೮ 
೧೨೯೩೧ 
೧೨೯೩೨ 
೧೨೯೩೩ 


೧೨೯೩೪ 


೧೨೯೩೫ 


೧೨೯೩೬ 


ದೊಡ್ಡವರ ತಪ್ಪು 


೧೨೯೩೭ 


೧೨೯೩೮ 


೧೨೯೩೯ 


೧೨೯೪೦ 


೧೨೯೪೧ 


೧೨೯೪೨ 


1 ನಡೆಯೋದ ಕಲಿತ ಮ್ಯಾಲೆ ಎಡಗೇ ಎಡಗ್ತಾನೆ 
2 ಓದುವವಂಗೆ ತಪ್ಪು, ನೆಡಿಯುವಂಗೆ ಎಡವ್ಹು (ಹವ್ಮಕ) 
3 ಅತ್ತೆ ಒಡೆದ ಮಡಕೆ (ಕಂಚಿ, ಪ್ರಾತೆ)ಗೆ ಬೆಲೆಯಿಲ್ಲ 


ಕನ್ನಡ ಗಾದೆಗಳ ಮಹಾಕೋಶ 
ತಪ್ಪಿದವರಿಗೆ (ಚೆಂದ ಕಾಣದು) ಒಪ್ಪು ಇಲ್ಲ 
ತಪ್ಪು ತೋರದ ಜನರಿಲ್ಲ, ಉಪ್ಪು ಸೇರದ ಪಲ್ಕವಿಲ್ಲ 
ತಪ್ಪು ಮಾಡದವರಿಲ್ಲ, ತುಪ್ಪ ಉಣದವರಿಲ್ಲ 
ನಡೆಯೊ ಕಾಲು ಎಡವುೆತ್ತೆ 


ನಡೆವನೆಡಹನಲ್ಲದೆ ಕೂತ ನಡಹುವನೇ-ರಾಘವಾಂಕ- 
ಕಾವ್ಯ ಪ್ರಯೋಗ 


ನಡೆಯುವವನು ಎಡುವುತ್ತಾನೆ, ಬರೆಯು(ಓದು, ಆಡು)ವವ 
ತಪ್ಪುತ್ತಾನೆ 


ಹುಡುಕುತಾ ಹೋದ್ರೆ ತಪ್ಪಿಗೆ ಕೊನೆ ಇದೆಯೇ ? 


ಗಣನೆಗೆ ಬಾರದು 


ಅತ್ತೆ ಒಡೆದ ಮಡಕೆ ಅಡಕಲಾಗೆ (ಮಾಳಿಗೇಲೆ) ಸೊಸೆ 
ಒಡೆದ ಮಡಕೆ ಅಂಗಳದಾ (ಬಯಲಾ)ಗೆ 


ಅತ್ತೆ ಒಡೆದರೆ ಹಳೆ ಮಡಕೆ, ಸೊಸೆ ಒಡೆದರೆ (ಹಸಿ) 
ಹೊಸ ಮಡಕೆ 


ಅತ್ತೆ ಮಾಡಿದ್ದು ಹಡದೆಗೆ, ಸೊಸ ಮಾಡಿದ್ದೇಕೆ ? 


ಅತ್ತೆ ಕತ್ತೆ ಹೋದರೂ ಚಿಂತೆಯಿಲ್ಲ, 
ಸೊಸೆ ತಲೆ ಬಾಗಿಲಿಗೆ ಬಂದರೆ ಹೋಯಿತು 


ಅತ್ತೆ ಮಾಡಿದರೆ ವ್ರತ, ಸೊಸೆ ಮಾಡಿದರೆ ಹಾದರ 


ಅತ್ತೆ ಮಾಡಿದ್ದು ಉತ್ತಮ, ಸೊಸೆ ಮಾಡಿದ್ದು ಸಪ್ಪೆ 


ಕಾ 


ಹ 


ಗುಣಶೀಲ ಸ್ವಭಾವ 


೧೨೯೪೩ ಉಪಾದ್ಯರು ಉಪ್ಪುಕದ್ದರು, ಉಪಾದ್ರ ಹೆಂಡಿತೀನ ಕಳ್ಳೆ ಕದ್ದ 


೧೨೯೪೪ 


೧೨೯೪೫ 


ಯಜಮಾನ ಜೋಳ (ಕೋಳಿ, ಕುರಿ) ಕದ್ದಹಾಗೆ 


*ಅತ್ತೆಗೆ ಅಗಸನ ಸ್ನೇಹ, ಸೊಸೆಗೆ ಬುದ್ಧಿ ಮಾತು 


ತಿಳಿದೂ ತಪ್ಪು ಮಾಡುವುದು 


೧೨೯೪೬ 
೧೨೯೪೭ 
೧೨೯೪೮ 
"೧೨೯೪೯ 
೧೨೯೫೦ 
೧೨೯೫೨ 
೧೨೯೫೨ 
೧೨೯೫೩ 
೧೨೯೫೪ 
೧೨೯೫೫ 


೧೨೯೫೬ 


೧೨೯೫೭ 


೧೨೯೫೮ 


ಆನೆ ತನ್ನಮೇಲೆ ತಾನೇ ಮಣ್ಣು ಹಾಕಿಕೊಂಡ ಹಾಗೆ 


ಊರ ಮೇಲೆ ಹೋಗುವುದನ್ನು ಮೈಮೇಲೆ ಹಾಕಿಕೊಂಡಂತೆ 


ಕಾಸು ಕೊಟ್ಟು ರೋಗ ಕೊಂಡುಕೊಂಡಂತೆ 
ಕಾಸುಕೊಟ್ಟು ಚೇಳಿನಿಂದ ಕುಟಿಕಿಸಿ ಕೊಂಡರು 
ಕಂಡೂ ಕಂಡೂ ಕೈ ಕೆಂಡದೊಳಗಿಡ್ತಾರೈ ? 

ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿ ಕೊಂಡಂತೆ 
ತನ್ನ ಗೋರಿ ತಾನೇ ಅಗೆದಂತೆ 

ತನ್ನ ಮನೆಗೆ ತಾನೇ ಬೆಂಕಿ ಹಾಕ್ಕೊಂಡ 

ತೆಂಗಿನ ಮರ ಏರಿ ಕೈಬಿಟ್ಟ ಹಾಗೆ 

ದಾರಿಯಲ್ಲಿ ಮನೆ ಮಾಡಿ ಯಾರೊಂದಿಗೆ ಹೇಳೋದು? 


ದಾರೀ ಮೇಲೆ ಹೋಗೋ ನಾಯೀನ ಕರೆದು ಮೈಮೇಲೆ 
ಹಾಕ್ಕೊಂಡ 


ದುಡು ಕೊಟ್ಟು, ದೆ,ವ ಹಿಡಿಸಿಕೊಂಡರು ' 
@ ೪ ಲೆ 


ದಂಡ್ಡು ಕೊಟ್ಟು ದುಃಖ ಕೊಂಡರು 


* ಸೊಸೆಗೆ ಬುದ್ಧಿ ಹೇಳಿ ಅತ್ತೆ ಅಗಸನಲ್ಲಿ ಹೋದಳು 


೧೬೨ 


೧೨೯೫೯ 

೨೯೬೦ 
೧೨೯೬೧ 
೧೨೯೬೨ 


೧೨೯೬೩ 


೧೨೯೬೪ 


೧೨೯೬೫ 


೧೨೯೬೬ 


೧೨೯೬೭ 
೧೨೯೬೮ 
೧೨೯೬೯ 
೧೨೯೭೦ 


೧೨೫೯೭೧ 


ಕನ್ನಡ ಗಾದೆಗಳ ಮಹಾಕೋಕೆ 
ನಡು (ರಾತ್ರಿ) ಮನೆಯಲ್ಲಿ ಹೇಸಿಗೆ ಮಾಡಿ ನಾತ ಬರುತ್ತೆ ಅಂದ 
ನಡುಮರ ಹತ್ತಿ ಬುಡ ಕಡಿದ ಹಾಗೆ 


ನರಿ (ಕರಡಿ) ಕಕ್ಕೇ ಕಾಯಿ ತಿಂದ ಹಾಗೆ 


1ಕೂತ ಕೊಂಬೆ ಬುಡ ಕಡಿದ ಹಾಗೆ 


ಬಲಗೈಲಿ ಹಾಲು ಅನ್ನ ಉಣ್ತಾ, ಎಡಗೈಲಿ 
ಮಣ್ಣು ಹಾಕ್ಕೊಂಡ 


ಬಾಲನಾಗಿರುವಾಗ ಹೇಸಿಗೆ ತಿಂದರೆ ಪ್ರಾಯ ಬಂದ ಮೇಲೆ 
ತಿನ್ನಬಹಂದೇ? 


ಕಿಬೀ (ಹಾ)ದಿ (ದಾರಿ)ಯಲ್ಲಿ ಹೋಗುವ ಮಾರಿಯನ್ನು 
(ಮಗ್ಗುಲಲ್ಲಿ ಮಲಗಿಸಿ ಕೊಂಡ ಹಾಗೆ) ಊರ (ಮನೆ) ಹೊಕ್ಕು 
ಹೋಗು ಅಂದಂತೆ 


3ವಂರ ಕಡಿದು ಮೇಲೆ ಹಾಕ್ಕೊಂಡು 
ಕಲ್ಲು ಕೆಡವಿ ಕಾಲ ಮೈಮೇಲೆ ಹಾಕ್ಕೊಂಡ 


ಮಾರಿ ಮನೆಗೆ ಹೋತ ಕನ್ನ ಕೊರೆದ ಹಾಗೆ 

ಮಿಂದು ಮಿಂದು ಬೂದಿಯಲ್ಲಿ ಹೊರಳಿದ ಹಾಗೆ 
ಮೂಲೇಲಿರೊ ಕೊಡಲಿಯನ್ನು ಕಾಲ ಮೇಲೆ ಹಾಕಿಕೊಂಡಂತೆ 
ಹಗ್ಗ ಕೊಟ್ಟು ಕೈ ಕಟ್ಟಿಸಿ (ಎಡಕಟ್ಟು ಆಕಿಸಿ)ಕೊಂಡ ಹಾಗೆ 


ಹಣ್ಣಿಗೆ ಹಾರಿ ಕಣ್ಣಿಗೆ ಮಣ್ಣು ಬಿತ್ತು 


1 (1) ಕೊನೆ ಮೇಲೆ ನಿಂತು ಕಾಳು ಕಡಿದ ಹಾಗೆ 
(11) ತಲೆ ಹತ್ತಿ 'ಬುಡ ಕಡಿಯಬೇಡ 
2 ಉಂಡು ಎಡಗೈಲಿ ಮಣ್ಣ ಹಾಕಿಕೊಂಡರು 
3 ಊರಿಗೆ ಬಂದ ವಕಾರಿಯನ್ನು ಮನೆ ಹೊಕ್ಕು ಹೋಗು ಅಂದಹಾಗೆ 
4 ಮರ ಕಡಿದು ಮೈಮೇಲೆ ಬೀಳಿಸಿ ಕೊಂಡ ಹಾಗೆ 


ಸಿಣಶೀಲ ಸ್ವಭಾವ 0೬೧ 
೧೨೯೭೨ ಹಾದಿಯಲ್ಲಿ ಕುಳಿತವರ ಹಣೆಯಬರಹ ಒದೆಸಿಕೊಳು ವುದು 


೧೨೯೭೩ ಹೆಬ್ಬಾಗಿಲಲ್ಲಿ ಹೆಂಡತಿ ಮಲಗಿಸಿ ದಾಟಿದವರ ಕೈಲಿ ದಂಡ 
ಹಾಕಿಸಿದರಂತೆ | 


ತಪ್ಪು ಒಬ್ಬನದು., ಆರೋಪ ಒಬ್ಬನ ಮೇಲೆ 
೧೨೯೭೪ ಈ ಬೆಕ್ಕಲ್ಲ, ಆ ಬೆಕ್ಕು 


೧೨೯೭೫ ಈ ಬೆಕ್ಕು ಆ ಹಾಲು ಕುಡಿಯುವುದೇ ? 


೧೨೯೭೬ 3ಕಪಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರಿಸಿತಂ 
೧೨೯೭೭ ಶಿತನ್ನ ಚಿನ್ನ ಕೆಟ್ಟ ಶದ್ದಾಗಿ ಅಕ್ಕಸಾಲೆಯನ್ನು ದೂರಿದ ಹಾಗೆ 
೧೨೯೭೮ ತನ್ನ ತಪ್ಪಿಗೆ ಅನ್ಯರನ್ನು ಗುರಿವವಾಡೋದು ಯಾವ ನ್ಯಾಯ? 


೧೨೯೭೯ ತನ್ನ ಹಲ್ಲು ತಾನು ಮುರುಕೊಂಡು ಅನ್ಯರ ಮೇಲೆ 
ದೂರು ಹೇಳಿದ 


೧೨೯೮೦ ತಪ್ಪು ಹೊರಿಸಿದವನ ಒಪ್ಪುವರು ಯಾರು ? 
ೆ ೧೨೯೮೧ ತಾನು ಕಳ್ಳತನ ಮಾಡಿ ತಳವಾರ (ಕೊತ್ವಾಲ)ನನ್ನು ಬೈದನಂತೆ 


೧೨೯೮೨ ತಾನು ಜಾರಿಬಿದ್ದು ಉಣ್ಣೆಯಂತಹ ನೆಲ ಅಂದ 


೧೨೯೮೩ ಬತ್ತ ತಿಂದು ಹಾಕಿದಾತ ಬಲ್ಲಾಳ, ದೂರು ಅಣಿಲಿನ ಮೇಲೆ 


1 (1) ಜಾಣ ಬೆಲ್ಲ ತಿಂದು ಹೆಡ್ಡನ ಬಾಯಿಗೆ ಒರಿಸಿದನಂತೆ 
(11) ದೊಡ್ಡವನು ತಿಂದು ಬಡವನ ಬಾಯಿಗೆ ಒರಸ್ತಾನೆ 
(111) ಬುದ್ಧಿವಂತ ಬೆಣ್ಣೆ ತಿಂದು ಅಪ್ರಬುದ್ಧ (ನಿದ್ದೆ ಬಂದವ) ನ ಬಾಯಿಗೆ ಒರಿಸಿದ 
(iv) ಮಂಗ ಬೆಣ್ಣೆತಿಂದು ಆಡಿನ ಬಾಯಿಗೆ ಒರಿಸಿತು 


(೪) ಮಾಯಕಾತಿ ಮೊಸರು ಕುಡ್ಡು ಮನಿಗಿದ್ದೋರ (ಮನಗಿದ್ದ ಗಂಡನ) ತುಟಿಗೆ 
ಸೀಟಿದಳಂತೆ 


p (1) ತನ್ನ ಚಿನ್ನ ಚೊಕ್ಕಟವಾದರೆ ಚಿನಿವಾರಗೆ ದೂರೋದು ಯಾಕೆ ? 


(1]) ನಮ್ಮ ಚಿನ್ನ ಚೆನ್ನಾಗಿದ್ರೆ ಒಪ್ಪಕ್ಕಾ ಕೆ ಅಕ್ಕಸಾಲೆ ಬಳಿ ಹೋಗಬೇಕು ? | 
11 


೧೬೨ ಕನ್ನಡ ಗಾದೆಗಳ 


೧೨೯೮೪ ಮಾಡಿದ ತಪ್ಪ ಕಂಬಳಿಯವನದು 
ದೊರುವುದು ದುಬಟಿಯವನ್ನ 


೧೨೯೮೫ . ಮಾಡಿ (ದವರ) ರೋದು ನೋಡಿದರೆ ಮಾಡಿದವರಂ 
ಯಾರು ಅಂತ ತಿಳಿಯದೆ ? 


೧೨೯೮೬ *3ಮಾಡೋದು ವಣಾಡಿಬಿಟ್ಟು, “ನಾನ್ನಲ್ಲ ಗಾಂಧಾರಿ'ಅಂದ 


೧೨೯೮೭ ರೊಟ್ಟಿ ಕೈತಪ್ಪಿ ಬಿದ್ದರೆ ನಾಯ ತಪ್ಪೇ? 


ತಪ್ಪು ಒಬ್ಬನದು, ಸಿಕ್ಕಿಬಿದ್ದವನೊಬ್ಬ 
೧೨೯೮೮ ಅಡಕೆ ಕದ್ದವ ಸಿಕ್ಕಿಬಿದ್ದ, ಆನೆ ಕದ್ದವ ಜಾರಿಕೊಂಡ 


೧೨೯೮೯ ಹಣ್ಣು ತಿಂದವ (ನುಣ್ಣಗೋದ) ನುಣಿಚಿಕೊಂಡ, ಸಿಪ್ಪೆ 
ತಿಂದವ ಸಿಕ್ಕಾಕ್ಕೊಂಡ 


೧೨೯೯೦ ಹಣ್ಣು ಬೊಮ್ಮಣ್ಣನಿಗೆ, ಅಪರಾಧ ತಿಮ್ಮಣ್ಣನಿಗೆ 


ಯಾರದೋ ತಪ್ಪಿಗೆ ಯಾರಿಗೋ ಶಿಕ್ಷೆ 
೧೨೯೯೧ ಆನೆ ಅರಸು ಮದದಿಂದ ಮೆರೆದರೆ ಅಮಾತ್ಮರಿಗೆ ಬೈಗಳು 
೧೨೯೯೨ ಎತ್ತಿನ ಹುಣ್ಣಿಗೆ ಹೋರಿಗೆ ಬರೆ 


೧೨೯೯೩ 2ೃವಎಶ್ತಿಗೆ ಜ್ವರ (ಬೇನೆ, ರೋಗ) ಬಂದರೆ ಎಮ್ಮೆಗೆ ಬರೆ 


1 ನಾನಲ್ಲ, ಗಾಂಧಾರಿ 
2 (1) ಕೊಟ್ಟಿಗೆಗೆ ಬರೆ ಹಾಕಿದರು 
(11) ಕೋಣವನ್ನೆಳೆದು ಬರೆ ಹಾಕಿದರು 
(111) ಎತ್ತು ಇರಿದ ತಖ್ಪಗೆ ಎಮ್ಮೆಗೆ ಬರೆ 
(iv) ಕತ್ತೆಗೆ ಜ್ವರ ಬಂದರೆ ಎತ್ತಿ (ಎಮ್ಮೆ)ಗೆ ಬರೆ ಹಾಕಿದರಂತೆ 
(೪) ಆಲಿಗೆ ಜ್ವರ ಬಂದರೆ (ಸನ್ನಿ ಮಾರಿದರೆ) ಗೈಬೂಗೆ ಸೂಡಿಟ್ಟರು 
(೪1) ಎಮ್ಮೆಗೆ ನಾಗೇರಾದ್ರೆ ಎತ್ತಿಗೆ ಹಿಡ್ಕೊಂಡು ಬರೆ ಹಾಕಿದ ಹಾಗೆ 
(vii) ಎಮ್ಮೆ ಹಿಂಡದಿದ್ರೆ ಕೋಣನಿಗೆ ಬರೆ 


ಗುಣಶೀಲ ಸ್ವಭಾವ 


೧೨೯೯೪ 


೧೨೯೯೫ 


೧೨೯೯೬ 
೧೨೯೯೭ 


೧೨೯೯೮ 


೧೨೯೯೯ 


೧೩೦೦೦ 
೧೩೦೦೧ 


೧೩೦೦೨ 
೧೩೦೦೩ 
೧೩೦೦೪ 


೧೩೦೦೫ 


೧೬೩ 
ಕಬ್ಬಿಣ ಕಾಯದಿದ ರೆ ತಿದಿಯವನನು, ಗಟಿ.ಸಿದರು 
ಎ ಇ ಬ 


ಕಬ್ಬು ತಿನ್ನಲಿಲ್ಲ, ಹಾಲುಕುಡಿಯಲಿಲ್ಲ ; ಆಲೆಮನೆ ದೆವ್ವ 
ಅಟ್ಟಸಿಕೊಂಡು ಬಂತು 


ಕಾಡು ಹಂದಿ ಹೊಲ ಮೇದರೆ ಊರ ಹಂದಿ ಕಿವಿ ಕೊಯ್ದರು 
ಕುರಿ ತೊಂಡು ಮೇದ ದವಸವನ್ನು ಕುರುಬನಿಂದ ಕಾರಿಸಿದರು 


2ಗೋಕರ್ಣದ (ಬಸರೂರಿನ, ಹಂದ ಕುಂದದ)ವರು ಹಾದರ 
ಮಾಡಿದರೆ ಕುಮಟೆಯವರು ದಂಡ ತೆರಬೇಕಂತೆ 


ಮೇಯ್ಯಂಡ ಕತ್ತೆ ಮೇಯ್ಯತ್ತು, ಸಿಕ್ಕಂಡ ಕತ್ತೆ ಕಿವಿ ಕೂದರು 


ಹಣವಿದ್ದವರು ಹಾದರ ಮಾಡಿದರೆ ಹಾದೀಲಿ ಹೋಗುವವರು 
ದಂಡತೆತ್ತರು 


ಹಣ್ಣುಕಾಯಿ ಹನುಮಂತಪ್ಪನಿಗೆ, ದೊಣ್ಣೆ ಪೆಟ್ಟು 
ಪೂಜಾರಪ್ಪನಿಗೆ 


ತಾಸಿನ ಬಟ್ಟ ಫಲು ನೀರು ಕುಡಿದರೆ ತ್ರಾಸಿಗೆ ಕೊಡತಿ ಪೆಟ್ಟು 
ಪೆಂಡರ ದೋಷಕ್ಕೆ ಮಕ್ಕಳ ಮೂಗು ಕೊಯ್ದರೆಂತೆ 
ಸೂಳೆಯ ಪಾಪಕೆ 


ಜಿ ಸನ್ಯಾಸಿಯನ್ನು ಶೂಲಕ್ಕೆ ಹಾಕಿದರು 


ಹಳ್ಳಿಯವರು ದೊಂಬಿ ಮಾಡಿದರೆ ಪೇಟೆಯವರು. ದಂಡತೆತ್ತರು 


ತಪ್ಪಿಗೆ ಕ್ಷಮೆ ಕೇಳುವುದು 


೧೩೦೦೬ ಅರಿಯದೆ ತಪ್ಪುಮಾಡಿದೆ ಅನ್ನುವುದು ದೊಡ್ಡಸ್ತನವೆ? 


1 ಹಣ್ಣು ತಿನ್ನಲಿಲ್ಲ, ಹಾಲು ಕುಡಿಯಲಿಲ್ಲ ; ಬರಬರನೆ ಅಟ್ಟಾಡಿತು ಆಲೆಮನೆ ದೆವ್ವ 


2 (1) ಹಂದಿಯವರ ಹಾದರಕ್ಕೆ ತಮಟೆಯವರು ದಂಡ ತೆತ್ತರು 
(1) ಹಂದಿ ಚಿಕ್ಕರು ಮಾಡಿದ ತಪ್ಪಿಗೆ ತಮಾಟೆಯವರು ದಂಡ ತೆತ್ತರು 


೧೬೪ 


೧೩೦೦೭ 


೧೩೦೦೮ 


೧೩೦೦೯ 


೧೩೦೧೦ 


೧೩೦೧೧ 


೧೩೦೧೨ 


೧೩೦೧೩ 
೧೩೦೧೪ 


೧೩೦೧೫ 


ಕನ್ನಡ ಗಾದೆಗಳ 
1ಅರಿಯದೆ ಮರೆತು ನಿನ್ನ ತಿರುಪುಟ್ಟಿಗೆ ಕೆ ಹಾಕಿದೆ 
ಬುಡುಬುಡಂದಾಸಯ್ಯ, ನಿನ್ನ ದಮ್ಮಯ್ಯ ಅಂದ ಹಾಗೆ 
ಎಡವಟ್ಟು ಮಾಡಿದ್ದಕ್ಕೆ ಎರಡು ಕೈಯ್ನೂ ಎತ್ತಿ ಮುಗಿದ 


ಗಂಗೆ ಅಂಥವಳು ಮೂರು ಸಾರಿ ತೇಲಿಸ್ತಾಳೆ, 
ಮೂರು ಸಾರಿ ಮುಳಂಗಿಸ್ತಾಳ 


2ತೊಡೆ ಮೇಲೆ ಮಗು ಹೇತರೆ ತೊಡೆ(ಕುಂಡೆ) ಕುಯ್ಡಾಕ್‌ 


ತಾರೈೆ ? 


ತಪ್ಪು ಹೊಟ್ಟೇಲಿ ಹಾಕ್ಕೋಬೇಕು, ಒಪ್ಪು ಬಾಯಲ್ಲಿ 
ಹಾಕ್ಕೋಬೇಕು 


ದಯೆ ತೋರಿದರೆ ಕ್ಷವಿಂಸಿದ ಹಾಗಾಯ್ತೆ? 

ನಿಂದಿಸುವವರಿಗೆ ವಂದಿಸು, ತಪ್ಪು ಮಾಡಿದವರಿಗೆ ಮನ್ನಿಸು 
ಶಿಕ್ಷಿಸುವುದಕ್ಕಿಂತ ಕ್ಷವಿಂಸುವುದು ಶ್ರೇಷ್ಠ _ 

ಹಾಲಿಗಾದರೂ (ಹಾಕಂ) ಅದ್ದು, ನೀರಿಗಾದರೂ (ಹಾಕು) ಅದ್ದು 


ತಪ್ಪುಮಾಡಿ ಪೆಚ್ಚು ಬೀಳುವಿಕೆ 


೧೩೦೧೬ 


೧೩೦೧೭ 


೧೩೦೧೮ 


೧೩೦೧೯ 
೧೩೦೨೦ 


ಇಂಗು ತಿಂದ ಮಂಗನಂಗೆ ಕಣ್ಣುಪಟಪಟ, ಬಾಯಿ ಪಿಟಿಪಿಟಿ 
ಜಿರಳೆ (ಬೆಣ್ಣೆ) ತಿಂದ ಬೆಕ್ಕಿನ ಹಾಗೆ 
ಬೆಣ್ಣೆ ನುಂಗಿದ ಬೆನಕ 


ದಾರಿ ತಪ್ಪಿ ಹಾರಿದರೇನು ಫಲ ? 


ಬಾಲ ಸುಟ್ಟ ಬೆಕ್ಕಿನ ಹಾಗೆ 


1 ಅರಿಯದೆ ಕೈಯಿಟ್ಟೆ ಬುಟ್ಟುಡಂ ದಮ್ಮಯ್ಯ 
2 ಮಕ್ಕಳು ಹೊಲಸು ಮಾಡಿದರೆ ಯಾರಾದರೂ ತೊಡೆ ಕೊಯ್ದು ಚೆಲ್ಬುವರೆ ? 


ಗುಣಶೀಲ ಸ್ವಭಾವ ೧೬೫ 
೧೩೦೨೧ 1ಮಂಗನಂತೆ ಮಾಡಿ ಮುಸುವವನಂತೆ ಕೂತ 
೧೩೦೨೨ ಮುಖ ಹೊಂಗೆ (ಹರಳು) ಎಣ್ಣೆ ಕುಡಿದ ಹಾಗೆ 


೧೩೦೨೩ ಸುಣ್ಣ ತಿಂದ ಮಂಗಣ್ಣನ ಹಾಗೆ 


ತಪ್ಪು ಮಾಡಿದವನಿಗೆ ಶಂಕೆ 
೧೩೦೨೪ "ಅರಳಿಯ ಕಳ್ಳ!” ಅಂದ್ರೆ ಗಡ್ಡ ಹಿಡಿದುಕೊಂಡ 
೧೩೦೨೫ “ಉರ್ವಾರು ಕಮಿವ ಬಂಧನಾತ್‌' ಅಂದರೆ ಸವತೆಕಾಯಿ ತಲೆ 


ಮುಟಿ ಕ ನೋಡಿಕೊಂಡ 


೧೩೦೨೬ ಉಳಿ ಕ ತಿಂದವನಿಗೆ ಉಳುಕಿತು, ಬೆಳು ಳಿ A ತಿಂದವನಿಗೆ ನಾರಿತು 
೧೩೦೨೭ ಎನ್ನ ಮೋರೆ ಬಟ್ಟಲು ಕದ್ದ ಹಾಗಿತ್ತೆ ? 

೧೩೦೨೮ ಕಳ್ಳನ (ಜೀವ, ಮುಖ) ಮನಸ್ಸು ಹುಳ್ಳುಳ ಗೆ 

೧೩೦೨೯ “ಕುಂಬಳಕಾಯಿ ಕಳ ಗೈ!” ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡ 


೧೩೦೩೦ ನಿನ್ನಲ್ಲಿ ತಪ್ಪಿಲ್ದೆ ಇದ್ರೆ ನಿನಗ್ಯಾಕೆ ಉಳುಕಿತು ? 


ತಪ್ಪಿಗೆ ಶಿಕ್ಷ 
೧೩೦೩೧ ಉಪ್ಪು ತಿಂದವ ನೀರು ಕುಡೀತಾನೆ 
೧೩೦೩೨ ಕಾಲು ಜಾರಿದರೆ ರೊಂಡಿಗೆ ಮೂಲ 
೧೩೦೩೩ ಕೆರೆ ಒಡೆದವನ ಹತ್ತಿರ ಕಂಬಳಿ (ಗೊಂಗಡಿ) ಕಿತ್ತುಕೊಂಡ ಹಾಗೆ 
೧೩೦೩೪ ಕೆರೆ ಒಡೆದವನನ್ನು ಕೆರದಲ್ಲಿ ಹೊಡೆದರೆ ಆಯ್ತೆ ? 


] ಮಾಡೋದ ವಾಕಾಡಿ ಮಂಗನಂತೆ ಕೂತ 
2. (1) ಉಪ್ಪು ತಿಂದಷ್ಟೂ ದಾಹ 
(1|) ದೋಸೆ ತಿಂದರೆ ನೀರು ಕುಡಿಸಂತ್ರೈ 


೧೩೦೩೫ 


೧೩೦೩೬ 


೧೩೦೩೭ 


೧೩೦೩೮ 


೧೩೦೩೯ 


೧೩೦೪೦ 


೧೩೦೪೧ 


೧೩೦೪೨ 


೧೩೦೪೩ 


೧೩೦೪೪ 


೧೩೦೪೫ 


೧೩೦೪೬ 


೧೩೦೪೭ 


ಕನ್ನಡ ಗಾದೆಗಳ 
ಗಳಿಗೆಯಲ್ಲಿ ಮಾಡಿದ ತಪ್ಪ ಸಾವಿನವರೆಗೂ ಮುಪ್ಪು 


ಚಿಕ್ಕಪ್ಪನಾದರೆ ಮನೆಗೆ ಬಂದು ಕಾಲು ಹಿಡಿದೇನು, 
ಅಪರಾಧಕ್ಕೆ ಧೋತ್ರ ಕೊಡಬೇಕು 


ತಪ್ಪು ನಂದು, ಏಟು ನಿಂದು 

ತಪ್ಪು ಮಾಡಿದವನನ್ನು ಕೊಪ್ಪಕ್ಕೆ ಹಾಕು 
3ತಲೆಗೆ ಎರೆದ ನೀರು ಕಾಲಿಗೆ ಬಕ್ಕು (ತುಳೆಂ) 
ತಿಮಿರು ಬಂದವನು ತುರಿಸುತ್ತಾನೆ 
ತುರಿಸಿಕೊಂಡವ ಉರಿಪಟ್ಟಾನು 

ನಿಲ್ಲಲಾರದೆ ಗುಲ್ಲು ಮಾಡಿ ಕೊಲ್ಲಿಸಿಕೊಂಡ 
ಬಹಿರಂಗವಾದರೆ ಬಹಿಷ್ಕಾರ 


ತಬುದ್ಧಿಯಿಲ್ಲದೆ ಮಾಡಿದ ಕೆಲಸಕ್ಕೆ ಸದ್ದಿಲ್ಲದೆ ಮೂರು ಗುದ್ದು 
ತಿಂದ 5 


ಬೆಕ್ಕಿಗೆ ಬೆಣ್ಣೆ ಕಂಡಿತು, ಬಡಿಗೆ ಕಾಣಲಿಲ್ಲ 
ಮಾಡಿಕೊಂಡ ತಪ್ಪಿಗೆ ಹಾಡಿಕೊಂಡು ಉಣ್ಣೊ ದಾಸಯ್ಯ 


ಮಾಡಿದ್ದಕ್ಕೆ ಅನುಭವಿಸಿದ್ದೇ ಗುರುತು, 
ತೋಡಿದ ಭಾವಿಗೆ ಜಲವೇ ಗುರುತು 


ತಪ್ಪು ಮಾಡಿದ ಮೇಲೆ ಬುದ್ದಿ 


೧೩೦೪೮ 


"ಉಪಾದ್ರೆ ! (ಪುರೋಹಿತರೆ !) ನಿಮ್ಮ ಮಗ ಬೇವಿನಕಾಯಿ 
ತಿಂತಾನೆ (ಹಾಗಲ ಮೇಯ್ತಾನೆ) ಅಂದ್ರೆ 


1 (i) ಮಂಡೆಗೆ ಹಾಕಿದ ನೀರು ಕಾಲಿಗೆ ಬಾರದೆ ? 
(ii ತಲೆಗ್ಮಿಂದ್ರೆ, ಕಾಲಿಗ್ವರ್ದು 
2 ತನ್ನ ಬುದ್ಧಿ ತಪ್ಪಿದಾಗ ಸದ್ದಿಲ್ಲದೆ ಮೂರು ಗುದ್ದು ಗುದ್ದಿ ಸಿಕೊಳ್ಳಬೇಕು 


ಗುಣಶೀಲ ಸ ಭಾವ 


೧೩೦೪೯ 


೧೩೦೫೦ 
೧೩೦೫೧ . 
೧೩೦೫೨ 
೧೩೦೫೩ 
೧೩೦೫೪ 
೧೩೦೫೫ 
೧೩೦೫೬ 


೧೩೦೫೭ 


೧೩೦೫೮ 


೧೩೦೫೯ 
೧೩೦೬೦ 


೧೩೦೬೧ 


೧೩೦೬೨ 


೧೬೭ 
1'ಕಹಿಯಾದರೆ ಅವನೇ ಬಿಟ್ಟು ಬಿಡುತ್ತಾನೆ' ಅಂದರು 


2"ಉಪಾದ್ರೇ! ನಿಮ್ಮ ಮಗ ಕುಡುಗೋಲು ನುಂಗುತಾನೆ' 
ಅಂದ್ರೆ "ಕುಂಡೆ ಹರಿದರೆ ತಾನೆ ಬಿಡ್ತಾನೆ' ಅಂದ್ರಂತೆ 


ಒಂದು ಸಾರಿ ಬಿದ್ದ ಬಾವಿಗೆ ಹಂದಿಯೂ ಬೀಳದು 

ಕೈ ಸುಟ್ಟುಕೊಂಡ ಮಗು ದೀಪದ ಬಳಿ ಸುಳಿಯಲ್ಲ 

ಕೈ ಸುಟ್ಟು ಕೊಂಡ ಮೇಲೆ ಬುದ್ಧಿ ಬಂತು 

ತಲೆ ತಾಕಿದರೆ ತಕ್ಕ ಬುದ್ಧಿ ತನ್ನಷ್ಠ ಕ್ಕೆ ತಾನೇ ಬರುತ್ತೆ 

ತಲೆ ತಾಗಿದಲ್ಲದೆ ಬುದ್ಧಿ ಬಾರದು, ಉಣ್ಣದೆ ನಿದ್ದೆ ಬಾರದು 
ತಾಗಿದವ ಬಾಗಿಯಾನು ' 

ಪೆಟ್ಟು ಬಿದ್ದ ಮೇಲೆ ಬುದ್ಧಿ ಬಂತು 

ಬಿಸಿ ತೋರಿದ ಬೆಕ್ಕು ಒಲೆ ಮುಂದೆ ಸುಳಿಯದು 


ಬಿಸಿ ಪರಮಾನ್ನದಲ್ಲಿ ಬಾಯಿ ಸುಟ್ಕೊಂಡ ಮಗು 
ಮೊಸರನ್ನು ಊದಿ ಊದಿ ಕುಡಿಯಿತು 


ಬಿಸಿ ಹಾಲು ಕುಡಿದ ಬೆಕ್ಕು ಹಸಿ ಹಾಲು ಕುಡಿಯದು 
ವಿಷದನ್ನ ಉಂಡಲ್ಲದೆ ವಿಷ ತಿಳಿಯದು 
ಹಿಂದಕ್ಕೆ ತಪ್ಪು. ಮುಂದಕ್ಕೆ ಬುದ್ಧಿ 


ಹಿಂದಿನ ಅನುಭವ ಮುಂದಿನ ದಾರಿ ದೀಪ 


1 (i) "ಸಿಹಿಯಾದರೆ ಮೆಲ್ತಾನೆ, ಕಹಿಯಾದ್ರೆ ಬಿಡ್ತಾನೆ” ಅಂದ್ರು 
(0) "ಅಗ್ದು ನೋಡಿ ಕಹಿಯಾದ್ರೆ ಉಗ್ಗು ಬುಡ್ತಾನೆ' ಅಂದ್ರಂತೆ 

2 ಕುಡುಗೋಲಂ ನುಂಗುವವನಿಗೆ ಹೊಟ್ಟೆ ಹರಿಯುವುದು ತಿಳಿಯದೆ ? 

3 ಜಿಕ್ಕಿ (ಕೊತ್ತಿ)ಗೆ ಬಿಸಿ ಹಾಲು ತೋರಿಸಿದ ಹಾಗೆ 


೧೬% ಕನ್ನೆಡ ಗಾದೆಗಳ 
೧೩೦೬೩ 3ಹಿಂದಲ ಗಾದೆ ನೆನಕೊ, ಹಿಮ್ಮಡಿ ಕೊಳೆ ತೊಳ್ಕೊ 


೧೩೦೬೪ ಹೇಲಿಂದ ಸಪ್ನ ಯಕಾರೊಂದ್ಲೇಳನೆ ? 


೧೩೦೬೫ 2ಹೇಸಿಗೆ ತಿನ್ನಬಾರದಾಗಿತ್ತು, ತಿಂದ ಮೇಲೆ ಚೆನ್ನಾಗಿ ಬಾಯಿ 
ತೊಳಕಳಗಂಟ ಸುಮ್ಕಿರು ಅಂದಂತೆ 


೫ ಹಗೆತನ 
೧೩೦೬೬ ಅವರವರ ನಡುವೆ ಹುಲ್ಲೂ ಬೇಯದು 
೧೩೦೬೭ ಅವರವರಿಗೆ ಎಣ್ಣೆ ಸೀಗೆ ಇದ್ದ ಹಾಗೆ 
೧೩೦೬೮ ಅವರವರಿಗೆ ಎದುರು ಬೆಳ್ಳಿ 
೧೩೦೬೯ ಆಗೆದವರಿಗೆ ಕೇಡು ಮಾಡೋದು ಮೂಢತನ 
೧೩೦೭೦ ಇದ್ದ ಊರಿನ ಹಗೆ ಸಲ್ಲ, ಕದ್ದು ಕೊಂಬರ ನೆರೆ ಸಲ್ಲ 
೧೩೦೭೧ ಇಲಿಗೆ ಬೆಕ್ಕು ಶತ್ರು, ಆನೆಗೆ ಸಿಂಹ ಶತ್ರು 
೧೩೦೭೨ ಊರು ಹಗೆ, ನೀರು ನಂ(ಟು)ಜು 
೧೩೦೭೩ ಒಬ್ಬೊಬ್ಬರಿಗೆ ಹೂದಕ್ಕಿ ಬೇಯಲ್ಲ 
೧೩೦೭೪ ಒಳಗಿನ ಹೊಗೆಗಿಂತ ಹೊರಗಿನ ಬಿಸಿಲೇ ಮೇಲು 
೧೩೦೭೫ ಕರುಬರ ನೆರೇಲಿರು, ಹಗೆಯವರ ಹಟ್ಟೇಲಿರು 
೧೩೦೭೬ ಕಂಡರೆ ಆಗದವನು ಕೂಡಿಕೊಂಡು ಉಣ್ತಾನ್ಯೆ ? 


೧೩೦೭೭ ಕುಲಕ್ಕೆ ಕುಲವೇ ಮೂಲ, ಕುಂಟೆತ್ತು ಹೊಲಕ್ಕೆ ಮೂಲ 


1 ಸಂದೆಗೆ ಮುಂದೆ ಕೆಡೊ " 
2 ಹೇಸಿಗೆ ಮೂಸೋದ್ಯಾಕೆ, ನಾತ ಅನ್ನೋದೇಕೆ ? 


ಗುಣಶೀಲ ಸ [ಭಾವ 


೧೩೦೭೮ 
೧೩೦೭೯ 
೧೩೦೮೦ 
೧೩೦೮೧ 
೧೩೦೮೨ 
೧೩೦೮೩ 
೧೩೦೮೪ 


೧೩೦೮೫ 


೧೩೦೮೬ 
೧೩೦೮೭ 
\ 
೧೩೦೮೮ 
೧೩೦೮೯ 
೧೩೦೯೦ 
೧೩೦೯೧ 


೧೩೦೯೨ 


ಜಾತಿಗೆ ಜಾತಿ ವೈರಿ, ನೀರಿಗೆ ಪಾಚಿ ವೆ ರಿ 

ದುಹಿ ಮಾಡುವವ ಅಹಿ ಹಾಗೆ 

ನಮ್ಮ ಬಗೆ ನಮಗೆ ಹಗೆ 

ನಮ್ಮವರು ನಮಗೆ ವೈರಿ, ಕಣ್ಣಿಗೆ ಎಣೆ ವೆರಿ 
ಣ ಲ 

ನೀರಿನಲ್ಲಿ ವಾಸ, ಮೊಸಳೆಯೊಡನೆ ದೆ ಸಷ 

ನೆಸ್ತಾಟಕ್ಕೆ ಹೋಗಿ ಮಸ್ತಾಟ ಹೆಚ್ಚಿತು 

ಬಟ್ಟಂಗೆ ಬ್ಯಾಳಾಗ, ಬಟ್ಟೀಗೆ ಸೊಳೆಯಾಗ 


ಬರೆಯುವವನ ಸಂಗಡ ದ್ವೇಷ ಸಲ್ಲ, ದಾಯಾದನ ಸಂಗಡ 


ಸ್ನೇಹ ಸಲ್ಲ 

ಬ್ರಾಹ್ಮಣನ ಹಗೆಗೂ ಸೆಟ್ಟಯ ನಗೆಗೂ ನಿಲ್ಲ ಸಲ್ಲ 
ಬೆಣ್ಣೆ ಬೆಂಕಿಗೆ ವೈರಿ, ಸುಣ್ಣ ಕಣ್ಣಿಗೆ ವೈರಿ 

ಬೆಳಕಿಗೆ ಕತ್ತಲೆ ವೈರಿ, ಕತ್ತಲೆಗೆ ಬೆಳಕು ವೈರಿ 
ಮನುಷ್ಯ ತನಗೆ ತಾನೇ ಹಗೆ, ತನಗೆ ತಾನೇ ಮಿತ್ರ 
ಮರಕ್ಕೆ ಮರ ವೈರಿ, ದಾಯಾದಿಗೆ ದಾಯಾದಿ ವೈರಿ 
ವಿಭೂತಿ ಮೇಲೆ ನಾಮ ಬರೆದಂಗೆ 


ವೇಷದಿಂದ ಇಂದ್ರ ಕೆಟ್ಟ, ದ್ವೇಷದಿಂದ ಕೌರವ ಕೆಟ್ಟ 


ಹಾವಿಗೆ ಮುಂಗಸಿ ವೈರಿ 

ಪಾಯಸಕ್ಕೆ ನೀರು ವೈರಿ 

ಬ್ರಾಹ್ಮಣನ ಹಗೆಗೆ ನಿಲ್ಲಲಕ್ಕು, ಸೆಟ್ಟಿಯ ನಗೆಗೆ ನಿಲ್ಲೋಕೆ ಎಡೆಯಾ ? 
ಭಟ್ಟರ ಹಗೆಯಲ್ಲಾದರೂ ಇರು, ಸೆಟ ರ ನಗೆಯಲ್ಲಿರಬೇಢ 


೧೬೯ 


೧೩೦೯೩ 


೧೩೦೯೪ 


೧೩೦೯೫ 


೧೩೦೯೬ 


೧೩೦೯೭ 


೧೩೦೯೮ 


೧೩೦೯೯ 


೧೩೧೦೦ 


೧೩೧೦೧ 


೧೩೧೦೨ 


C೩೧೦೩ 


೧೩೧೦೪ 


ಕನ್ನೆಡ ಗಾದೆಗಳ 


ವೈರವನ್ನು ಕಟ್ಟಿ ಕೊಂಡು ಬಾಳುವವನು ಸೆರಗಿನಲ್ಲಿ ಬೆಂಕಿ 
ಕಟಿ ಕೊಂಡು ಬಾಳಿದ ಹಾಗೆ 


ವೈರ ಹುಟ್ಟಿ ಸೋಕೆ ಪ್ರಳಯ ಬುದ್ಧಿಯೇಕೆ ? 


ವೈರಿಯನ್ನು ಇಟ್ಟುಕೊಂಡವನು ಹುಲ್ಲಲ್ಲಿ ಬೆಂಕಿಯಿಟ್ಟು ಗಾಳಿಯ 
ಕಡೆಗೆ ಮಲಗಿದಂತೆ 


ಸಣ್ಮದೀಪಕ್ಕೆ ಗಾಳಿ ಶತ್ರು, ದೊಡ್ಡೆ ಜ್ವಾಲೆಗೆ ಗಾಳಿ ಮಿತ್ರ 
ಹಗೆಗೆ ಮದ್ದರೀತಿದ್ದೋನಿಗೆ, ಭಗವಂತ ಮದ್ದರೀತಿದ್ದ 


ಹಗೆಯವನಿದ್ರೆ ಹೋಗ್ತಾ ಮೊಕ ನೋಡಬೈದು, ಬರ್ತಾ ಬೆನ್ನು 
ನೋಡಬೈದು 


ಹಗೆಯವನು ಕಂಡಹಾಗೆ ಉಣ್ಣು ಏಳು 
ಹಗೆಯವರ ಎಡೆಯಲ್ಲಿ ನಗುವಂತೆ ಇರಬೇಡ 
ಹಗೆಯವರ ಎದೆ ಮೆಟ್ಟಿದಂಗಿರು 
ಹಗೆಯವರ ಮುಂದೆ ಹೊಗೆ ಹಾದಂಗೆ 


"ಹಗೆಯವರು ಬತ್ತಾರೆ ಹಲ್ಲು ಮುಚ್ಚು' ಅಂದ್ರೆ "ನಾನೇನು 
ಮಾಡಲಿ? ತುಟಿ ತುಂಡ' ಅಂದ್ಲಂತೆ 


ಹಳೆ ಗಾಯ ಕೆದರಬೇಡ, ಹಿಂದಿನ ಹಗೆ ಕೆಣಕಬೇಡೆ 


ರೋಗವನ್ನೂ ಶತ್ರುವನ್ನೂ ಅಲಕ್ಷಿಸಬಾರದು 


೧೩೧೦೫ 


ರೋಗದ ಮೂಲ, ವೈರಿಯ ಮೂಲ ಕಿತ್ತು ಹಾಕಬೇಕು 


1 (1) ವೈರಿಯನ್ನೂ ರೋಗವನ್ನೂ ಅಲಕ್ಷಿಸಬಾರದು 
(11) ಶತ್ರುವನ್ನೂ ರೋಗವನ್ನೂ ಹುಟ್ತಾ ಇದ್ದಂಗೆ ಕಿತ್ತುಹಾಕಬೇಕು 
(ii). ಸಾಲವನ್ನೂ, ರೋಗವನ್ನೂ, ಶತುವನ್ನೂ ಮೊದಲು (ಬೇಗ) ಕಳೆದುಕೊ 


 ಗಂಣಶೀಲ ಸ್ವಭಾವ 


೧೭೧ 


ಹಗೆಯೊಡನೆ ಸುಖದುಃಖವೆ? 


೧೩೧೦೬ 


೧೩೧೦೭ 
೧೩೧೦೮ 
೧೩೧೦೯ 
೧೩೧೧೦ 


೧೩೧೧೧ 


೧೩೧೧೨ 


೧೩೧೧೩ 


೧೩೧೧೪ 
೧೩೧೧೫ 


೧೩೧೧೬ 


ಆಗದವರ ಎದುರು ಸುಖದುಃಖ ಹೇಳಿದ ಹಾಗೆ 


ಉರುಲು ಹಾಕಿ ಕೊಲ್ಲುವವನಿಗೆ ಕೊರಳ ಚೆಂದ ತೋರಿಸಿದನಂತೆ 


ಕಂಡರೆ ಆಗದವ(ರನ್ನು)ರು ಕೂಡಿಕೊಂಡು ಉಂಡರಂತೆ 


ತಲೆ ಒಡೆಯುವವ ಹುಣ್ಣಿಗೆ ಔಷಧಿ ಹಾಕ್ತಾನೆ ? 


೩ಭಂಗ ಪಡಿಸುವವ ಬಂಗಾರ ಕೊಟ್ಟಾನೆ? 


ತಿಭಾಗಾದಿಯ ಮುಂದೆ ಬಲ (ಬಲಾಚಾರ) ಕೇಳಿದಂತೆ “ಮುಂದೆ 
ಮೂರು ತಿಂಗಳಲ್ಲೇ ಮರಣ' ಅಂದ 


ವೆ ಓರವಿದ್ದ ವನ ಕರೆದು ಕ್ಷೌರ ಮಾಡಿಸಿಕೊಂಡ ಹಾಗೆ 


ಸಂಜೀವನ ಪರ್ವತಕ್ಕೆ ಆಂಜನೇಯ ಕಾಲನೇವಿಯನ್ನ ದಾರಿ 
ಕೇಳಿದ ಹಾಗೆ 


ಸೇರಲಾರದ ಸವತಿ ಕೂಡ ಶಾವಿಗೆ ತುಪ್ಪ ಉಂಡರು 
ಹಗೆಯವನ ಅನ್ನಕ್ಕಿಂತ ಹಂಗಿನ ಅಂಬಲಿ ಲೇಸು 


ಹಗೆಯವನ ಜಗಲಿಗಿಂತ ಜಾಲಿಮರದ ನೆರಳು ಲೇಸು 


1 ತಲೆ ಒಡೆಯಂವವನ ಹತ್ತಿರ ಗಲ್ಲೆ (ಗಳಲಿ) ಹುಣ್ಣಿಗೆ ಮದ್ದು ಕೇಳಿದ ಹಾಗೆ 
2 ಭಂಗಪಡಿಸುವವನ ಹತ್ತಿರ ಬಂಗಾರದ ಆಸೆಯೆ ? 


3 ಭಾಗಾದಿ ಮುಂದೆ ಬಲ (ಒಳ್ಳೆಯ ಮುಹೂರ್ತ) ಕೇಳಿದರೆ “ಮುಂದೆ ಮೂರು 
ತಿಂಗೆಳು ಇಲ್ಲ' ಅಂದ 


(ಟ) ವೈರಿ ಮುಂದೆ ಬೈರೂಪ ಕೇಳಾಕ ಹೋದರ "ಮುಂದೆ ಮೂರು ತಿಂಗಳು 


ಬಲ ಇಲ್ಲ' ಅಂದ 


(11) ಹಗೆಯವನ ಗುರು (ಚಂದ್ರತಾರಾ) ಬಲ ಕೇಳಿದರೆ 'ಮಧ್ಯಾಹ್ನಕ್ಕೆ 


ಧುರ್ಮರಣ' ಅಂದನಂತೆ 


೧೭೨ 


೧೩೧೧೭ 


ಹಗೆಗೆ ಪ್ರತೀಕಾರ 
೧೩೧೧೮ 
೧೩೧೧೯ 
೧೩೧೨೦ 
೧೩೧೨೧ 
೧೩೧೨೨ 


೧೩೧೨೩ 


೧೩೧೨೪ 
೧೩೧೨೫ 
೧೩೧೨೬ 
೧೩೧೨೭ 
೧೩೧೨೮ 
೧೩೧೨೯ 
೧೩೧೩೦ 
೧೩೧೩೧ 


೧೩೧೩೨ 


೧೩೧೩೩ 


ಕನ್ನಡ ಗಾದೆಗಳ ಮಹಾಕೋಶ 


ಹಗೆಯವನ ಪಿಸುಮಾತು ನಂಬ್ಕೊಂಡರಿ ಹಗರಣ ತಂದ್ಕೊಂಡ 
ಹಾಗೆ 


ಜೀವಕ್ಕೆ ಜೀರಗೆ (ಮೆಣಸು) ಅರೆದ 

ತಲೆ ಮೇಲೆ ಕಾರ ಅರೆದರು 

ತಾವು ಮಾಡುವುದನ್ನು ಗಂಧರ್ವರು ಮಾಡಿದರು 
ನಾಯಿ ಕಚ್ಚಿತು ಅಂದ್ರೆ "ಅದ್ನೇ ಕಚ್ಚು' ಅದ್ನಂತೆ 
ಬೇಕಂತ ಸತ್ತು ಪಿಶಾಚಿಯಾಗಿ ಕಾಡುವುದು 


ಮಾಡಿದವನಿಗೆ ಮಾಡದ ಮೇಲೆ ಕೋಡಗನಾಗಿ ಹುಟ್ಟೇನು 
ಫಲ ? 


ಮಾತಿಗೊಂದು ಮಾತು, ಏಟಿಗೊಂದು ಏಟು 

ಮುಯ್ಯಿಗೆ ಮುಯ್‌, ಸೇಡಿಗೆ ಸೇಡು 

ಮುಳ್ಳಿನ ಗಿಡವನ್ನು ಮೊಳಕೆಯಲ್ಲೇ ಕೀಳಬೇಕು 

ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು 

ಹಗೆ ಮಕ್ಕಳಿಗೆ ಹಸುರೆಲೆ ಕೊಟ್ಟರು 

ಹಗೆಯವನ ಕೊಲ್ಲುವುದಕ್ಕೆ ಹಗಲೇನು, ಇರುಳೇನು ? 
ಹಗೆಯವರ ಮಕ್ಕಳನ್ನು ಹೊಗೆಯ (ನೆವದ)ಲ್ಲಿ ಕೊಂದ ಹಾಗೆ 
ಹಗೆಯವನ ಮನೆ ಬಾಗಿಲಿಗೆ ಹಾರಕ ಬಿತ್ತು 


ಹಗೆಯವರಿಲ್ಲವೆಂದು ಆಯುಧ ಮರೆಯಬಾರದು 


ಹೆಣ ಕೊಂದು ಸೇಡು ತೀರಿಸಿಕೊಂಡರು 


ಗುಣಶೀಲ ಸ್ವಭಾವ 


ಹಗೆ ಸಣ್ಣವನಲ್ಲ 


೧೩೧೩೪ 
೧೩೧೩೫ 


೧೩೧೩೬ 


೧೩೧೩೭ 
೧೩೧೩೮ 


೧೩೧೩೯ 


೧೩೧೪೦ 
೧೩೧೪೧ 
೧೩೧೪೨ 


೧೩೧೪೩ 
೧೩೧೪೪ 
೧೩೧೪೫ 
೧೩೧೪೬ 
೧೩೧೪೭ 


೧೩೧೪೮ 


ಆಡು ಹತ್ತುವ ದಂಡೆಗೆ ಆನೆ ಹತ್ತಲಾರದಂ 


ಆನೆಗೆ ಗುಂಗುರು ಕಾಡಿದಂತೆ 


ಉಳಿ ಸಣ್ಣದಾದರೂ (ಕಂಳಿ ತೋಡದೆ ಬಿಟ್ಟೇತೆ ?) ಮರ 


ಕಡಿಯೋದಂ ಬಿಡದಂ 
ಕಬ್ಬಿಣದ ಉಳಿಯಾದರೂ ಕೆ i ಕಡಿಯುತ್ತದೆ 
ಕಿಡಿಯಿಂದ ಕಾಡಂ ಸುಡಬಹುದು 


ಕಿಡಿಯೆಂದು ಕಡೆಗಣಿಸಿದರೆ ಮನೆಯನ್ನೇ ಸುಟ್ಟೀತಂ 
ಕೀಟ ಸಣ್ಣದಾದರೂ ಕಾಟ ಬಹಳ 

ಜಾತಿ ವಂರಿ ಸಣ್ಣಕ್ಕಿದ್ದರೇನಂತೆ ? 

ಬಿಡಿ ಕಟ್ಟಿಗೆಯಾದರೂ ಕಿಡಿ ಹತ್ತಿ ಸುಡದೆ? 

ಬೀಜ ಸಣ್ಣದಾದರೆ ಮರ ಸಣ್ಣದೆ ? 

ಬೆಟ್ಟ ಒಡೆಯೋ ಉಳಿ ಬೆಟ್ಟು ಗಾತ್ರ 

ಸಣ್ಣ ಹಾವಾದರೂ ದೊಡ್ಡ ಕೋಲಿನಿಂದ ಬಡಿಯಬೇಕು 
ಸೊಳ್ಳೆ ಕಂಡರೆ ಆನೆಗೆ ಹೆದರಿಕೆಯಂತೆ 

*ಹಾವು ಮರಿಯಾದರೂ, ವಿಷ ಮರಿಯಲ್ಲ 


ಹುಲ್ಲಿನಿಂದ ತೊಲೆ ಹತ್ತಿತು 


* ಹಾವು ಸಣ್ಣದಾದರೂ ವಿಷ ಸಣ್ಣದಲ್ಲ 


6೭೩ 


ಗುಣಶೀಲ ಸ್ವಭಾವ | 8೬೪ 
ಅಶಕ್ತ ಹಗೆಯೆ ಮೇಲೆ ಬಲಪ್ರಯೋಗ ಸಲ್ಲದು: 

೧೩೧೪೯ ಅಂಕದ ವೀರನಲ್ಲ, ಸುಂಕದ ದಾಸನಲ್ಲ 

೧೩೧೫೦ ಅಂಗಾಲಿನ ಮುಳ್ಳು ತೆಗೆಯೋಕೆ ಕೊಡಲಿ ಬೇಕೆ ? 

೧೩೧೫೧ ಇರುವೆ ಹೊಡೆಯೋಕೆ `' ಒನಕೆಯೆ ? 

೧೩೧೫೨ ಉಗುರಿನಿಂದ ಹೋಗುವುದಕ್ಕೆ ಕೊಡಲಿ ತಕ್ಕಂಡ ಹಾಗೆ 


೧೩೧೫೩ ಕರ್ಪೂರದ ಗುಡ್ಡಕ್ಕೆ ಬೆಂಕಿ ಇಟ್ಟರೆ ಇದ್ದಲೂ ಅಲ್ಲ,ಬೂದಿಯೂ 
ಅಲ್ಲ 


೧೩೧೫೪ ಗುಬ್ಬಿ ಮೇಲೆ ಬ್ರಹ್ಮಾಸ್ರವೆ ? 
೧೩೧೫೫ ದೋಮ ಹೊಡೆಯೋಕೆ ಕೋಲಂ ಯಾಕೆ ? 
೧೩೧೫೬ ನರಿ ಕೊಂದರೆ ಬರಿ (ಹೇಲು, ಮೈಯೆಲ್ಲ ಹೇಸಿಗೆ) ವಾಸನೆ 


೧೩೧೫೭ ಮಂಗನನ್ನು ಕೊಂದರೆ (ಬಡಿದರೆ) ಮನೆ ತುಂಬ (ಮೈಗೆಲ್ಲ 
ಹೊಲಸು) 


೧೩೧೫೮ ಬಾಣದ ಗುರಿ ನೊಣದ ಮೇಲೆಯೆ? 

೧೩೧೫೯ ಬಾಳೆ ಹಣ್ಣು ಕೊಯ್ಕೋಕೆ ಗರಗಸ ಯಾ(ಬೇ)ಕೆ ? 

೧೩೧೬೦ ಮಡಕೆ ಒಡೆಯೋಕೆ ಅಡಕೆ ದೊಣ್ಣೆ (ದಡಿ) ಬೇಕೆ ? 

೧೩೧೬೧ 1ಶಾಟ (ಕೂದಲು) ಸುಟ್ಟ ರೆ ಇದ್ದಲೂ ಅಲ್ಲ, ಬೂದಿಯೂ ಅಲ್ಲ 
೧೩೧೬೨ 2ಹಪ್ಪಳೆ ಮುರಿಯೋಕೆ ಡೊಗ್ಗಾಲು ಹಾಕಬೇಕೆ ? 

೧೩೧೬೩ ಸಾಸವೆ ಮೇಲೆ ಸಾಗರ ಹರಿದ ಹಾಗೆ 

1 (1) ಶಪ್ಪ ಸುಟ್ಟರೆ ಬೂದಿ ಎಷ್ಟು? 


(11) ರೋಮ ಸುಟ್ಟರೆ ಎಷ್ಟು ಬೂದಿಯಾದೀತು? 
2 ಮೊಣಕಾಲಿನಲ್ಲಿ ಹಪ್ಪಳ ಮುರಿಯಬಾರದು 


೧೩೧೬೪ 


೧೩೧೬೫ 


ಕನ್ನಡ ಗಾದೆಗಳ ಮಹಾಕೋಶ 
ಸೂಜಿ ಹಿಂಭಾರ ಮುಂಭಾರ ತಡೆಯಲ್ಲ 


ಹೇನು ಕುಕ್ಕೋಕೆ ಅಂಬು ಬೇಕೆ ? | 


ದೊಡ್ಡವರ ಹಗೆ ಸಲ್ಲ 


೧೩೧೬೬ 
೧೩೧೬೭ 
೧೩೧೬೮ 
೧೩೧೬೯ 
೧೩೧೭೦ 
೧೩೧೭೧ 
೧೩೧೭೨ 


೧೩೧೭೩ 
೧೩೧೭೪ 


೧೩೧೭೫ 
೧೩೧೭೬ 
೧೩೧೭೭ 
೧೩೧೭೮ 
೧೩೧೭೯ 


೧೩೧೮೦ 


೧೩೧೮೧ 


ಅಳಿಲು ಏರಿದರೆ ಅರಳಿಮರ ಅಲ್ಲಾಡೀತೆ ? 

ಆನೆಗೆ ಸೊಳ್ಳೆ ಕಡಿದ ಹಾಗೆ 

ಆನೆಯೊಂದಿಗೆ (ಬೇಟೆಗಾರನೊಂದಿಗೆ) ಮೊಲ ಮುಕ್ಕರಿದ ಹಾಗೆ 
ಆನೆ ಮೇಲೆ ಹೋಗುವವನನ್ನು ಶ್ವಾನ ಕಚ್ಚುತ್ಯೆ ? 
ಉಡೀಲಿ ಸುಣ್ಣ ಕಟ್ಟಿಕೊಂಡು ಮಡು ಬಿದ್ದ ಹಾಗೆ 
ಉಬ್ಬಿದ ಕಪ್ಪೆ ಆನೆ ನುಂಗೀತೆ ? 

ಉರಿಯೊಡನೆ ಆಟ ಸಲ್ಲದು, ಕುರಿಯೊಡನೆ ಪಾಠ ಸಲ್ಲದು 
ಕಂಕುಳು ಶಾಟ ಕಸ್ತೂರಿ ಕೂಡೆ ಸೆಣಸಿತು 

ಕಾದ ನೀರು ಮನೆ ಸುಡಲಾರದು 

ಕೆಂಡದ ಗಿರಿಗೆ ಅರಗಿನ ಬಾಣದಲ್ಲಿ ಹೊಡೆದಂತೆ 

ಕೆಂಡ ತಕ್ಕೊಂಡು ಮಂಡೇಲಿಟ್ಟುಕೊಂಡರಂ 

ಉಡಿಯಲ್ಲಿ ಕೆಂಡ ಧರಿಸಿದ 

ಕೋಣ ತೇಕೀತೋ, ಬಿಸಿಲು ತೇಕೀತೋ? 

ಖಂಡುಗ ರಾಗಿ ಮೇಲೆ ಸುಂಡ ಓಡಾಡಿತು 

ಗೊದ್ದ ಗುದ್ದರೆ ಗೋಡೆ ಬಿದ್ದಾತಾ ? 


ಗೌಡನ ಸಂಗಡ ಜಗಳವಾಡಿ ಹಲ್ಲು ವಂರಿಸಿಕೊಂಡ 


೧೩೧೮೨ 


೧೩೧೮೩ 


೧೩೧೮೪ 


೧೩೧೮೫ 


೧೩೧೮೬ 


೧೩೧೮೭ 


೧೩೧೮೮ 


೧೩೧೮೯ 


೧೩೧೯೦ 


೧೩೧೯೧ 


೧೩೧೯೨ 


೧೩೧೯೩ 


೧೩೧೯೪ 


೧೩೧೯೫ 


೧೩೧೯೬ 


೧೩೧೯೭ 


೧೩೧೯೮ 


ಕನ್ನಡ ಗಾದೆಗಳ ಮಹಾಕೋಶ 
ತಬ್ಬಲಿಯಾದವನು ಬೊಬ್ಬೆ ಹಾಕಿ ಹೆಬ್ಬುಲಿ ಓಡಿಸಿಯಾನೆ ? 
ತಮ್ಮಟೆಯವನ ಮುಂದೆ ಜಾಗಟೆಯವನೆ? 
ತಿರೋ ಕಲ್ಲು ಗಾಳಿಗೆ ಹಾರುವುದೇ ? 
ದೀವಟಿಗೆ ಮುಂದೆ ದಿಃಪವೆ ? 
ದೊಡ್ಡವರ ಹಗೆ ಸಲ್ಲ, ಬಡವರ ನೆರೆ ಸಲ್ಲ 


ನಾಯಿ ಬಾಲ ಅಲ್ಲಾಡಿಸಬಹುದು, ಬಾಲ ನಾಯನ್ನು ಅಲ್ಲಾಡಿಸ 
ಲಾರದು 


ಬಲವಂತನ ಕೂಡೆ ಛಲ ತರವಲ್ಲ 

ಮಿಗಿಲಾದವನ ಹಗೆ ಸಲ್ಲ, ನಗೆಗಾರನ ಮೈತ್ರಿ ಸಲ್ಲ 
ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೆ ? 
ಮೆಟ್ಟಿದರೆ ಘಟ್ಟ ತಗ್ಗೀತೆ ? 

ರಂಗನ ಮುಂದೆ ಸಿಂಗನೆ ? 

ಸಿಡಿಲನ್ನು ಪೊಟ್ಟಣ ಕಟ್ಟೆ ಶಾಖ ಕೊಟ್ಟ ಹಾಗೆ 
ಸಿಂಹಕ್ಕೆ ಗ್ರಾಮಸಿಂಹ ಜೋಡಿಯೇ ? 

ಸಿಂಹದ ಮುಂದೆ ಸಿಂಗಳೀಕನೆ ? 

ಸೀಸದ ಉಳಿಯಲ್ಲಿ ಶೈಲ ಕಡಿಯಬಹುದೆ ? 


ಸೂರ್ಯನ ಮುಂದೆ ಕೀಟದಾಟವೆ ? 


ಹನುಮನ ಮುಂದೆ ಹಾರುವ ಗುಬ್ಬಿಯೆ ? 


| ಹಣಮಂತನ ಮುಂದೆ ಹಾರುಗಂಬ್ಬ ಆಟ ? 


ಗುಣಶೀಲ ಸ್ವಭಾವ ೧೭೭ 


೧೩೧೯೯ “ಅಲ್ಲಿ ಇಲ್ಲಿ ತಿರುಗುವುದಕ್ಕಿಂತ ಬೆಲ್ಲ ತಿಂದು ಸಾಯಿ' ಅಂದ 


೧೩೨೦೦ ಅಲ್ಲಿ ಇಲ್ಲಿ ಯಾಕೆ ಅಲೆದು ಅತ್ತಿ ಹಣ್ಣು ತಿನ್ನುತ್ತೀ, ಇಲ್ಲಿ ಬಾ 
ಬಿಸಾಟ ಹಾಗೆ ಸಾಯುವಿಯಂತೆ 


೧೩೨೦೧ "ಅವರಿವರ ಮಾತ ಕೇಳಿ ಕೆಡಬೇಡ, ನನ್ನ ಮಾತ ಕೇಳಿ ಹುಡಿ 
ಮಣ್ಣ ಹುಯ್ಕೊ' ಅಂದ 


೧೩.೨೦೨ “ಎದ್ದು ಹೋಗುವ ಮಾವ | ಬಿದ್ದು ಹೋಗು' ಅಂದ 


೧೩೨೦೩ "ತೀರಿ ಹೋದರೆ ತಿಥಿ ಮಾಡ್ತೀನಿ, ಹೆದರಬ್ಯಾಡ! ಜೀವ 
ಬಂಡು? ಅಂದ 


೧೩೨೦೪ ನನಗೆ ಜೊತೆಗಾರ, ನನ್ನ ಹೆಂಡತಿಗೆ ಮಿಂಡಗಾರ 


೧೩೨೦೫ "ಭಿಕ್ಷೆ ಬೇಡ ನಾಯಿ ಹಿಡೀರಿ' ಅಂದ 


೧೩೨೦೬ *ಸಸ್ಸಿನೆ (ಸಸನೆ, ಸಸ್ಸನೆ, ಸೊಸ್ಸನೆ) ಇರಲಾರದ ಬಡ್ಡಿ ನನ್ನ 
ಕಸವಾದ್ರೂ ಹೊತ್ತು ಸಾಯಲಿ ಅಂದ | 


೧೩೨೦೭ ಅಪ್ಪ ಸತ್ರೆ ಏನಾತು, ಊಟ ಹೇಳಯ್ಯ! 
೧೩೨೦೮ ಊರ ಬಡದು, ಉಗಾದಿಹಬ್ಬ! 


೧೩೨೦೯ ಊರೆಲ್ಲಾ ಸಾಯಲಿ, ಊರ ಗೋಣಿಹಣ್ಣು ನನಗೊಬ್ಬನಿಗೇ 
ಇರಲಿ 


* ಸಾಯೋದು ಹೇಗಿದ್ರೂ ಸಾಯ್ತಿಯೇ, ನನ್ನ ತಿಪ್ಪೆ ಕಸ ಹಾಕಿಯಾದರೂ ಸಾಯಿ 


12 


೧೭೮ 


೧೩೨೧೦ 


೧೩೨೧೧ 


೧೩೨೫.೨ 


೧೩೨೧೩ 


೧೩೨೧೪ 


೧೩೨೧೫ 


೧೩೨೧೬ " 


೧೩೨೧೭ 


೧೩೨೧೮ 


೧೩೨೧೯ 


೧೩೨೨೦ 


೧೩೨೨೧ 


೧೩೨೨೨ 


೧೩೨೨೩ 


೧೩೨೨೪ 


ಕೆನ್ನಡ ಗಾದೆಗಳ ಮಹಾ 
ಒಡೆಯನಿಗೆ ಹಾಲಿಲ್ಲವೆಂದು ಎಮ್ಮೆ ಈಯುತ್ಯೇ ? 
ಕತ್ತೆಯ ಕಾಲು ಮುರಿದರೇನು, ನಾಯ ಹಲ್ಲು ಮುರಿದರೇನು 


ಕಂಡ (ಬಡ) ವರ ಮಕ್ಕಳ ಬಾವಿಗಿಳಿಸಿ (ತಳ್ಳಿ, ನೂಕಿ) ಆಳ 
ನೋಡಿದರು 


ಕಂಡವರ ಮಕ್ಕಳಿಗೆ ಹುಚ್ಚಾದರೆ ನೋಡವರಿಗೆ ಚಂದ 


ಗಡ್ಡಕ್ಕೆ ಬೆಂಕಿ ಹತ್ತಿದಾಗ (ಹಪ್ಪಳ ಕಾಸಲಿಕ್ಕೆ ಬಂದ) “ಬೀಡಿ 
ಹತ್ತಿಸಿಕೊಳ್ತಿನಿ, ತಡಿ" ಅಂದ 


*ತಾನು ಕುಡಿಯುವುದು ಮುಕ್ಕು (ಗುಟುಕು) ನೀರು, 
(ಹಾಳು ಮಾಡಿತು) ಕೆಡಿಸಿದ 


ತಾ ಬಲವೊ, ಜಗ ಬಲವೊ ? 

ತಾನುಂಟೊ, ಮೂರು ಲೋಕವುಂಟೊ ? 
ನುಂಡು ತಾನುಟ್ಟರೆ ಗ್ರಾಮಕ್ಕೆ ಶಾಂತಿಯೇ? 
ತಿನ್ನೋದು ತಿಂತಾ ನಮ್ಮವರೇ ತಿನ್ನಲಿ 

ದೋಸೆ ಎರೆದ ಬಳಿ ಕೂಸಿಗೊಂದು ಆರತಿ 


ನನ್ನ ಬಾಯಿಂದ ತುಪ್ಪ ಸೋರಿದ್ರೆ ನಮ್ಮವರ ಬಾಯ್ಗೇ 
ಅನ್ನೋ ಮನುಷ್ಯ 


ನರಿ ಹೇಳ್ತಂತೆ : ನಾ ಬದುಕಿದ್ರೆ ಹನ್ನೆರಡು 'ಲೋಕವೂ 
ದಂಗೆ 


ನಾಥನಾಗಬೇಕೆಂದು ಸ್ವಾರ್ಥ ಮಾಡಿದರೆ ವ್ಯರ್ಥವೇ ಸರಿ 


ನಿಮಗೆ ಶ್ರಮವಾದ್ರೂ ಚಿಂತೆಯಿಲ್ಲ, ನನಗೆ ಭ್ರಮೆ ತೀರಿತು 


* ಕುಡಿಯೋದು ಒಂದು ಬೊಗಸೆ ನೀರ್ಗೆ ಸಮುದ್ರ ಕಲಕಿದಂಗ 


' ಗುಣಶೀಲ ಸ್ವಭಾವ 6 
& ಕ 


೧೩೨೨೫ ನೆರೆಮನೆ ಶೋಭನದೊಳಗೆ (ನಮ್ಮ ಮನೆಯ ಮುಂಜಿ) ಮಗನ 
ಮುಂಜಿ ಮಾಡಿದ 


೧೩೨೨೬ ನೆರೆ ಮನೆ ಸುಟ್ಟರೆ ಹಪ್ಪಳ ಕಾಯಿಸಿದ ಹಾಗೆ 
ಶೆ ೧೩೨೨೭ ನೆರೆಮನೆ ಹಾಳಾದರೆ ಕರ ಕಟ್ಟಾಕ ಇಂಬಾತು 
೧೩೨೨೮ ಅರ್ಥ ಬಲ್ಲವನಾದ್ರೂ ಸ್ವಾರ್ಥ ಬಿಡಲಿಲ್ಲ 
೧೩೨೨೯. ಮದುವೆ ಚಪ್ಪರದಲ್ಲೂ ಮಿಂಡರ ಸನ್ಮಾನ 
೧೩೨೩೦ 3ಮದುವೆ ಮನೆಯಲ್ಲಿ ಅನ್ನ ಇಕ್ಕಿ ಹಿತಪಡಕೊಂಡಂತೆ 


೧೩೨೩೧ ಮಂದಿಯ ಮದುವೆಯಲ್ಲಿ ಗಂಡನನ್ನು ಮೇಯಿಸಿ ಉಪಚಾರ 
ಮಾಡಿದಂತೆ | 


೨೩೨ ಮೆದೆಗೆ ಬೆಂಕೆ ಹಾಕಿ ಅರಳು ಆರಿಸಿಕೊಂಡರು 


¥ ೧೩೨೩೩ 2೭ಯಾರ ಹೆಂಡತಿ ಎಲ್ಲಿಯಾದ್ರೂ ಹೋಗ್ಲಿ, ನಮ್ಮ ಹೆಂಡ್ತಿ 
i} ನಮ್ಮನೇಲಿರ್ಲಿ 


೧೩೨೩೪ ee (ದುಡ್ಡು ) ರೊಕ್ಕ, ಎಲ್ಲಮ್ಮನ ಜಾತ್ರೆ 
೧೩೨೩೫ ಸವಣು ಮನೆ ಸರಕು, ಮದುವೆ ಮನೆ ಬೆಳಕು 
೧೩೨೩೬ ಸ್ವಾರ್ಥವಿದ್ದಲ್ಲಿ ಪ್ರೀತಿ ನಿಲ್ಲದು 

೧೩೨೩೭ ಸಾ ಪರ್ಥವಿದ್ದ ವನ ಅರ್ಥ ವ್ಯರ್ಥವೇ ಸರಿ 


೧೩.೨೩೮ ಹೊರಗಿನ ಮಾರಿ ಹೊರಗೇ ಹೋಗಲಿ, ಮನೆ ಗಂಡನಿಗೆ ಜಯ 
ವಾಗಲಿ 


] ಮದುವೆ ಅನ್ನ ಇಕ್ಕಿ ಮಾನಸ್ಮಾನ ಪಡೆದಂಗೆ 
2 ಯಾರ ತಾಯಿ ಏನಾದರೂ ಆಗಲಿ, ನಮ್ಮ ತಾಯಿ ಮನೇಲಿದಾಳೆ 


೧೮೦ 


ಕನ್ನಡ ಗಾದೆಗಳ 


ತನ್ನ ಕ್ಷೇಮ ಮುಖ್ಯ 


೧೩೨೩೯ 


೧೩೨೪೦ 
೧೩೨೪೧ 


೧೩೨೪೨ 


ಅವಿಧೇಯತೆ 
೧೩೨೪೩ 


೧೩.೨೪೪ 


"೧೩೨೪೫ 


೧೩೨೪೭ 


೧೩೨೫೨ 


ಊರಿಗೆ ಊರೇ ಹೋಗುತ್ತಿದ್ದಾಗ ಗವರಿಗೆ “ತನ್ನ ಗಳಿಗೆಗೆ 
ಹೇಗೆ ?' ಅಂದನಂತೆ 


ನಾಡೆಲ್ಲ ಓಡಿಹೋಗುವಾಗ ಮೂಡೆ ಅಪೇಕ್ಷಿಸಿದ 


ಶಾಲು ಸಕಲಾತಿ ಎಲ್ಲ ತೇಲಿ ಹೋಗುವಾಗ ಕವುದಿ "ನನ್ನ 
ಗತಿಯೇನು ?' ಅಂತಂತೆ 


ಹಡಗೇ ಹೋಗುವಾಗ "ನನ್ನ ಹೆಡಗೆಗೆ ಏನು ಗತಿ?' ಅಂದೆ 
ಹಾಗೆ 


ಅಪ್ಪನ ಸಮಕ್ಕೆ ಪಂಚೆ ಉಟ್ಟುಕೊಳ್ಳುವ ಮಗನನ್ನೂ ತಾಯಿ 
ಸಮಕ್ಕೆ ಸೀರೆ ಉಟ್ಟುಕೊಳ್ಳುವ ಮಗಳನ್ನೂ ಮಾತಾಡಿಸಬೇಡ 


ಎದೆ ಮಾರಿದ ಹೊಟ್ಟೆ, ತುಟಿ ಮಾರಿದ ಹಲ್ಲು 

“ಏತಿ' ಅಂದರೆ "ಪ್ರೇತಿ', "ಹಬ್ಬ' ಅಂದರೆ "ತಿಥಿ" 
ತುಟಿಮಾರಿದ ಹಲ್ಲು, ವನ ಮಾರಿದ ಪಕ್ಷಿ, ಮಠ ವಿಣರಿದ ಕಂಬ 
ತಂಟಿ ಮಾರಿದ ಹಲ್ಲು ಕಟವಾಯಿಗೆ ತಗುಲಿತು 

ತುಟಿ ಸೋಕಿದ ಹಲ್ಲು ಘಟ ಬಲಾ ? 

ದೊಡ್ಡವರ ಗಡ್ಡ ಹಾಯಬಾರದು 

ದೊಡ್ಡವರೆ ವರಾತಿಗೆ ಅಡ್ಡಲಾಗಿ ಬಂದ 


ಬದಲು ಮಾತಾಡುವವ ಬೆದರಿಸಿದರೆ ಬಿಟಾ ನೆ ಚ 


ಅತಿ ಸರ್ವತ್ರ ವರ್ಜಯೇತ್‌ 


ಗುಣಶೀಲ ಸ್ವಭಾವ ೧೮೧ 
೧೩೨೫೩ ಅತಿ ಗತಿಗೆಡಿಸಿತು 
೧೩೨೫೪ ಅತಿಯಾದರೆ ಅಪಾಯಕರ, ಅಲಕ್ಷ್ಯ ಮಾಡಿದರೆ ಅನಾಹುತ 
೧೩೨೫೫ ಅತಿಯಾದರೆ ಅಮೃತವೂ ವಿಷ 
೧೩೨೫೬ ಅಮೃತವಾದರೂ ಅಜೀರ್ಣವಾದರೆ ಅಪಾಯಕರ 
೧೩೨೫೭ 3ಕಬ್ಬು ಸಿಹಿ ಅಂತ ಬುಡ (ಮಟ್ಟ) ಸಹಿತ ತಿನ್ನಬಾರದು 
೧೩೨೫೮ ಜೇನು ಸವಿ ಅಂತ ಮೇಣದ ಸ ತಿಂದ 
೧೩೨೫೯ 23ತಲೆ ಬಲಿಯಿತು ಅಂತ ಕಲ್ಲು ಹಾಯಬಾರದು 


೧೩೨೬೦ ದ್ರಾಕ್ಷಿ ಸಿಹಿ ಆಂತ ಬಳ್ಳಿ ಸಮೇತ ತಿನ್ನಬಾರದು 


೧೩೨೬೧ ಮಿತವಾದದ್ದು ಬಾಳುವುದು, ಹಿತವಾದದ್ದು ಫಲಿಸುವುದು 
೧೩೨೬೨ ಸ್ವಲ್ಪದರಲ್ಲೇ ಇರೋದು ಸ್ವಾರಸ್ಯ 

ನಾಚಿಕೆ 
೧೩೨೬೩ ಈಚಲ ಹೆಂಡ ಕುಡಿಯುವವನಿಗೆ ನಾಚಿಕೆ ಎಲ್ಲಿ ಬಂತು? 
೧೩೨೬೪ ಒಳಗಿನ ನಾಚಿಕೆ ಹೊರಗೆ ಕಾಣದೆ ಇರುತ್ಯೆ ? 
೧೩೨೬೫ ಕದ್ದವನ ನಾಚಿಕೆಗಿಂತಲೂ ಬಿದ್ದವನ ನಾಚಿಕೆ ಹೆಚ್ಚೆಂತೆ 
೧೩೨೬೬ ಕೀರೆ ಸೊಪ್ಪಿಗೂ ನಾಚಿಕೆಯಿಲ್ಲ, ಕುಡ್ಲಿಗೂ ನಾಚಿಕೆಯಿಲ್ಲ 
೧೩೨೬೭ ನಾಚಿಕೆ ಒಂದು ಗುಣ 


೧೩೨೬೮ ನಾಚಿಕೆ ಗೀಚಿಕೆ ಹೊಳೆಯಿಂ (ಊರಿಂ, ಊರಬಾಗಿಲಿಂ, 
ನಾಗಮಂಗಲದಿಂ) ದ ಆಚೆಗೆ 


1 (1) ಕಬ್ಬು ಸಿಹಿ ಅಂತ ಬೇರಗಿದರೆ ದವಡೆ ಹರಿಯುತ್ತದೆ 
(11) ಕಬ್ಬು ಸಿಹಿಯೆಂದು ಬೇರಗಿಯುವುದೆ ? 


ಾ ಹಣೆ ಗಟ್ಟಿ ಅಂತ ಬಂಡೆಗೆ ಹೊಡೆದುಕೊಳ್ಳಬಾರದು 


C೩೨೮೩ 


ನಾಚಿಕೆಯಿಲ್ಲದವನು ನೀಚರಿಗಿಂತ ಕಡೆ 
ನಾಚಿಕೆಯಿಲ್ಲದವರ ಕಂಡರೆ ಆಚೆಗೆ ತೊಲಗಬೇಕು 
ನಾಚಿಕೆಯಿಲ್ಲದವರಿಗೆ ಹೇಸಿಕೆ ಎಲ್ಲಿಯದು? 

ನಾಚಿಕೆಯವನು ಗುಣವಂತ, ನಾಚಿಕೆ ಬಿಟ್ಟವನು ಗುಣಹೀನ . 


ನಾಚಿಸುವವರ ಬಾಗಿಲ ತುಳಿಯಬಾರದು, ನೂಕುನುಗ್ಗುಲಲ್ಲಿ 
ಮಾತಾಡಬಾರದು 


ನಾಲಗೆಗೆ ನಾಚಿಕೆ ಇಲ್ಲವಾದರೆ ಹೊಟ್ಟೆಗೆ ಹಸಿವಿಲ್ಲ 


: ಪೇಟೆಯಲ್ಲಿ ಮೂಗು ಕೊಯ್ಸಿಕೊಂಡವನಿಗೆ ಹಳ್ಳಿಯಲ್ಲಿ ನಾ 


ಮನೆ ಗಂಡನಿಗೆ ಎದೆ ಮರೆಸಿದ ಹಾಗೆ 
ಲಜ್ಜೆಯಿಲ್ಲದವನು ಕಜ್ಜಾಯ ಕೇಳಿದ 


ಹೇಸಿ ಮೈ ಲಿಗೆಗೆ ಅಂಜಳು, ನಾಸಿ ನಾಚಿಕೆಗೆ ಅಂಜಳು 


ಕೋಣನಂತಹ ಮಗಳೆ ಕೋಣೇಲಿ ಕುಳ್ಳಿರಿಸಿ, ಅತ್ತೆ ಬಂದ್ಲು 
ಅಳಿಯನಿಗೆ (ಇಕ್ಕೂಕೆ) ಮುತ್ತು ಕೊಡೋಕೆ 


ನಾಚಿಕೆಯಿಲ್ಲದ ನರಲೆಕುಡಿ, ಬೇಸಗೆಯಲ್ಲಿ ಹೊಡೆ ಕಿತ್ತಿತು 


ವಾಣಿಗೆಟ್ಟ ನ ಮನ್ಹಾಳನಿಗೆ ಶಾವಿಗೆ ಇಕ್ಕಿದರೆ, ಮೂಲೇಲಿ 
ಮುದುರುಕೊಂಡು ಮೂವತ್ಮೂರು ತಿಂದ 


ವಾಣಿಗೆಟ್ಟ ಮೂದೇವಿ ಅತ್ತೆ ಮನೆಗೆ ಹೋಗ್ತಾ ಹಚ್ಚಳ್ಳು ತಿಂಡಿ 
ತಿಂದು ಹೋದ * 


ವಾಣಿಗೆಟ್ಟ ಮುಕ್ಕ ಒದರ್ಕೊಂಡು ತಿನ್ನು ಅಂದ್ರೆ ಒದರಿ 
ಕೊಂಡಲ್ಲ ಮುದರ್ಕೊಂಡು ತಿಂತೀನಿ ಅಂದ 


NN ಇ! 


ಗುಣಶೀಲ ಸ್ವಭಾವ ೧೮% 
/ 
೧೩೨೮೪ ವಾಣಿಗೆಟ್ಟವನಿಗೆ ಓಣಿಯಲ್ಲಿ (ಕೆ ಧಾರೆ) ಸೋಬಾನ 


೧೩೨೮೫ ಸಿಗ್ಗಿಲ್ಲ ಗೊಬ್ಬಿಲ್ಲ ಗೊಬ್ಬೊಲೆಯ ಆನ್ನೋವತ್ಸೆ, ನನಗೇನು 


ಮು ದನ ತಿನ್ನೊ ನ್ಸೆ 5 


ಭಂಡ 
೧೩೨೮೬ ಅಂದ್ರೆ ನನ್ನ ಅಂಡಿಗಾಯಿತು, ಕೂದರೆ ನನ್ನ ಕುಂಡ್ಲಾಯ್ತು 
೧೩೨೮೭  ಉಂಡವನಿಗೆ ಹಸಿವಿಲ್ಲ, ಭಂಡ (ಮಿಂಡಗಾರ) ನಿಗೆ ನಾಚಿಕೆಯಿಲ್ಲ 


೧೩೨೮೮ ಛಿ! ಅಂದ್ರೆ "ನನ್ನ ಭಲಾ (ಬಾ) ಅಂದರು' “ಮುಕ್ಕ' ಅಂದರೆ 
ನನ್ನ ಅಕ್ಕ ಅಂದರು (ಅಂದಳಂತೆ) 


೧೩೨೮೯ ಗಂಡ ಹೆಂಡ್ತೀರನ್ನ ದೇವರು ಮಾಡವನೆ ಅಂದರೆ ಭಂಡಾಟಾನೂ 
ದೇವರು ಮಾಡವ್ನ? 


೧೩೨೯೦ ತನ್ನ ಹೇಸಿಗೆ ತಾನು ತಿಂದು, ಕಂಡೋರ ಹೇಸಿಕೆಗೆ ಕೈಯೊಡ್ಡಿದ 
ಹಾಗೆ 


೧೩೨೯೧ ಪುಂಡಾಟ ಹತ್ತುವವ ಭಂಡಾಟ ಬಿಟ್ಟಾನೆ ? 

೧೩೨೯೨ ಬೈದರೆ ಬೈಸಾರೆಗಾಯ್ತು, ಹೊಡೆದರೆ ಬೆನ್ನಿಗಾಯ್ತು 
೧೩೨೯೩ ಭಂಡ, ಚಿತ್ರ ಕಂಡ ಪಾಪಕ್ಕೆ ಬರೆದನನನ್ನೇ ದಂಡಿಸಲಿ 
೧೩೨೯೪ ಭಂಡ ಬದುಕಿದ, ಛಲಗಾರ ಕೆಟ್ಟ 

೧೩೨೯೫ ಭಂಡ ಬಾಯಿ ಇದ್ದರೆ ಹಿಂಡುವ ಎಮ್ಮೆ ಇದ್ದ ಹಾಗೆ 
೧೩೨೯೬ 3ಭಂಡನ ಅಂಡು ಕೊಯ್ದರೆ “ನನ್ನ ಅಂಡಲ್ಲ, ಬದನೆಕಾಯಿ 


ಅಂಡು' ಅಂದ 


1 (i) ಬೊಡ್ಡಿ ನಿನ್ನಂಡ್ಕುದೋರ್ಯಾರು ಅಂದ್ರೆ "ನನ್ನ ಅಂಡಲ್ಲ. ಬದನೆಕಾಯಿ 
ತೊಟ್ಟು' ಅಂದ್ಲಂತೆ 
(11) ಭಂಡ ನಿನ್ನ ಅಂಡು ಕುಯ್ದ ವರ್ಯ್ಕಾರು? 


೧೮೪ ಕನ್ನಡ ಗಾದೆಗಳ 
೧೩೨೯೭ ಭಂಡನ ಕಂಡರೆ ಕಂಡಿಯಲ್ಲಾದ್ರೂ ಹೋಗಬೇಕು 
೧೩೨೯೮ ಭಂಡನ ಲಾಭ ಹೆಂಡದಲ್ಲೋಯ್ತು 
೧೩೨೯೯ ಭಂಡನ ಸ್ನೇಹ ಭಂಗ ತಪ್ಪದು 
೧೩೩೦೦ ಭಂಡನ ಸ್ನೇಹ ಮಾಡಿ ಇದ್ದ ಬಂಡವಲ ಕಳಕೊಂಡ 
೧೩೩೦೧ ಭಂಡನಿಗೆ ಪಿಂಡದ ಯೋಚನೆಯೆ? 


೧೩೩೦೨ ಭಂಡನ ಕೂಳಿಗೆ ಬರಗಾಲವಿಲ್ಲ. ತೊಂಡೆ ಹೂವಿಗೆ ಪರಿಮಳ 
ಎಲ್ಲ 


೧೩೩೦೩ 3ಭಂಡರೆನ್ನು ಕೊಂದವರಿಲ್ಲ, ನಾಯನ್ನು ತಿಂದವರಿಲ್ಲ 


೧೩೩೦೪ ಭಂಡಾಟ ಬದುಕಿಸಿತು ಕ್ಯಾ(ಕೋ)ಣ (ಕೋಣ್ಸರ, ಕೊಂಡಾಟ 
ಕೆಡಿಸಿತು 


೧೩೩೦೫ ಭಂಡಾಟ ಮಾಡಿದರೆ ಕಂಬಳಕ್ಕೆ ಕಡಿಮೆಯೆ? 
೧೩೩೦೬ ಮಾನ ಬಿಟ್ಟರೆ ಮೊಳಕಾಲುದ್ದ ಅನ್ನ 


೧೩೩೦೭ ರಂಡೆಗೆ ಗಂಡನಿಲ್ಲ, ಭಂ(ಮುಂ)ಡೆಗೆ ನೀತಿಯಿ(ಭಯವಿ)ಲ್ಲ 


ಅಸಾಧ್ಯ ವ್ಯಕ್ತಿಗಳು 


೧೩೩೦೮ 2೭ಅವನು ಚಾಪೆ (ಹಸೆ) ಕೆಳಗೆ ನುಸಿದರೆ ಇವನು ರಂಗೋಲೆ 
ಕೆಳಗೆ ನುಸೀತಾನೆ 


೧೩೩೦೯ ಅಂಗುಲ ಸ್ಮಳಕೊಟ್ಟರೆ ಮಠ ಕಟ್ನಾನೆ 


| ವಾಯು ಕೊಂದವರಿಲ್ಲ, ನಾಯಿ ತಿಂದವರಿಲ್ಲ 


2 ಮಂದಲಿಗೆ ಕೆಳಗೆ ನುಸಿಯುವವರೆಲ್ಲ ನುಸಿಯಲಿ, ನಾವು ರಂಗೋಲೆ ಕೆಳಗೆ 
ನಾಸಿಯುವ 


ಗಂಣಶೀಲ ಸ್ವಭಾವ 
೧೩೩೧೦ 


೧೩೩೧೧ 


೧೩೩೧೨ 


೧೩೩೧೩ 


೧೩೩೧೪ 


೧೩೩೧೫ 


೧೩೩೧೬ 
೧೩೩೧೭ 


೧೩೩೧೮ 


೧೩೩೧೯ 
೧೩೩೨೦ 


೧೩೩೨೧ 


೧೩೩೨೨ 
೧೩೩೨೩ 
೧೩೩೨೪ 


೧೩೩೨೫ 


ಇರುವೆ ಕಾಲಿಗೆ ಉರುಳು ಹಾಕ್ತಾನೆ 


೧೮೫ 


“ಉಂಡು ಊರು ಹಾಳು ಮಾಡೋ ದಾಸಯ್ಯ' ಅಂದರೆ "ಉಪ 


ವಾಸವಿದ್ದೇ ಹಾಳುಮಾಡ್ತೀನಿ' ಅಂದ 


ಎಡೆ ಕೊಟ್ಟರೆ ಇಡೀ ನುಂಗ್ರಾನೆ 


ಎಲ್ಲರೂ ಎಳ್ಳಿನಲ್ಲಿ ಎಣ್ಣೆ ತೆಗೆದರೆ ಅವ ಮರಳಿನಲ್ಲೇ (ಹುರಿ 


ಗಡಲೆಯಲ್ಲಿ) ತೆಗೀತಾನೆ 


ಎಳೆ ಸಿಕ್ಕಿದರೆ ಹಚ್ಚಡ ನುಂಗ್ತಾನೆ 


ಕಬ್ಬಿಣದ ಗಂಡಾರಿ ನುಂಗೋವನಿಗೆ ಶುಂಠಿ ಕಷಾಯವೆ? 


ಕಲ್ಲಿನಿಂದ ನಾರು ಎತ್ತು (ತೆಗೀ) ತಾನೆ 
ಕಲ್ಕುಣಿಸಿ ಕರಿಮಾನ್‌ ಸೆಡೆ ಆಡಿಸ್ತಾರೆ 


ಕೆ ಕ್ಕು ನುಂಗುವವ ನುಚ್ಚು ಬಿಟಾ ನೆ ? 


ಕಿಟಿಕಿಯಿಂದ ನುಸುಳ:ವವ ಹೆಬ್ಬಾಗಿಲಿಂದ ಬಾರನೆ ? 
ಕೊತ್ತಿಗೆ ಕೊಂಬು ಹುಟ್ಟಿಸಿ ನುಚ್ಚಕ್ಕಿಗೆ ಮೊಳೆ ಬರಸ್ತಾನೆ 
ಗುಡಿ ನುಂಗುವವನಿಗೆ ಲಿಂಗ ಅಡ್ಡಿಯೆ ? 

ಚಾಟಿ ಇಲ್ಲದೆ ಬುಗುರಿ ಆಡಿಸ್ತಾನೆ 

ಜಗ ಜಾಲಿಸಿ ಮೊಗೇಲಿ ನೀರು ತಂದ ಹಾಗೆ 

ಜಗ ಜಾಲಿಸುವ ಬಡ್ಡಿ ಮಗು ತೂಗಲಾರಳೆ ? 


ಜಗ ಹೊರುವವಳಿಗೆ ಮಗು ಭಾರವೆ ? 


1 ಬಂಡೆಯ ಮೇಲೆ ನಾರು ಹುಟ್ಟಿ ಸ್ಟಾನೆ 


೧೩೩೨೬ 


೧೩೩೨೭ 


೧೩೩೨೮ 


೧೩೩೨೯ 


೧೩೩೩೦ 


೧೩೩೩೧ 


೧೩೩೩೨ 


೧೩೩೩೩ 


೧೩೩೩೪ 


ಹೆರೆರನ್ನು ಆಡಿಕೊಳ್ಳುವಿಕೆ 


೧೩೩೩೫ 


೧೩೩೩೬ 


೧೩೩೩೭ 


೧೩೩೩೮ 


* ಮನೆ (ಬೆಟ್ಟ) ನುಂಗೋನಿಗೆ ಕದ ಹಪ್ಪಳ 


ಈ ಮೊಕಕ್ಕೂ ಈರಣವಾ ? ತೊಂಡವಾಡಿಗೂ ತೋರಣವಾ ? 


ಕನ್ನಡ ಗಾದೆಗಳ 
*ತೇರಂ ನುಂಗೋನಿಗೆ ಪರಿಸೆ- ಹಪ್ಪಳ-ಸಂಡಿಗೆ 
ತೋರಿಸಿದರೆ ಹಾರಿಸ್ತಾನೆ 


“ನೀನು ಕಣ್ಣು ಬಿಟ್ಕಂಡು ಮಾಡಲಾರದ ಕೆಲಸಾನ ನಾನು ಕಣ್ಣ 
ಮುಚ್ಚಿಕೊಂಡು ಮಾಡ್ತೀನಿ' ಅಂದ | 


“ನೀನು ಗಣಪತಿ ಮಾಡಿದರೆ ನಾನು ಅವನಪ್ಪನನ್ನು ಮಾಡ್ತೀನಿ” 
ಅಂದ 


ಭೂಮಿ ಸುತ್ಕೊಂಡು ಬಂದವನಿಗೆ ದೇಶ ಸುತ್ತೋದು ಕಷ್ಟವೆ ? 
ಸೂಳೆ ಕೈನ ಬೆಲ್ಲ ಕೇಳಂವ 

ಸೋಕಿದರೆ ಸುಂಕ ತಕ್ಕೋತ್ತಾನೆ 

ಹಸಿ ತಿನ್ನೋನು ಬಿಸಿ ಬಿಟ್ಟಾನ ? 


ಹೇರು ನುಂಗುವವ ಸೇರು ಬಿಟ್ಟಾನೆ ? 


ಅನ್ನೋರಾಡವರ ಪಾದವೇ ಗತಿ 


ಸಿಂಗಾರಿಪುರಕೂ ತಿಂಗಳು ಬೆಳಕಾ ? 


ಈ ಮೊಕಕ್ಕೂ ಗೀರು ಗಂಧವೆ ? ಕೀರೆಸೊಪ್ಪಿಗೂ ತುಂಬಿ 
ದರಿಸಿನವೆ ? 


ಈ ಮೋರೆಗೇಕೆ ಮೇಲುಕೋಟೆ: ನಾಮ 


| ಗುಣಶೀಲ ಸ್ವಭಾವ 


೧೩೩೩೯ 


೧೩೩೪೦ 
೧೩೩೪೧ 
೧೩೩೪೨ 
೧೩೩೪೩ 
೧೩೩೪೪ 
೧೩೩೪೫ 
೧೩೩೪೬ 
೧೩೩೪೭ 
೧೩೩೪೮ 
೧೩೩೪೯ 
೧೩೩೫೦ 
೧೩೩೫೧ 


೧೩೩೫೨ 


೧೩೩೫೩ 


೧೮೭ 


1ಈ ಮೋರೆ ಹೊತ್ತ (ಹುಟ್ಟಿ)ದ್ದು (ನಾನು ಕಾಣೆನೆ ?) 
ದೇವರು ಮಾಡೀತೆ ? 


ಈ ಮೋರೆಗೂ ಅಂದಣವಾ? ತುಂಬೆಸೊಪ್ಪಿಗೂ ತ್ವಾರಣವಾ? 
ಉದ್ದವಾದರೆ ಬೇತಾಳ, ಕುಳ್ಳಾದರೆ ವಾಮನ 

ಕಾಡುಕೋಳಿಗೆ ಮಕರ ಸಂಕ್ರಾಂತಿಯಾ? 

ಕಾಗೆ ಕೋಗಿಲೆಯನ್ನು ಕಪ್ಪು ಅಂತಂತೆ 

ಚೋಜಿಗ ನೋಡೆ, ಗೀಜಗಣ್ಣಿ ಬಸ್ರಾಗಿರಾದ ! 
ತೆಂಕಸೀಮೆಗೂ ಬೇಕಾ ಸಂಕ್ರಾಂತಿ ಹಬ್ಬ? 

ನಾನು ಹೇಗಾದ್ರೂ ಇದ್ದೇನು ನನ್ನ ಬಾಯಿ ಸುಮ್ಮನಿರಲಾರ್ದು 
ನಿನ್ಮೊಕ ನೋಡಿದ್ರೆ ಮೂರ್ದಿನ ಹಿಟ್ಟೇರೊದಿಲ್ಲ 

ನೀನೂ ಒಂದು ಗಂಡಾ ? ತಂದ್ರೆಯೂ ಒಂದು ಊರಾ ? 
ನೀರಗಣ್ಣು ಮುಂಡೆ ಊರ ಹಾಳುಮಾಡಿದಳು 

ಮಂಗ ಮುಂಡೆಗೆ ಅಂಗಾರ ಒಂದು ಕೇಡು 

ಮುಕ್ಕುಡಿ ಮೂಗಿಗೆ ಮೂಗುತಿ ಬೇರೆ 


ಮೂದೇವಿ ಮೋರೆ ನೋಡು, ಈರುಳ್ಳಿ ಕಾರ ನೋಡು, 
ನಿಂತಿರೊ ಚಂದ ನೋಡು 


ಮೂರು ಕಾಸಿನ ಬಡ್ಡಿ ಕುಣಿದುಳೊ, ನೆಗೆದಾಳೊ, ಮೆರೆದಾಳೊ! 


1 (|) ಈ ಮೋರೆ ಹೊತ್ತದ್ದು ದೇವರು ಮಾಡದೆ ಪರ್ಸುದ ಮನೆಗೆ ತಂದಾತೆ ? 


| (11) ಈ ಮೋರೆ ಹೊತ್ತವ ದೇವರ ಮಾಡಿ ದೇವರಿಗೆ ದೂಪ ತೋರ್ಕಾನಾ ? 
ವಂನೆಗೆ ಪರ್ಸಾದ ತಂದಾನಾ ? 


(111) ಈ ಮುಸುಡಿ ಹೊತ್ತ ಬೊಡ್ಡಿ ದ್ಯಾವೃ ಮಾಡಾಳೆ ? 


೧೮೮ ಕನ್ನಡ ಗಾದೆಗಳ ಮಹಾಕೋಶ 
೧೩೩೫೪ ಹಕ್ಕಿ ಪಕ್ಕಿಗಳಲ್ಲಿ ಕಾಗಿ ಚಂಡಾಲ, ಮಾನವರಲ್ಲಿ ಕುಹಕಿ ಚಂಡಾಲ 


೧೩೩೫೫ ಹಂಪಾಪುರಕ್ಕೆ ಯಾಕೆ ಹಳೆರಾಗಿ, ತಿರುಮಕೂಡ್ಲುಗ್ಯಾಕೆ 
ಸ್ಕಾದೊಬಾವಿ 


೧೩೩೫೬ ಹಿಂದಾಡೋದೂ ಒಂದೇ, ಹೇಸಿಗೆ ತಿನ್ನೋದೂ ಒಂದೇ 


ಆಡಿಕೆಗೆ ತಕ್ಕ ನಡತೆ 
೧೩೩೫೭ 3ಆಡುವವರ ಆಡಿಕೆಗೂ ಮಗಳ ಬಾಳಿಕೆಗೂ ಸರಿಹೋಯ್ತು 


೧೩೩೫೮ 2ನಗುವವರ ಮುಂದೆ ಎಡವಿ ಬಿದ್ದಹಾಗೆ 


ಆಡುವುದು ಆಡಿಸಿಕೊಳ್ಳುವುದಕ್ಕೆ 
೧೩೩೫೯ ಅಣಕ ಮಾಡಿ ಅಪಸ್ಮಾರಿ ಎನಿಸಿಕೊಂಡಂತೆ 
೧೩೩೬೦ ಆಡುವುದು ಆಡಿಸಿಕೊಳ್ಳೋಕೆ, ಓಡೋದು ಜಾರಿ ಬೀಳೋಕೆ 


೧೩೩೬೧ "ಇವನ್ಮಾರಪ್ಪ ಗೊದ್ದ ?' ಅಂದರೆ "ನಿಂದಂ ಬಲು ಸುದ್ದವಾ ?' 
ಅಂದ 


೧೩೩೬೨ ಎಮ್ಮೆಕರು ತನ್ನ ಚೆಂದಕ್ಕೆ ಹಂದಿಮರಿಯನ್ನು ಆಡಿಕೊಂಡಿತು 
೧೩೩೬೩ ಕಾಗೆ ಚಂದಕ್ಕೆ ಕೋಗಿಲೆ ಜರೀತು 
೧೩೩೬೪ ತಿಹಂದಿ ತನ್ನ ಚೆಂದಕ್ಕೆ ವೃಂದಾವನ ಆಡಿತಂತೆ 


೧೩೩೬೫ ತಾನಂ ಕೋಡಗ, ಏಳುವನವ(ಪರರ)ನ್ನು ಜರಿಯಿತು 


1 (1) ಹೇಳುವವರ ಹೇಳಿಕೆಗೂ ಮಗನೆ ಬಾಳಿಕೆಗೂ ಸಮ 

(11) ಮಗಳು ಮಾಡೋದೂ ಹಾಗೆಯೇ, ಜನ (ಅಳಿಯ) ಆಡೋದೂ ಹಾಗೆಯೇ 
2 ಆಡುಕೋರರ ಮುಂದೆ ಜಾರಿ ಬಿದ್ದಹಾಗೆ 
3 ಹಂದಿ ತನ್ನ ಚೆಂದಕ್ಕೆ ನಂದಿಯನ್ನು ಜರಿಯಿ:ತಂತೆ 


ನುಣಶೀಲ ಸ್ವಭಾವ 


೧೩೩೬೬ 


೧೩೩೬೭ 


೧೩೩೬೮ 


೧೩೩೬೯ 


೧೩೩೭೦ 


೧೮೯ 
ತಾನು ಮೊದಲೇ ಚೆಂದ, ಮಂದಿಯನ್ನು ಅಣಕಿಸಿದರೆ ಹೇಗೆ 
ಕಂಡಾನು ? 


ನಾಯಿ, ಕಂಡು ಬಗುಳುತ್ತದೆ, ನರಮನುಷ್ಯ ಕಾಣದೆ ಬಗುಳೆಂ 
ತ್ತಾನೆ 


ಪಿರೀತಿಗೆ ನನ್ನ ಗಂಡ ಪಿಲ್ಲೀಲಿ ಇಡೋವತ್ಲೆ ನೆರೆಮನೆ ಮುಂಡೆಗೆ 
ನಗೆಬಾಳು 


ಮಾದಿಗನ ಮೆಟ್ಟು ಕಚ್ಚುತ್ತದೆ, ನಾದಿಗನ ಕತ್ತಿ ಕಚ್ಚುತ್ತದೆ. 


ಹೆರರನು ಸ ಆಡಿಕೊಳ್ಳು ಈವ ಬಾಯಿ ಸೋರೆಕಾಯಿ ಹಾಗೆ 


| ಆಡುವುದನ್ನು ತಡೆಗಟ್ಟಲಾಗುವುದಿಲ್ಲ 


೧೩೩೭೧ 


೧೩೩೭೨ 


೧೩೩೭೩ 


೧೩೩೭೪ 


೧೩೩೭೫ 


೧೩೩೭೬ 


೧೩೩೭೭ 


೧೩೩೭೮ 


೧೩೩೭೯ 


೧೩೩೮೦ 


ಅಂಡೆ ಕಟ್ಟಬಹುದು, ದೊಂಡೆ (ಮುಂಡೆ ಬಾಯಿ) ಕಟ್ಟುವುದಕ್ಕೆ 
ಸಾಧ್ಯವೆ? 

ಆಡಾಡ್‌ ಅನ್ನುವ ಬಾಯಿ, ಓಡೋಡ್‌ ಅನ್ನುವ ಕಾಲು 
ಆಡೋವು, ಆಡ್ತಿರ್ಲಿ, ಕೂಗ್ಗ ನಿವ್ಮಪ್ಪನ್ನ ! 


"ಬ? 


ಉಂಡರೆ ಊರು ಹಾಳು ಅನ್ನೋರು, ಮಿಂದರೆ ಗಂಗೆ ಹಾಳು 
ಅನ್ನೋರು 


ಊರ ಬಾಯಿ ಮುಚ್ಚೀಯೊ, ಗೆರಸಿ ಬಾಯಿ ಮಂಚ್ಚೀಯೊ! 
ಎಲಂಬಿಲ್ಲದ ನಾಲಗೆ ಹೇಗಾದ್ರೂ ತಿರುಗುತ್ತೆ 

ಒಕ್ಕುವುದು ರೈತನ ಕೆಲಸ, ನೆಕ್ಕುವುದು ನಾಯಿ ಕೆಲಸ 
ಕಂಡವರ ಮಾತಾಡದೆ ಇದ್ರೆ ಉಂಡದ್ದು ಅರಗಲ್ಲವಂತೆ 
ಜನದ ಬಾಯಿಗೆ ಕಟ್ಟಿಲ್ಲ, ನಾಯಿ ಬಾಯಿಗೆ ಹಿಟ್ಟಿಲ್ಲ 


ನಕ್ಕರೆ ಅವರ ಹಲ್ಲೇ ಕಾಣಿಸುತ್ತೆ 


೧೩೩೮೧ 


೧೩೩೮೨ 


೧೩೩೮೩ 


೧೩೩೮೪ 


೧೩೩೮೫ 


೧೩೩೮೬ 


೧೩೩೮೭ 


೧೩೩೮೮ 


೧೩೩೮೯ 


ಕನ್ನಡ ಗಾದೆಗಳ ಮಹಾಕೋಶ 
ನ್ಯಾಯವಾದ್ದಕ್ಕೆ ನಗೋದೆ ಲೋಕದ ಕೆಲಸ 
ನೆರೆಯವನ ಹೆಂಡತಿ ಹೇಳಕ್ಕೊಂದು ಸಂಗತಿ 
ಪೀಡೆ ಬಿಟ್ಟರೂ ಆಡೋದು ಬಿಡ 


ಬದುಕಿದ(ಬದ್ದ)ರೆ ಬಾಯ್ಬಡಿಕೊಳ್ತಾರೆ. ಕೆಟ್ಟರೆ (ಕೇಕೆ 
ಹಾಕ್ತಾರೆ) ಅಂಡು ಬಡಕೊಳ್ತಾರೆ 


ಬಾಗಿಲಿಗೆ ಬಾಯಿಲ್ಲ. ನಾಲಗೆಗೆ ಮೂಳೆಯಿಲ್ಲ 


ಬಾಯಿ ಯಾರ ಸುದ್ದಿ ಆಡದು. ಕಾಲು ಯಾರ ಎಂಜಲು 
ತುಳಿಯದು? 


ಮಡಕೆ ಬಾಯಿ ಕಟ್ಟ ಬಹುದು, ಮನುಷ್ಯರ ಬಾಯಿ 
ಕಟ ಶಿ ಲಾಗದು 


ಸಮುದ್ರದ ಕೂಗು ನಿಲ್ಲಿಸಬಹುದು, ಜನರ (ನಾಲಗೆಯ) ಕೂಗು. 
ನಿಲ್ಲಿಸಲು ಸಾಧ್ಯವಿಲ್ಲ 


ಹೊಡೆಯವ್ರ ಕೈತಡೀಬಹುದು, ವಕಾತಾಡೋರ ಬಾಯ್‌ ' 
ಹಿಡಿಯಲು ಸಾಧ್ಯವಿಲ್ಲ 


ಆಡುವುದು ಒಳ್ಳೆಯದಲ್ಲ 


೧೩೩೯೦ 


೧೩೩೯೧ 


೧೩೩೯೨ 


೧೩೩೯೩ 


೧೩೩೯೪ 


ಅಣಕಿಸಿ ಹಾಸ್ಯ ಮಾಡಬೇಡ, ಕೆಣಕಿ ಜಗಳ ತೆಗೀಬೇಡ 


ಅರಳು ತಿಂದ ಬಾಯೂ, ಆಡಿಕೊಂಡ ಬಾಯೂ ಒಂದೇ 


ಅವನು ಅವಳಿಗೆ ಗಂಟು ಬಿದ್ದರೆ ನಾವ್ಯಾಕೆ ಗಂಟಲು ಹೊಡ್ಯೋ 
ಬೇಕು 


ಉಂಡದ್ದು ಉಳಿಯದಿದ್ದರೂ ಆಡಿದ್ದು ಉಳಿಯುತ್ತೆ 


ತೆಪ್ಪಗಿದ್ದವ ಜಾಣ, ಮೂದಲಿಸಿದವ ಮೂರ್ಹ 


ತ 

. ಗುಣಶೀಲ ಸ್ವಭಾವ 
೧೩೩೯೫ 
೧೩೩೯೬ 
೧೩೩೯೭ 
೧೩೩೯೮ 
೧೩೩೯೯ 


೧೩೪೦೦ 


6d 
ನೋಡದೆ ಆಡಿದರೆ ಕೇಡು ತಪ್ಪದು 
ನೋಡದೆ ಆಡಬಾರದು, ಕಾಣದೆ ಹೇಳಬಾರದು 
ಬರದಲ್ಲಿ ಆಡಿದ್ದೂ ಕೆರದಲ್ಲಿ ಹೊಡೆದದ್ದೂ ಮರೆಯಲ್ಲ 
ಬಾಳಿ ಬದುಕೋನಿಗೆ ಹಾಳೂರು ಸುದ್ದಿ ಯಾಕೆ ? 
ಬಿದ್ದ ಪೆಟ್ಟಿಗಿಂತ ನಕ್ಕ ಪೆಟ್ಟು ಹೆಚ್ಚು 


ಲ ರ 


*ಮಾಡಿದವರ ಪಾಪ ಆಡಿದವರ (ತಲೆಯ ಮೇಲೆ) ಬಾಯಲ್ಲಿ 
ಆಡುವುದು-ಬಿಡಿಗಾದೆಗಳು 

೧೩೪೦೧ ಆಡಿಕೊಳ್ಳೋರಿಗೆ ಒಂದು ಆಡು ಕುಯ್ಯಿ, ನಾಚಿಕೊಳ್ಳೋರಿಗೆ 
ಒಂದು ನಾಯಿ ಕುಯ್ಯಿ 

೧೩೪೦೨ ಆಡಿದವರಿಗೂ ಅಂದವರಿಗೂ ಅಡಿನ ಕೊಟ್ಟಿಗೆ, ನಾನೂ ನನ್ನ 
ಬೀಗಿತಿಯೂ ನಡುಮನೆಯಲ್ಲಿ 

` ದೂರುವಿಕೆ 

೧೩೪೦೩ ಅನ್ನ ಹಾಕಿದವರನ್ನು ಅತ್ತ ದೂರಿದರು, ಅಡಕೆ ಕೊಟ್ಟವನನ್ನು 
ಇತ್ತ ದೂರಿದರು 

೧೩೪೦೪ ಅ (ರಿ)ನಿಷ್ಟಕ್ಕೆಲ್ಲ ಶನೀಶ್ವರ (ಅಂಗಾರಕನೇ) ಗುರಿ 

೧೩೪೦೫ ಇಲ್ಲಸಲ್ಲದ್ದೆಲ್ಲ ಪಾಪಿಯ ತಲೆ ಮೇಲೆ 

೧೩೪೦೬ ಉಊರಬಾಗಿಲನ್ನು ಮುಚ್ಚಬಹುದು, ದೂರುವ ಬಾಯನ್ನು 
ವಂಚ್ಚಸುವುದು ಅಸಾಧ್ಯ 

೧೩೪೦೭ ಕೆಟ್ಟದ್ದೆಲ್ಲ ಕೆಡಕಿ ಮೇಲೆ 


* ಮಾಡಿದವರ ಪಾಪ್ಟ ಆಡ್ಡವ್ರು ಹೊತ್ಯಂದಂಗೆ 


ರ್ಕಿ೨ 


೧೩೪೦೮ 


೧೩೪೦೯ 


೧೩೪೧೦ 


೧೩೪೧೧ 


೧೩೪೧೨ 


೧೩೪೧೩ 


೧೩೪೧೪ 


೧೩೪೧೫ 


ಬೈಗಳ 
೧೩೪೧೬ 


೧೩೪೧೭ 


೧೩೪೧೮ 


೧೩೪೧೯ 


೧೩೪೨೦ 


೧೩೪೨೨ 


ಕನ್ನಡ ಗಾದೆಗಳ ಹ. 
ಕೊಂಬಿನಲ್ಲಿ ದೂರೋರು, ಕೊಳೆಗದಲ್ಲಿ ಅಳೆಯೋರು 1 


ತೊತ್ತು ಮಾಡಿದ್ದು ಯಾರೂ ಅರಿಯರು, ತೊತ್ತಿನ ತಲೆ | 
ಒಡೆದದ್ದು ಊರೆಲ್ಲ ಬಲ್ಲರು 


ತೋರನಾದವ ಹಾರನು, ಧೀರನಾದವ ದೂರನು 


ನೀನನಾದರೂ, ದಾನಿಯಾದರೂ ವಠಾತಂವಠಕಾತಿಗೆ ದೂರ 
ಬಾರದು 


4 

« 
ದೂರು ಹೊರುವುದಕ್ಕಿಂತ ವಕಾರಿ ಹೊರುವುದು ಲೇಸು \ 
ನನ್ನ ಹಂಗೆ ಇಕ್ಕೋರಿಲ್ಲ, ನಿನ್ನ ಹಂಗೆ ದೂರೋರಿಲ್ಲ 


ಬಾಗಿಲು ಹೆಟ್ಟಿದರೆ ಒಂದು ದೂರು, ಬಾಗಿಲು ತೆಗೆದರೆ ಸಾವಿರ 
ದೂರು 


ಬೆಕ್ಕು ತನ್ನನ್ನು ಬಡಿದದ್ದು ಹೇಳಂವುದಲ್ಲದೆ ಹಾಲಗಡಿಗೆ ಒಡೆ 
ದದ್ದು ಹೇಳುವುದಿಲ್ಲ 


ಅತಿಯಾಗಿ ಬಗುಳಿ ಅಡವಿ ಪಾಲಾದರು 


ಆನ್ಕಾಯದ ಬೆ ೈಗುಳು ಹೊನ್ನು ಕೊಟ್ಟರೂ ಬಾರದಂ 


ಅವಹೇಳನಕ್ಕೆ ರಾಹು ಕಾಲವಿಲ್ಲ, ಆಭಿವಕಾನಕ್ಕೆ ಗುಳಿಕ ಕಾಲವಿಲ್ಲ 


ಇಲಿಗೆ ಹೊಡೆದ ಬಾಣ ಗಣಪತಿಗೆ ತಗುಲಿತು 


ಈದು ಈದು ಹಸು ಮುಪ್ಪಾಯ್ತು, ಬೈದು ಬೈದು ಬಾಯಿ | 
ಸಪ್ಪ ಗಾಯಿತು 


'ಈರಾರು ಹನ್ನೆರಡು' ಅಂದರೆ "ನಾರೊ ಮುಂಡೆ ಹೋಗು” 
ಅಂದ | 


೧೯೩ 
ಒಲೆ ೀದಕ್ಕೂ ಬಂಚೋತ್‌, ಕೆಟದ ಕ್ಕೂ ಬಂಚೋತ್‌ 
ಲ Kr fo) 


ಕಾಣದ ಹಾಗೆ ಮಾಡೋದೂ ಬೇಡ, ಕಂಡ ಹಾಗೆ ಬೈಸಿ 
ಕೊಳೊ ಘಫೀದೂ ಬೇಡ 


ಕೋಳಿ ಜಗಳ, ದೊಡ್ಡವರ ಬೈಗಳ 

ಗಟ್ಟಿಯಾಗಿ. ಅಂದದ್ದು ಗಾಳಿಗೆ, ಮೆಲ್ಲಗೆ ಅಂದದ್ದು ತನಗೆ 
“ಚೀ” ಅನ್ನಿಸಿಕೊಂಡು ಬತ್ತೀನಿ ಬುತ್ತಿ ಕಟ್ಟು ಅಂದ 
ಜುಟ್ಟಿನ ಮೇಲೆ ವಿಷವಿಲ್ಲ, ರಂಡೆಯ ಮೇಲೆ ಬೈಗುಳವಿಲ್ಲ 
ತಾ ಬಗುಳೋಕೆ ನಾಯಿ ಯಾಕೆ ಸಾಕಬೇಕು 

ದೂಷಣೆ ಮಾಡೋದು ಕೇಳೋಕೆ ಚೆಂದ, ಹೊರೋದು ಕಷ್ಟ 
ದೇವರನ್ನು ಬಯ್ಯುವವ ಅರ್ಚಕನನ್ನು ಬಿಟ್ಟಾನೆ ? 
“ನಾಮರ್ದ' ಅಂದ್ರೆ "ನನಗರ್ಧ' ಅಂದ 

ನಿನ್ನ ಮನೆಯಲ್ಲಿ ಎಂಟು ಎಮ್ಮೆ ಕರೆಯ, ಕುಂಟೆಮ್ಮೆ ಸಾಯ 
ನಿಂದೆ ಆಡುವವ ಹಂದಿಗಿಂತ ಕಡೆ 

ನಿಂದೆಯ ಎದೆ ಕೆಡಕು, ಹುಸಿಯ ನಾಲಗೆ ಕೆಡಕಂ 


ನಿಂದೆಯಿಲ್ಲದೆ ಬೊಂದಿಹೋಗದು 


ನೆಕ್ಕುವ ನಾಯಿಗೆ ಲಿಂಗವೇನು, ಪೀಠವೇನು? ಪಾನಬಟ್ಟ ಶಲೇನಂ 
ಪಾಣಿಪಟ ವೇನು ? 


ಬಗುಳುವವ ಹೊಗಳ, ಹೊಗಳುವವ ಬಗುಳ 
ಬಗುಳುವವ ಹೊಗಳಿದರೆ ಬಿಟ್ಟಾನೆ? 


ಬೋದವರುಂಡರೊ, ಗೋದವರುಂಡರೊ ? 


ಈ 


ಕ ಈ 
[a 


೧೯೪ ಕನ್ನಡ ಗಾದೆಗಳ ಮಹಾಕೋಕಿ 
೧೩೪೪೦ ಬೋದ್ರೆ ಬೋರೆ ದೇವರಿಗಾಯ್ತು 
೧೩೪೪೧ ಮಂದಿ ನಿಂದಿಸವ್ನು ತನ್ನ ನಿಂದಿಸೋದಿಲ್ಲ 


೧೩೪೪೨ ಮಾತನಾಡಿ ಬೆ ಟಗಳ ತಿನ್ನೋಕಿಂತ, ಮಾತನಾಡದೆ ಬೈಗಳ 
ಕೇಳೋದಂ ಲೇಸು 


೧೩೪೪೩ ವೇದ (ವೈದಿಕ) ತಿಳಿಯದಿದ್ರೂ ಬೈದಾಡೋದಂ ಬಲ್ಲ 


೧೩೪೪೪ ಹಣ್ಣಿಗಿಟ್ಟ, ಗುರಿ ಕಾಯಿಗೆ ಬಿದ್ದಂಗೆ 
ಣ ಬಿ ಅ 


೧೩೪೪೫ ಹೆತ್ತಯ್ಯನನ್ನು ಬಯ್ಯು (ಹಳಿಯು)ವವ ಮುತ್ತಯ್ಯನನ್ನು 
ಬಿಟ್ಟಾನೆ 


೧೩೪೪೬ ಹೆತ್ತವ್ವೈಯನ್ನು ಬಯ್ಯುವವ ಅತ್ತೆಯನ್ನು ಬಿಟ್ಟಾನೆ ? 


ಅಂದು ಅನ್ನಿಸಿಕೊಳ್ಳುವುದು 
೧೩೪೪೭ ಅಂದಂತೆ ಅನ್ನುವುದು ಹಂದಿಯ ಹೇಸಿಗೆ ತಿಂದಂತೆ 
೧೩೪೪೮ ಅಂದವಗೆ ಅಳಿಗಾಲ, ಅನ್ನಿಸಿಕೊಂಡವಗೆ ಶಂಭಗಾಲ 


೧೩೪೪೯ 3ಅಂದು ಅನ್ನಿಸಿಕೊಳ್ಳೋಕೆ, ಅಂದಗೇಡಿ ನಿನ್ನ ಮನೆ 
ಯಾವುದು? 


೧೩೪೫೦ ಅಂದು ಅನಿಸ್ಕೋಬೇಕೆ ಅಂದಗೇಡಿ ! ಕೆಸರಲ್ಲಿ ಕಲ್ಲಿಟ್ಟು ಮೋರೆ ' 
ಮೇಲೆ ಸಿಡಿಸಿಕೊಂಡಂಗೆ 


೧೩೪೫೧ , "ಅಂದು ಅನ್ನಿಸಿಕೊಳ್ಳುವ ಅಂದಗೇಡಿ !' ಅಂದರೆ "ಮಂದಿ 
ಬಂದಾರೆ ಕದ ತೆಗಿ' ಅಂದ 


೧೩೪೫೨ ಅಂದು ಅನ್ನಿಸಿಕೊಂಬುವ ಅಂದಗೇಡಿಗೆ ವಂನೆಯಿಲ್ಲ 


] ಅಂದು ಅನ್ನಿಸಿಕೊಳ್ಳು ವುದೊಂದು ಚಂದಗೇಡಿ 


೧೩೪೫೩ 


೧೩೪೫೪ 


೧೩೪೫೫ 


೧೩೪೫೬ 


೧೯೫ 
ಕೆಟ್ಟ ಮುಂಡೆ ನಾಲಗೆ, ಉಪ್ಪುಹಾಕ್ಕೊಂಡು ಸೀಳಬೇಕು 
“ಕೆಪ್ಪಾ' ಅಂದ್ರೆ "ನಿಮ್ಮಪ್ಪ ಅಂದ 
"ಮುಂಡೆ' ಅಂದರೆ “ಮುಂಡೆಗಂಡ' ಅನ್ನುವುದು ಗೊತ್ತೇ ಇದೆ 


ಸೇರಿಗೆ ಸವ್ವಾಸೇರು, ನೀನು ಅಂದರೆ ನಿಮ್ಮಪ್ಪ ! 


| ಬೈಸಿಕೊಂಡ ಉತ್ತಮನಿಗೆ ಯಾವ ಕುಂದೂ ಇಲ್ಲ 


೧೩೪೫೭ 
೧೩೪೫೮ 
೧೩೪೫೯ 
೧೩೪೬೦ 


೧೩೪೬೧ 


೧೩೪೬೨ 


೧೩೪೬೩ 


೧೩೪೬೪ 


೧೩೪೬೫ 
೧೩೪೬೬ 
೧೩೪೬೭ 


೧೩೪೬೮ 


*ಆನೆ ಕಂಡು ಶ್ವಾನ ಬಗುಳಿದ ಹಾಗೆ 

ಕತ್ತೆ ಕಿರಿಚಿದರೆ ಕರಡಿ ಬಣ್ಣ ಬದಲಾಗುತ್ಯೇ? 
ಕತ್ತೆ ಮಾತಿಗೆ ಬೆಲೆ (ಯೆ ?) ಯಿಲ್ಲ 

ಕಾಗೆ ಶಾಪ ದೊರಗೆ ಹತ್ತಲಿಲ್ಲ 


ಕಾಗೆ ಶಾಪಕ್ಕೆ ಬಡ (ಮುದಿ) ನಾಯಿ ಸಾಯುತ್ಮೆ? 


ಕೇರಿದ ದೂಳು ಯಾರ ಮೇಲೆ ಅಂದರೆ, ಕೇರಿದವರ ವೆರೀಶೆಯೆರೀ 


ಕೊತ್ತಿ ಶಪಿಸಿದರೆ ಮುತ್ತೈದೆ ಮುಂಡೆಯಾದಾಳೆ ? 


ಗೂಬೆ ಬೆ ಗಳು ಮನಸಿಗೆ ಹಚ್ಚಿಕೊಂಡು ಸೂರ್ಯ ಹಂಟೊ ಶೀದು 
ಬಿಟಾ ನೆ ? 


ಚಂದ್ರನನ್ನು ನೋಡಿ ನಾಯಿ ಬಗುಳಿದ ಹಾಗೆ 
ಜನರ ಸ್ವಭಾವ ಮುಂದೆ ಹೊಗಳ್ತಾರೆ, ಹಿಂದೆ ತೆಗಳ್ತಾರೆ 
ತಿಪ್ಪೆ ಮೇಲೆ ರತ್ನ ಹಾಕಿದರೆ ಅದರ ಯೋಗ್ಯತೆ ಹೋದೀತೆ ? 


ತೊಳಸಿ ಗಿಡಕೆ ಶ ನಾಯಿ ಉಚ್ಚೆ ಹೂದಂಗೆ 


* ಆನೆ ಹೋಗುತ್ತೆ, ಶ್ವಾನ ಬಗಳುತ್ತೆ 


೧೩೪೬೯ 
೧೩೪೭೦ 
೧೩೪೭೧ 
೧೩೪೭೨ 
೧೩೪೭೩ 
೧೩೪೭೪ 


೧೩೪೭೫ 


೧೩೪೭೬ 
೧೩೪೭೭ 
೧೩೪೭೮ 


೧೩೪೭೯ 


೧೩೪೮೦ 


ನಿಂದಕರಿರಬೇಕು 


೧೩೪೮೧ 


1 ನರಿಗಳು ಕೂಗಿದರೆ ಸ್ವರ್ಗ ಲೋಕದಲ್ಲಿ ಪ್ರಳಯವಾಗುತ್ಯೆ ? 


ಕನ್ನಡ ಗಾದೆಗಳ ಮಹಾಕೋಶ ' | 
1ನರಿ ಊಳೆಟ್ಟರೆ ನಾಗಲೋಕ ಹಾಳೆ? | 
ನಾಯಿ ಬಗುಳಿದರೆ ದೇವಲೋಕ ಹಾಳೆ? 
ಬೆಕ್ಕಿನ ಶಾಪಕ್ಕೆ ನೆಲವು ಹರಿದು ಬೀಳಂತ್ಯೆ ? 
ಬೈದರೆ ಬೈದವನ ಬಾಯೀ ನೋಯ್ತದೆ 
ಬೈದರೆ ಸಾಯ್ತಾನ್ಕೇ ಬಡ ಹಾರಂವ? 
ಬೈಸಿಕೊಂಡಿರಬೇಕೆ ಹೊರ್ತು ಬೈದು ಇರಬಾರದಂ 


ಮಸಿ ಅರಿವೆಯಲ್ಲಿ ಮಾಣಿಕ್ಯ ಕಟ್ಟಿದರೆ ಅದರ ಬೆಲೆ 
ಕಡಿಮೆಯಾಗುವುದಿಲ್ಲ 


ಮಳೆಗೆ ಬಿಸಿಲು ತೋಯುತ್ಶೆ ? 
“ಮುಂಡೆ ಮುಂಡೆ' ಅಂದರೆ ಅವಳೆ ಗಂಡ ಎಂದೂ ಸಾಯಲ್ಲ 
2ಸೂರ್ಯನಿಗೆ ಉಗುಳಿದರೆ ತನ್ನ ವಂಖದ ಮೇಲೆ ಬೀಳುವುದು 


ಸೇರದ ಮುಕ್ಕ ಸೀತುಬಿಟ್ಟರೆ ನಮಗಿರಂವ ತೂಕ 
ಎಲ್ಲಿಗೂ ಹೋಗುವುದಿಲ 


ಸೇರ ಕಲ್ಲ ಮೇಲೆ ನಾಯಿ ಉಚ್ಚೆ ಹೂದರೆ ಅದರ ತೂಕ 
ಕಡಿವೆಂಯಾಗೋದಿಲ್ಲ 


ಊರಿಗೆ ಹಂದಿ ಬೇಕು, ನೆರೆಗೆ ನಿಂದಕಟೇಕು | 


2 (i) ಮೇಲೆ ಉಗುಳಿದರೆ ಬೀಳುವುದು ಮುಖಕ್ಕೆ .. 
(11) ಮೋಲೆ ನೋಡಿ ತುಪ್ಪಿದರೆ ಯಾರ ಮುಖಕ್ಕೆ ಎಂಜಲು ಬಿದ್ದೀತು? 


(iv) ಸೂರ್ಕನ ಮೇಲೆ ಸುರೆ ಚೆಲ್ಲಿದರೆ. ಮೋರೆ ಮೇಲೆ ಬೀಳುವುದು 


(111) ಸೂರ್ಯನ ಮೇಲೆ ಮಣ್ಣು ತೂರಿದರೆ ನಮ್ಮ ಕಣ್ಣಲ್ಲಿಯೇ ಬೀಳುವುದು 


ಗುಣಶೀಲ ಸ ಭಾವ 


೧೩೪೮೨ 


೧೩೪೮೩ 


೧೩೪೮೪ 


೧೯೭ 


ಒಂದು ಊರಿಗೆ ನೂರು ಹಂದಿ ಇದ್ದರೆ ಹಸ, 
ಪುಣ್ಯವಂತನಿಗೆ ಹತ್ತುಮಂದಿ ನಿಂದಕರಿದ್ದರೆ ಹಸ 


ನಿಂದಿಸಿದವನಿಗೆ ವಂದಿಸಬೇಕು 


ಹಂದಿ ಇದ್ದ ಕೇರಿ ಶು0ದ್ಧಿ)ದ್ಧ, ನಿಂದಕರಿದ್ದರೆ ಜಾಣ 
(ಪಾಪ ಶುದ್ಧಿ) ಶುದ್ಧ 


ಬೆ ಯುವುದು ಕಟ್ಟ ದ್ದು 


೧೩೪೮೫ 


೧೩೪೮೬ 


೧೩೪೮೭ 


೧೩೪೮೮ 


೧೩೪೮೯ 


೧೩೪೯೦ 


ದೋಷ 
೧೩೪೯೧ 


೧೩೪೯೨ 


೧೩೪೯೩ 


೧೩೪೯೪ 


೧೩೪೯೫ 


ನಿಂದೆ ಮಾಡುವವನಿಗೆ ವಂದನೆಯಿಲ್ಲ 


ಪರನಿಂದೆ ಪರಮ ಪಾಪ 
ಬಡಗ ಬಾಯಿಂದ ಕೆಟ್ಟ, ಕೊಡಗ ಕೈಯಿಂದ ಕೆಟ್ಟ 


ಬಾಯಿಂದ ಬಂತು ಬಗದಾಳ (ಭಗಂಧರ, ಭಗಂದಳ), 
ಬೆನ್ನಿಗೆ ಬಂತು ಭೇತಾಳ 


ಬೆ ದ ಬಾಯಿಗೆ ಹೊಯ ಪೆಟ್ಟು 
ಗ ಆ. 


ಬೊಗಳುವ ನಾಯಿಗೆ ದಡಿ ಸುರಿದ ಹಾಗೆ 


ಘೋಷಯಾತ್ರೆಯಿಂದ ದುರ್ಕೋಧನ ದೋಷಕ್ಕೆ ಪಾತ್ರನಾದ 
ದುರಾಶೆ ದೋಷದ ತಾಯಿ, ದೋಷ ದುಃಖದ ತಾಯಿ 
ದೋಷವಿದ್ದವನಿಗೆ ದೂಷಣೆ ತಪ್ಪದು 

ದೋಸೆ ತಿಂದರೆ ದೋಷ ಹೋದೀತೆ? 


ಸಾವಿರ (ಹಲವು) ಚಿತ್ತುರ (ಎಲ್ಲ ಬಣ್ಣ) ವನ್ನು 
ಒಂದು ಮಸಿ ನುಂಗಿತು 


೧೯೮ 


ಕನ್ನಡ ಗಾದೆಗಳ ಮಹಾಕೋಶ 


ದೋಷವನ್ನು ಮರೆಮಾಡುವುದು 


೧೩೪೯೬ 


೧೩೪೯೭ 


೧೩೪೯೮ 


೧೩೪೯೯ 


೧೩೫೦೦ 


*ಕೆಮ್ಮಿನಿಂದ ಹೂಸು ಮರೆಸಿದ ಹಾಗೆ 

ಠೀವಿಯಿಂದ ನೋವು ಮುಚ್ಚಿಕೊಂಡ 

ನಮ್ಮದು ಮುಚ್ಚಿಕೊಂಡು ಇನ್ನೊಬ್ಬರದು ಎತ್ತಬಾರದು 
ಹೂಸಿದರೂ ಹೊಲಿ ಎಬ್ಬಿಸು 


ಹೂಸುಬಂರಂಕಿಗೆ ಕೂಸಿನ ನೆವ! 


ದೋಷ ಹೊರಬೀಳದಿರದು 


೧೩೫೦೧ 


೧೩೫೦೨ 


೧೩೫೦೩ 


೧೩೫೦೪ 


೧೩೫೦೫ 


ಅಂಗಿ ಕೊಡಿಸಿದರೆ ಭಂ(ಮಂ)ಗ ಮುಚ್ಚೇತೆ? 
ದೋಸೆಯ ತೂತನ್ನು ಕಾವಲಿ ಮುಚ್ಚೀತೆ? 
ನಾತ ಯಾವುದೇ ಆದರೂ ಮೂಗಿಗೆ ಬಡಿಯುತ್ತೆ 
ಬಂಕಾಪುರಕ್ಕೆ ಹೋದರೆ ಡೊಂಕು ಮುಚ್ಚೇತೆ ? 


ಹೂಸಂವುದು ತಡವಾದರೆ ನಾರುವುದು ತಡವೆ? 


ದೋಷ ಯೌೊರಲ್ಲಿಲ್ಲ? 


೧೩೫೦೬ 


೧೦೯ 


೧೩೫೧೦ 


ಎಲ್ಲರ ಮನೆಯ ಒಲೆಯಲ್ಲೂ ಹೊಗೆ 

ಎಲ್ಲರ ಮನೆ ದೋಸೆ ತೂತಾದರೆ ನಮ್ಮ ಮನೆ ಕಾವಲಿ ತೂತು 
ಓಡೋ ನಾಯಿ ತಿಕ ಓರೆ 

ಕವಲಿಲ್ಲದ ಕೊಂಬೆಯಿಲ್ಲ, ಕಳೆಯಿಲ್ಲದ ಗದ್ದೆಯಿಲ್ಲ 


ತನ್ನನ್ನು ಅರಿಯುವುದು ಕೋಟಿಗುಣ, 
ಅನ್ಯರನ್ನು ಅರಿಯುವುದು ಅರವತ್ತು ಗುಣ 


* ಬಾಯಿಂದ ಬೆದರಿಸಿ ಹೂಸು ಮರೆಸಿದ ಹಾಗೆ 


ಗುಣಶೀಲ ಸ್ವಭಾವ ೧೯೯ 


೧೩೫೧೧ ನನ್ನ ಮುಂದಿನ ಗೋಣಿನಲ್ಲಿ ಡೊಂಕಿದ್ದರೆ 
ನಿನ ಸೆ ಹಿಂದಿನ ಬಾಲದಲ್ಲಿ ಡೊಂಕಿದೆ 


ತನ್ನ ದೋಷ ತನಗೆ ಕಾಣಿಸದು 


೧೩೫೧೨ ಕುಂಡ ಕುಂಡೆ ಮುಟ್ನೋಡ್ಕಂಡು “ತನ್ನ ಕುಂಡೆ ನುಣ್ಣಗದೆ' 
ಅಂದ 


೧೩೫೧೩ ಗುಲಗಂಜಿ ತಪ್ಪು ಗುಲಗಂಜಿಗೆ ತಿಳಿಯದು 

೧೩೫೧೪ ತನ್ನ ಬೆನ್ನು ತನಗೆ ಕಾಣಿಸದು, ಗುಲಗಂಜಿಗೆ (ತನ್ನ ಮೂಗು) 
ಕಪ್ಪು ಕಾಣಿಸದು 

೧೩೫೧೫ ತನ್ನವರ ಒಳ್ಳೇದು ಗ್ರಹಿಸ್ತ, ಪರರ್ಕೇಡು ಗ್ರಹಿಸ್ತ 


೧೩೫೧೬ ತಪ್ಪು ಬೆನ್ನು ಇದ್ದಂತೆ 


೦ 


೧೩೫೧೭ ತಮ್ಮ ಕಣ್ಣು ಕಾಡಿಗೆ ನೋಡುತ್ತವೆಯೆ? 
೧೩೫೧೮ 3ದೀಪದ ಬುಡದಲ್ಲಿ (ನೆರಳು) ಕತ್ತಲೆ 
೧೩೫೧೯ ಮಾಸಿದ ಗೋಡೆಯ ಮೇಲೆ ಮಸಿ ಅಸಹ್ಯವೇ? 


೧೩೫೨೦ ಶಂಖದಯ್ಯನಿಗೆ ಹೂಸಿನ ಪರಿವೆಯೆಂ? 


ತನ್ನಂತೆ ಎಲ್ಲರೂ ದೋಷಿಗಳು 
೧೩೫೨೧ 2ಅರಿಸಿನ ಕುತ್ತದವನಿಗೆ ಲೋಕವೇ ಹಳದಿ 


1 ದೀಪದ ಕೆಳಗೆ ಕತ್ತಲೆ ಗವಿ 
ಗ (1) ಅರಿಸಿನ ಮುಂಡದವನಿಗೆ ಊರೇ ಅರಿಸಿನ 
(11) ಅರಿಸಿನ ಕುತ್ತ ಹಿಡಿದವನಿಗೆ ಊರೆಲ್ಲ ಅರಿಸಿನ 
(111) ಅರಿಸಿನ ಕಾಮಾಲೆ ರೋಗದವನಿಗೆ ಬೆಳ್ಳೆಗಿರುವ ವಸ್ತುಗಳೆಲ್ಲ ಹಳದಿ 
(iv) ಕಾಮಾಲೆ ರೋಗದವರಿಗೆ ಕಾಣೂದೆಲ್ಲ ಅರಿಸ್ಥ 
(೪) ಮುಂಡಿಗೆ ಆದವನಿಗೆ ಕಾಣುವುದೆಲ್ಲ ಅರಿಸಿನ 
(i) ಕಾಮಣಿಯಾದವರಿಗೆ ಲೋಕವೆಲ್ಲ ಹಳದಿ 
(vii) ಪಿತ್ತ ತಲೆಗೇರಿದವನಿಗೆ ಶಂಖ ಹಳದಿಯಾಗಿ ಕಂಡರೆ ಅದರ ಬಣ್ಣ ಕೆಟ್ಟೇತೆ? 


೨೦೦ 


ಕನ್ನಡ ಗಾದೆಗಳ 
ಆಗದವರ ಕಂಡರೆ ಅವರ ನರವೆಲ್ಲ ಡೊಂಕಂತೆ 
ಆನೆಯ ಕಣ್ಣುಗೊಂಬೆ ತಲೆಕೆಳಕ 
ತಲೆ ತಿರುಗಿದರೆ ಲೋಕ ತಿರುಗಿತು 


ಮಿತ್ರದ್ರೋ ಹಿಗೆ ಕಾಣುವವರೆಲ್ಲ ಶತ್ರುಗಳೇ 


ಪರರ ದೋಷ ಹುಡುಕುವುದು 


೧೩೫೨೬ 


೧೩೫೨೭ 


೧೩೫೨೮ 


೧೩೫೨೯ 


೧೩೫೩೦ 


೧೩೫೩೧ 


3ತನ್ನ ಎಲೇಲಿ (ಎಡೆ ಮೇಲೆ) ಕತ್ತೆ (ಹಾತೆ, ಹೆಗ್ಗ) ಸತ್ತು 
ಬಿದ್ದಿದ್ದರೂ ಇನ್ನೊಬ್ಬರ ಎಲೆಯಲ್ಲಿ ನೊಣ ಹೊಡೆಯೋಕೆ 
ಹೋದ 


ತನ್ನಲ್ಲಿ ದೋಷ ಇಟ್ಕೊಂಡು ದೇವರಲ್ಲಿ ದೋಷ ಹುಡುಕಿದರು 


ತಾ ಕುಡಿಯುವುದು ಅಂಬಲಿ, ನೆರೆಮನೆ ತಿಮ್ಮಯ್ಕನ ಮನೇಲಿ 
ಪಾಯಸಕ್ಕೆ ಏಲಕ್ಕಿ ಸಾಲದು 


ತಿರುಕ ಮೂಜೇವಿ ನಿನ್‌ ಬಿರ್ಕು ಮುಚ್ಚು, 
ನಿನ್‌ ತಿಕ ನೀ ತೊಳ್ಳೊ 


ವೇದವ್ಯಾಸ ಕರ್ಣನನ್ನು ಸೂತಪುತ್ರ ಅಂತಿದ್ದನಂತೆ 


ಸೂರ್ಯನಲ್ಲಿ ಎಲ್ಲಿ ಬರಬೇಕು ಕಪ್ಪ ಚುಕ್ಕಿಗಳು? 


ಕೇಡುಗಾಲಕ್ಕೆ ದುರ್ಬುದ್ಧಿ 


೧೩೫೩೨ 
೧೩೫೩೩ 


1 (7) 


ಅವಿವೇಕ ಕೇಡಿಗೆ ಕಾರಣ 
೩ಏಡಿ ಗರ್ಭ ಧರಿಸಿದ ಹಾಗೆ 


ತನ್ನ ಎಡೆ ಮೇಲೆ ಕಸಬರಿಗೆ ಬಿದ್ದಿದ್ದರೂ ಮಂದಿಯ ಎಡೆಯ ಮೇಲೆ ನೊಣ 
ಹಾರಿಸಿದನಂತೆ 


(11) ತನ್ನೆ ಬಾಳ್ಯಲ್ಲಿ ಎಮ್ಮೆ ಸತ್ತುಬಿಜ್ಜು, ಪರರ್‌ ಬಾಳೆ ನೊಣ ಹೊಡಿತಾ(ಹವ್ಮ ಕ) 
2 ನಳ್ಳಿ ಮರಿ ಮಾಡ್ದಂಗೆ 


ಗುಣಶೀಲ ಸ ಭಾವ ಕ ೨೦೧ 
೧೩೫೩೪ ಕೇಡುಗಾಲಕ್ಕೆ ಕೂಡುವುದು ದುರ್ಬುದ್ಧಿ 
೧೩೫೩೫ ಕೇಡು ಬರುವ ಕಾಲಕ್ಕೆ ಪೆಟ್ಟಿಗೆಯಲ್ಲಿದ್ದರೂ ತಪ್ಪದು 
೧೩೫೩೬ ಕೇಡುಗಾಲ ಬಂದರೆ ಉಂಬೋಕೆ ಬೆಚ್ಚಿದ ಅಕ್ಕಿಯೂ ಉಳಿಯದು 
೧೩೫೩೭ ಕೇಡುಗಾಲಕ್ಕೆ ಕಪ್ಪೆಗೆ ಚಂಡಿಕೆ ಮೂಡಿತಂತೆ 


೧೩೫೩೮ 3ಕೇಡುಗಾಲಕ್ಕೆ ಬುದ್ಧಿಯಿಲ್ಲ, ಮರಣಗಾಲಕ್ಕೆ (ಮತಿಯಿಲ್ಲ) 
ಮದ್ದಿಲ್ಲ 


೧೩೫೩೯ 2ತೋಟ ಕೆಡುವ ಕಾಲಕ್ಕೆ ಕೋತಿ ಮೂತಿ (ಮೋರೆ, ಮಾರೆ, 
ಮಂಗಮೋರೆ) ಕಾಯಿ ಹುಟ್ಟಿ(ದಂತೆ)ತು 


೧೩೫೪೦ ಸೀತೆ ತಂದ ರಾವಣ ಮನೆಗೆ ಮಾರೀನೂ ತಂದ 


೧೩೫೪೧ ಬೇಡ ಬೇಡ ಅಂದರೂ ಬೆಳೀತು ಬೆಂಡೋಲೆ ಕಿವಿ ತನಕ, 
ಕೇಡುಗಾಲಕ್ಕೆ ಕೆನ್ನೆ ಬೆಳೀತು ಜಡೆ ತನಕ 


೧೩೫೪೨ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ 


ತಾನೂ ಕೆಟ್ಟು ಇತರರನ್ನೂ ಕೆಡಿಸುವುದು 
೧೩೫೪೩ ಇಕ್ಕೇರಿ ಬಸವನ್‌ ಮೂಗ್ನಲ್ಲಿ ಬೆಳ್‌ ಇಟ್ಟಾಂಗೆ (ಹವ್ಯಕ) 
೧೩೫೪೪ ಒಬ್ಬನಿಂದ ಸರ್ಬರ್ಕೆಟ್ರು 
೧೩೫೪೫ ಕೋತಿ ತಾನು ಕಿಡುವುದಲ್ಲದೆ ಏಳು ವನ ಕೆಡಿಸಿತು 
೧೩೫೪೬ ನಾನು ಕೆಡಿಸದೆ ಇದ್ರೆ ದಾಸನೇ? 


೧೩೫೪೭ ಮೊಂಡಬಾಲದ ನರಿಕಥೆ ಹಾಗೆ 


] ಮರಣಗಾಲಕ್ಕೆ ಸ್ಮೃತಿಯಿಲ್ಲ, ಕೆಡುವ ಕಾಲಕ್ಕೆ ಮತಿಯಿಲ್ಲ 


ಸ್ಮೃ 
2 ಕೋತಿಮಾರೆ(ರಿ)ಕಾಯಿ ಹುಟ್ಟಿ ತೋಟ ಹಾಳಾಯಿತು 
3 ತಾನು ಕೆಡುವ ಕೋತಿ ವನವೆಲ್ಲ ಕೆಡಸಿತು 


೨೦೨ ಕನ್ನಡ ಗಾದೆಗಳ ಮಹಾಕೋಶ. 
ಕೆಟ್ಟವನು ಏತಕ್ಕೂ ಹೆದರ 

೧೩೫೪೮ 3ಇಡೀ ಮುಳುಗಿದವನಿಗೆ ಚಳಿ ಉಂಟೇ? 

೧೩೫೪೯ ಕೆಟ್ಟಮೇಲೆ ಲೊಟ್ಟೆ 

೧೩೫೫೦ ಕೆಟ್ಟು ಕೆರ ಹಿಡಿದಿದ್ದವರು 


೧೩೫೫೧ ಕೆಡೋನು ಕೆಟ್ಟೆ ಬಿಮ್ಮನೆ ತಬ್ಬು 
೧೩೫೫೨ *೫್ಡತೋಯಿಸಿಕೊಂಡ ಮೇಲೆ ಮಳೆ ಅಂಜಿಕೆಯೇನು? 


೧೩೫೫೩ ನಾ ಬಿಟ್ಟರೂ ಅದು ಬಿಡದು 
೧೩೫೫೪ ಬಿದ್ದವನು ಬಿದ್ದೆ, ಹಿಡಿ ಗಡ್ಡದ ಹುಲಿಯಾ 
೧೩೫೫೫ ಲಯವಾದ ಮೇಲೆ ಭಯವೇನು? 


೧೩೫೫೬ ಹಂಗೂ ಕೆಟ್ಟೆ ಹಿಂಗೂ ಕೆಟ್ಟೆ ರಂಗಧಾಮ, 
ನಿನ್ನ ನಂಬಿದೋರಿಗೆ ಪಂಗನಾಮ 


ಕೆಟ್ಟ 


} ಮೇಲೆ ಬುದ್ಧಿ ಬಂತು 


೧೩೫೫೭ ಕೆಟ್ಟನಕ ಬುದ್ಧಿ ಬಾರದು, ಅಟ್ಟ (ಹೆಟ್ಟ)ನಕ ಎಣ್ಣೆ ಬಾರದು 


೧೩೫೫೮ ಕೆಟ್ಟ ಮೇಲೆ (ಕೇಡು ಬರುವ ಕಾಲಕ್ಕೆ) ಬುದ್ಧಿ ಬಂತು, 
ಕಅಟ್ಟದ ಮೇಲೆ ಒಲೆ ಉರಿಯಿತು 


೧೩೫೫೯ ಕೆಟ್ಟವನಿಗೆ ಬೆಟ್ಟ ಶ(ದಷ್ಟು)ವೆಲ್ಲಾ ಕಣ್ಣು 
೧೩೫೬೦ ನೋಡಿ ನಡೆಯುವವನಿಗೆ ಕೇಡು ಬಾರದು 


1 (1) ಇಳಿಯ ಮುಳುಗುವವನು ಚಳಿಗಂಜ್ಕಾನೆ? 


(11) ಇಡೀ (ಇಳಿ, ತೀರ) ಮುಳುಗಿ(ಹೊಳೆಗಿಳಿ)ದವನಿಗೆ ಚಳಿಯೇನು, - - 
ಮಳೆಯೇನು? 


(111) ಎಲ್ಲ ಮುಳ:ಗಿದವನಿಗೆ ಚಳಿಯಿಲ್ಲ 

(iv) ನೀರಿನಲ್ಲಿ ಮುಳುಗಬಾರದು, ಮುಳುಗಿದ ಮ್ಯಾಲೆ ಚಳಿಮಳೆಗೆ ಹೆದರಬಾರದು 
ಮೈ ಕೋಯುವವರೆಗೆ ಮಳೆ ಅಂಜಿಕೆ 

ಕೊಟ್ಟ ಮೇಲೆ ಅಳಿಯ ಉರಿದ 


ಗಂಣಶೀಲ ಸ [ಭಾವ 


೧೩೫೬೧ 


ಕೆಟ್ಟವರ ನೆಲೆ 
೧೩೫೬೨ 
೧೩೫೬೩ 
೧೩೫೬೪ 


೧೩೫೬೫ 


೧೩೫೬೬ 


೧೩೫೬೭ 


ಚಾಡಿಕೋರ 
೧೩೫೬೮ 


೧೩೫೬೯ 


೧೩೫೭೦ 
೧೩೫೭೧ 


೧೩೫೭೨ 


ಬಾಳವರ ನೋಡಿ ಬದುಕು ರೂಢಿಸು, 
ಕೆಟ್ಟವರ ನೋಡಿ ಬುದ್ಧಿ ಕಲಿ 


ಕತ್ತೆ ಕೆಟ್ಟ(ಸತ್ತ, ತಪ್ಪಿಸಿಕೊಂಡೆ)ರೆ ಪಾಳುಗೋಡೆ 
ಕೆಟ್ಟ ವಳಿಗೆ ಹಿಟ್ಟಿನ ಮಡಕೆ ಸಿಕ್ಕಿದ ಹಾಗೆ 
3ಕೆಟ್ಟವರಿಗೂ ಆಳಿದವರಿಗೂ ಗೊಟ್ಟಿಗೆರೆ ತವರುಮನೆ 


3ಕೆಟ್ಟು ಮುರಿದೋ(ಅಳಿದವ)ರೆಲ್ಲ ಹುಚ್ಚು(ರಾಯನ ಗುಡಿ) 
ಬೀರನ ಮಠಕ್ಕೆ ಸೇರಿದರು 


ಬಿಟ್ಟು ಕೆಟ್ಟೋರಿಗೆಲ್ಲ ಬೆಟ್ಟಸೋಗೆ ಕಡ 


ನದೀನಾಂ ಸಾಗರೋ ಗತಿ, ಜಾತಿಗೆಟ್ಟವರಿಗೆ 
ಜಾಡಮಾಲಿಯೇ ಗತಿ 


ಅರಳು ತಿಂದ ಬಾಯಿ, ತರಳೆ ಹೇಳಿದ ಬಾಯಿ ಚ(ಸ)ಪ್ಸೆ 


ಅವರೆ ಕೇರಿ ಅಟ್ಟದ ಮೇಲಿಟ್ಟು ನೆರೆಮನೆ ಅಕ್ಕನ ಬಾಳು 
ಮುರಿದಳು 


ಇಲ್ಲಸಲ್ಲದ ಚಾಡಿ ಹೇಳಿ ಬೆಳ್ಳೇಕಾರ ಆಟ ಆಡಿದನಂತೆ 
ಈತನ ಮಾತಿಗೆ ಆತ ಸೋತ 


ಒರಳೆ ತರಳೆ ದರಳೆ ಮೂರೂ ಒಳ್ಳೆದಲ್ಲ 


1 ಕೆಟ್ಟು ಹುಟ್ಟಿದವರಿಗೆಲ್ಲ ಸೆಟ್ಟಿಕೆರೆ(ರ) ತವರುಮನೆ 
2 (1 ಕೆಟ್ಮುರಿದವ್ರೆಲ್ಲ ಬಂದು ನನ್‌ಬೊಪ್ಪೇಗೌಡನಪುರ ಸೇಠಿ ಅಂದಂಗೆ 
(||) ಮುಂದುಗೆಟ್ಟೋರೆಲ್ಲ ಹನುಮಂತನ ಗುಡಿ ಸೇರಿದರು 


೨೦೪ 


ಕನ್ನೆಡ ಗಾದೆಗಳ ಮಹಾಕೋಶ 
೧೩೫೭೩ ಕ(ಹ)ತ್ತಿ ಬೇಯ್ತು ನಮ್ಮನೆ ಕೊತ್ತಿ ಕಣ್ಣೋಳಿಂದ 


೧೩೫೭೪ ಕುದ್ದಲಿಗೇಡಿಗೆ ಕುರ ಏಳುತ್ತವೆ, 
ನಾಚಿಗ್ಗೇಡಿಗೆ ನಾರು ಏಳುತ್ತವೆ 


೧೩೫೭೫ ಕ*ಕಖಂಡುಗ ಹಾಲಿಗೆ (ಒಂದೇ ಚೊಟು ತೊಟ್ಟು ವಿಷ) 
ಒಂದು ಹನಿ (ಸೊಲಿಗೆ) ಹೆಪ್ಪು 


೧೩೫೭೬ ಚಾಡಿಕಾರ್ತಿಗೆ ನೂರೆಂಟು ಬಯ್ಗಳು, 
ಹಾಡುಗಾರ್ತಿಗೆ ಗೆರಟೆ ಕಳ್ಳು ತ 


೧೩೫೭೭ ಚಾಡಿಕೋರನಿಗೆ ಊರೆಲ್ಲ ನಂಟರು 
೧೩೫೭೮ ಚಾಡಿ ಮಾತನಾಡಬೇಡ ಇಲ್ಲಿ, ನಿನ್ನ ಗಾಣಕ್ಕೆ ಹಾಕ್ತಾರೆ ಅಲ್ಲಿ 


೧೩೫೭೯ ಚಾಡಿಮಾತಿನಿಂದ ಚಾವಡಿ ಹಾಳಾಯ್ತು 
೧೩೫೮೦ ಚಾಡಿಗೆ ಮುಪ್ಪುಂಟೆ ? 
೧೩೫೮೧ ಚಾಡಿ ಹೇಳಿ ಸ್ನೇಹ ಕೆಡಿಸಿಕೊಂಡ ಹಾಗೆ 


೧೩೫೮೨ ಚಾಡಿ ಹೇಳನ್ನು ಕೊಡ್ಲೀಲಿ ತುಂಡರಿಸಿ, 
ಕಾದ ಕಬ್ಬಿಣ ಕಟ ವಾಯಿಗೆ ಮಡಗಿದರೂ 
ಚಾಡಿ ಹೇಳೋದ ಬಿಡೊಲ್ಲೆ ಅಂದನಂತೆ 


೧೩೫೮೩ ಚಾಡಿ ಹೇಳವನ ಬಾಯಲ್ಲಿ ಬೆಣೆ ಹಾಕಕ್ಕಾದಾತಾ ? 
೧೩೫೮೪ ತರಲೆ ಮಾತು ತರಗೆಲೆಗೆ ಸಮಾನ 
೧೩೫೮೫ ತರಲೆ ಹೇಳುವವ ಮರುಳಿಗಿಂತ ಕಡೆ 


ಕ (1) ಕೊಡ ಹಾಲು ಕೆಡಿಸುವುದಕ್ಕೆ (ಆಮ್ಲವೆಷ; ಒ ಬೇಕು?) ತೊಟ್ಟು ಮಜ್ಜಿಗೆ 
ಸಾಲದೇ? 


(11) ಕೊಡ ಹಾಲಿನೊಳಕ್ಕೆ ಹಿಡಿ ಉಪ್ಪ ಹಾಕಿದಂತೆ ' 
(111) ಹಾಲಿಗೆ ಹುಳಿ ಹಿಂಡಿದಂಗೆ 
(iv) ಹೆಪ್ಪು ಹಾಕಲಿಕ್ಕೆ ಮೊಸರೆಷ್ಟು ಬೇಕು? 


ಗುಣಶೀಲ ಸ ಭವ 
೧೩೫೮೬ 
೧೩೫೮೭ 
೧೩೫೮೮ 
೧೩೫೮೯ 
೧೩೫೯೦ 
೧೩೫೯೧ 
೧೩೫೯೨ 
೧೩೫೯೩ 


೧೩೫೯೪ 


೧೩೫೯೫ 


ಹಿತ್ತಾಳೆ ಕಿವಿಯೆವ 


೧೩೫೯೬ 


೧೩೫೯೭ 


೧೩೫೯೮ 


೧೩೫೯೯ 


೧೩೬೦೦ 


೧೩೬೦೧ 


4೦೫ 
*ತಾನು ಮುಪ್ಪಾದರೂ ತರಳೆ ಮುಗ (ಹವ್ಯಕ) 
ನೊಚ್ಚಗೆ ಮಾತಾಡುವವನನ್ನು ಮೆಚ್ಚಬಾರದು 
ಪಟ್ಟೆಗೆ ಬಾಧೆಯೊ, ತಟ್ಟಿಗೆ ಬಾಧೆಯೊ ? 
ಪಿಸು (ಪಿಸರು) ಣು ಇದ್ದವನ ಹತ್ತಿರ ಉಸುರಬಾರದು 
ಪಿಸುಣನಿಗೆ ಉಪಕಾರ ಮಾಡಿದರೆ ಕೇಡು ತಪ್ಪದು 
ಮಾಗಿ ಬಿಸಿಲು, ಚಾಡಿ ಮಾತು ಹಿತ 
ಮುಂಡೆ ಸ್ನೇಹ, ಕೊಂಡಗನ ಮಾತು ಕೆಂಡ ಮಾದಂಗೆ 
ವರಲೆ ಹತ್ತಿದ ಮನೆ ಹಾಳು, ತರಲೆ ಹತ್ತಿದ ಊರು ಹಾಳು 


ಸವಿ ಮಾತಿಗೆ ಕಿವಿಗೊಡಬಾರದು 


ಸುಳು ಿಕೋರನಿಗೂ ಚಾಡಿಕೋರನಿಗೂ ಗಳಸ್ಯ ಕಂಠಸ್ಯ 


ಅರಸನ ಕಿವಿಗೆ ತರಳೆ ಹಾಳು, ಬಾಗಿಲ ಕಿವಿಗೆ ಒರಲೆ ಹಾಳು 
ಈ ಕಿವೀಲಿ ಕೇಳಬೇಕು, ಆ ಕಿವೀಲಿ ಬಿಡಬೇಕು 


ಕಣ್ಣುಗಳಂ ತನ್ನನ್ನು ನಂಬುತ್ತವೆ, 
ಕಿವಿಗಳು ಪರರನ್ನು ನಂಬುತ್ತವೆ 


ಕಿಸುವಾಯಿನ ಹತ್ತಿರ ಬಿಡದೆ ವ್ಯವಹಾರ 
ಕ್ಷುದ್ರಗೇಡಿ ನೆರೆಯಲ್ಲಿದ್ದು ಇದ್ದಷ್ಟು ಬುದ್ಧಿಯೂ ಹೋಯಿತು 


ಕ್ಷುದ್ರಗೇಡಿ (ಮಂದಿ) ಮಾತು ಕೇಳಿ ಮನೆ ಕೆಟ್ಟಿ ತು, 
ಬದನೆಕಾಯಿ ಸುಟ್ಟು ಒಲೆ ಕೆಟ್ಟತು 


* ನಾನು ವಣಪ್ಪಾದರೆ ನನ್ನ ಚಾಡಿ ಮುಪ್ಸೆ ? 


೧೩೬೦೨ 
೧೩೬೦೩ 
೧೩೬೦೪ 
೧೩೬೦೫ 
೧೩೬೦೬ 
೧೩೬೦೭ 
೧೩೬೦೮ 
೧೩೬೦೯ 
೧೩೬೧೦ 


೧೩೬೧೧ 


೧೩೬೧೨ 


೧೩೬೧೩ 
೧೩೬೧೪ 
೧೩೬೧೫ 
೧೩೬೧೬ 


೧೩೬೧೭ 


* ರಾಯರ ಕಿವಿ ಹಿತ್ತಾಳೆ 


ಕನ್ನಡ ಗಾದೆಗಳ ವ 
ಕ್ಷುದ್ರ ಕೇಳುವವನು ಶೂದ್ರನಿಗಿಂತ ಕಡೆ 
ಗಂಡನ ಕಿವಿ ಬಂಡಿಯ ಗಾಲಿ 
ಮಂದಿ ಹೇಳಿದರೆಂದು ಹಂದಿ ತಿನ್ನಬಹಂದೆ ? 
*ಮೈಯೆಲ್ಲ (ಪುತ್ಥಳಿ) ಚಿನ್ನ, ಕಿವಿ ಹಿತ್ತಾಳೆ 
ರೇಷ್ಮೆ ಸೀರೆ, ನೂಲಿನ ಅಂಚು 
ಹಾಲು ಕುಡಿ ಅಂದವರು ಹಸು ಕಟ್ಟಿ ಕೊಡ್ತಾರಾ ? 
ಹಿತ್ತಾಳೆ ಕಿವಿ ನೊಚ್ಚಗಾಗುವುದು ಬೇಗ 
ಹೇಳಿಕೆ ವಕಾತಂ ಕೇಳಿ ಧರ್ಮರಾಯ ಮುನಿದ 
ಹೇಳಿಕೆ ಮಾತಂ ಕೇಳಿ ಹೆಂಡತಿ ಬಿಟ್ಟಂಗೆ 


ಹೇಳಿಕೆ ಮಾತು ಕೇಳಿ ಹೆಂಡತಿ ತಲೆ ಬೋಳಿಸಿದ 


ಹೇಳುವವನಿಗೆ ನಾಚಿಕೆಯಿಲ್ಲದಿದ್ದರೆ 
ಕೇಳುವವನಿಗೆ ವಿವೇಕ ಬೇಡವೆ ? 


ಹೇಳುವವನು ಅಜ್ಞಾನಿ, ಕೇಳುವವನಂ ಅವಿವೇಕಿ 
ಹೇಳುವವರು ಹೇಳಿದರೆ ಕೇಳುವವರಿಗೆ ಬುದ್ಧಿಯಿಲ್ಲವೊ ? 
ಹೇಳೋನು ಹೆಡ್ಡ, ಕೇಳೋನು ಕಿವುಡ 

ಹೇಳೋನು ಹೆಡ್ಡನಾದರೆ ಕೇಳೋನು ಜಾಣನಾಗಿರಬೇಕು 


ಹೇಳುವವರು ಮೂರ್ಹ್ಪರಾದರೆ ಕೇಳುವವರೂ ಮೂರ್ಯರೇ 


ಗುಣಶೀಲ ಸ್ವಭಾವ ಚ್‌ 
ಸಮಯ ಸಾಧಕತನ 


೧೩೬೧೮ ಅಗಚಿ ಹಾಕಿದರೆ ಅಕ್ಕಿ (ದೋಸೆ) ರೊಟ್ಟಿ, 
ಮಗುಚಿ ಹಾಕಿದರೆ ರಾಗಿ (ದೋಸೆ) ರೊಟ್ಟಿ 


೧೩೬೧೯ 1ಅಡಿಗೆ (ಎತ್ತ) ಬಿದ್ದರೂ ಮೂಗು ಮೇಲು 
೧೩೬೨೦ 2ಅದಡಿಗೆ (ಮೊಕಾಡೆ) ಬಿದ್ದರೂ ಮಾಸೆ ಮಣ್ಣಾಗಲಿಲ್ಲ 


೧೩೬೨೧ ಆದ್ರೆ ನನ್ನಿಂದ, ಹೋದ್ರೆ ನಿನ್ನಿಂದ 


೧೩೬೨೨ ಆರು ದೋಸೆ (ಕಾಸು) ಕೊಟ್ಟರೆ ಅತ್ತೆ ಕಡೆ, 


ಮೂರು ದೋಸೆ (ಕಾಸು) ಕೊಟ್ಟರೆ ಸೊಸೆ ಕಡೆ 
೧೩೬೨೩ ಆಳ ನೋಡಿ ಹಾರು 
೧೩೬೨೪ ಇದ್ದಲ್ಲಿ ಅಗಿ, ಬಿದ್ದಲ್ಲಿ ಜಗಿ 
೧೩೬೨೫ 3ಈರಕ್ಕನ ಜೊತೇಲಿ ಈರಕ್ಕ, ಹಾಲಕ್ಕನ ಜೊತೇಲಿ ಹಾಲಕ್ಕ 
೧೩೬೨೬ ಊರಿದರೆ ಹಾರುವ, ಜರುಗಿದರೆ ಜಾರುವ 


೧೩೬೨೭ ಊರೋದಂ, ಜಾರೋದು, ನಾರೋದಂ 
ಎಲ್ಲ ಕಲಿತಿದ್ದವನೇ ಜಾಣ 


೧೩೬೨೮ ಎಡುವುದೇ ದೊಡ್ಡಸ್ತಿಕೆ, ಜಾರುವುದೇ ಜಾಣತನ 


1 (|) ಇಡೀ ಮುಳುಗಿದರೂ ಮೂಗು ಮೇಲು 
(11) ಕೆಳಗೆ ಬಿದ್ದರೂ ಮೂಗು (ಮಾಸೆ) ಮೇಲು 
(111) ಮುಗ್ಗರಿಸಿ ಬಿದ್ದು ಮೂಗು ಮೇಲು ಎನ್ನಲಾದೀತೆ ? 


2 ಜಟಿ ಲ ಜಾರಿ ಬಿದ್ದರೂ ಮಾಸಿ ಮಣ್ಣಾಗಲಿಲ್ಲ 


3 ಅಂದರಕೂ ಮಂಚಿವಾಡು ಅನಂತಯ್ಯ (ತೆಲುಗು) 


’ 


೨೦೪ ಕನ್ನಡ ಗಾದೆಗಳ ಮಹಾಕೋಶ 
೧೩೬೨೯ 3ಎಣ್ಣೆ ಕಂಡ ಕಡೆ ಮಕ್ಕಳ ಹೆತ್ತರೆ 


೧೩೬೩೦ ಏರಿ ಮೇಲೆ ಹೋಗುವಾಗ “ಭಾವ' ಅಂದೆ, 
ಉಣ್ಣೋಕೆ ಬರೋ ಹೊತ್ತಿಗೆ “ಗಂಡ' ಅಂದೆ 


೧೩೬೩೧ ಒಕ್ಕಣ್ಣಿನ ರಾಜ್ಯಕ್ಕೆ ಹೋದರೆ ಒಕ್ಕಣ್ಣು ಮುಚ್ಚಿ ನಡೆ 
೧೩೬೩೨ ಒದ್ದವನ ಕಾಲಿಗೆ ಬಿದ್ದ, ಬಿದ್ದವನ ಎದೆಗೆ ಒದ್ದ 
೧೩೬೩೩ ಶ2ಕಾರ್ಯವಾಸಿ ಕತ್ತೆಕಾಲು ಕಟ್ಟು 

೧೩೬೩೪ ಕಾಲಕ್ಕೆ ತಕ್ಕ ಕೋಲ 


೧೩೬೩೫ ಕಾಲಕ್ಕೆ ಸರಿಯಾಗಿ ಕೋಲ ಕಟ್ಟುವುದು, 
ಮಳೆ ಬಂದತ್ತ ಕೊಡೆ ಹಿಡಿಯುವುದು 


೧೩೬೩೬ ಕಾಲಿಗೂ ಬಿದ್ದ, ಮೇಲೂ ಬಿದ್ದ 
೧೩೬೩೭ ಕಾದಾಗಲೇ ಕಬ್ಬಿಣ ಬಡಿಯಬೇಕು 


೧೩೬೩೮  ತಿಕೆಳಗೆ (ನೆಲಕ್ಕೆ) ಬಿದ್ದರೆ ಕಾಲು ಹಿಡಿದ, 
ಮೇಲೆದ್ದರೆ ಜಂಟ್ಟು ಹಿಡಿದ 


1೫!) ಎಣ್ಣೆ ಕಂಡ ಕಡೆ ಕೂಸು ಹೆತ್ತು, ಬೆಂಕಿ ಕಂಡ ಕಡೆ ಕೈ ಕಾಯಸಿದಂ 
(1|) ಎಣ್ಣೆ ಕಂಡ ತಾವು ಹೊಟ್ಟೆ ನೋವು 
(111) ಕೈಯೆಣ್ಣೆ ಕಂಡಲ್ಲಿ ವಂಗು ಹೆರುವುದು 
(1%) ಸುಂಟಿ ಸಿಕ್ಕಿದ ಜಾಗದಲ್ಲಿ ಮಗು ಹೆತ್ತಳು 
2 (i) ಕಾರ್ಯ ಆಗೋತನಕ ಕತ್ತೆ ಕಾಲಾದರೂ ಹಿಡಿ 
(11) ಕಾರ್ಯ ಬಂದರೆ ಕತ್ತೆ ಕಾಲು ಹಿಡೀಬೇಕು 
(11) ಕಾರೇದ ಕಿಚ್ಚಿ (ಇಚ್ಛೆ)ಗೆ ಕತ್ತೆ ಕಾಲು ಹಿಡಿ 
3 (1) ಎದ್ದಾಗ ಜುಟ್ಟು ಹಿಡಿ, ಬಿದ್ದಾಗ ಕಾಲು ಹಿಡಿ 
(11) .ಗೆದ್ದರೆ ಮ:ಡಿ, ಸೋತರೆ ಅಡಿ 
(111) ತಲೆಗೆ ಹಾರೋದು, ಕಾಲಿಗೆ ಬೀಳೋದು 
(iv) ದೊರೆತರೆ ಹಿಡಿ ಜುಟ್ಟು, ಜಾರಿದರೆ ಕಾಲು ಮುಟ್ಟು 
(೪) ಸಿಕ್ಕಿದರೆ ಜುಟ್ಟು ಹಿಡೀತಾನೆ, ಇಲ್ವಿದ್ರೆ ಕಾಲು ಹಿಡೀತಾನೆ 


ಗುಣಶೀಲ ಸ್ವಭಾವ 
೧೩೬೩೯ 
೧೩೬೪೦ 
೧೩೬೪೧ 


೧೩೬೪೨ 


೧೩೬೪೩ 


೧೩೬೪೪ 


೧೩೬೪೫ 


೧೩೬೪೬ 


೧೩೬೪೭ 
೧೩೬೪೮ 
೧೩೬೪೯ 


೧೩೬೫೦ 


೧೩೬೫೧ 


ಕಂಡರೆ ಕಣ್ಮುಚ್ಚು, ಕಾಣದಿದ್ದರೆ ಕಾಯಿ ಹೊಡಿ 
ಗೆದ್ದರೆ ಕೆ ಕಾಲು, ಸೋತರೆ ಕಿವಿ ಮೂಗು 
ಗೆದ್ದರೆ ತಾನು, ಸೋತರೆ ದೆ ವ 


ಕೇರೆ ತಿನ್ನುವ ರಾಜ್ಯಕ್ಕೆ ಹೋದರೆ 
ನಡುವಣ ತುಂಡಿಗೆ ಕೆ ಯೊಡ್ಡ ಬೇಕು 


ಗಾಳಿ ಬಂದಾಗ ತೂರಿಕೊ, ಧಾರಣೆ ಬಂದಾಗ ಮಾರಿಕೊ 


“ಗುಬ್ಬಿ ಗುಬ್ಬಿ ! ಸತ್ತೆಯಾ?” ಅಂದರೆ 
“ನಾನೇಕೆ ಸಾಯಲಿ ಹುಚ್ಚು ಹಾರುವ ! 
ಜೋಕಾಲಿ ಆಡುತ್ತಿದ್ದೇನೆ” ಅಂದಿತಂತೆ 


ಗೆದ್ದರೆ ಆಡೋಕೆ ಬಂದಿದ್ದಿ, ಸೋತರೆ ನೋಡೋಕೆ ಬಂದಿದಿ ಸ 


ಗೆದ್ದರೆ ಹಲವ (ಹಲ್ಲ)ರು ಗೆದ್ದರು, 
ಸೋತರೆ ಕೊಂಕಣಿ (ಕೋಮಟಿ)ಗರ ಪೋರ (ಗಂಡು)ಸೋತ 


ಗೆದ್ದವನ ಕುಂಡೆ ಹೆಗಲ ಮೇಲೆ 
ಗೆದ ವರು ನಮ್ಮ ಕಡೆ 

ಎ [J 
ಗೆದ್ದೆತ್ತಿನ ಬಾಲ ಹಿಡಿಯುವುದು 


ಜಟ್ಟಪ್ಪ (ಎಡವಿದರೂ) ಜಾರಿ ಬಿದ್ದು 
ಅದೂ ಒಂದು ವರಸೆ ಅಂದನಂತೆ 


*ಜಾಗವಿದ್ದಲ್ಲಿ ತಾಗಬೇಕು 


1 ಗೆದ್ದ ಹೋರಿ ಬಾಲ ಎಲ್ಲರೂ ಹಿಡಿಯುವವರೇ 
2 (i) ಡೊಂಬ (ಎಡವಿ ಬಿದ್ದರೆ) ಜಾರಿದರೆ ಅದೂ ಒಂದಂ ಲಾಗ 
(11) ವಸ್ತಾದಿ ಬಿದ್ದರೆ ಅದೂ ಒಂದು ಪಟ್ಟು 


3 ಜಾಗ ನೋಡಿ ಪಾ (ಲಾ)ಗ ಹಾಕು 


14 


$08 ಕನ್ನಡ ಗಾದೆಗಳ ಮಹಾಕೋಶ 
೧೩೬೫೨ ದಾಯ ಬಿದ್ದಾಗ ಹಾಯಬೇಕು 
೧೩೬೫೩ ದೇಶದಂತೆ ವೇಷ ಹಾಕು 
೧೩೬೫೪ ನಯವಿದ್ದಲ್ಲಿ ಜಾರುವುದು, ಮೃದುವಿದ್ದಲ್ಲಿ ಊರುವುದಂ 
೧೩೬೫೫ 3ನಿರ್ವಾಣದ ಪಟ್ಟಣದಲ್ಲಿ ಕೌಪೀನವಿದ್ದವನೇ ಹೆಡ್ಡ 
೧೩೬೫೬ ನೆಲ ಮೆತ್ತಗಿದ್ದ ಕಡೆ ಮತ್ತೊಂದು ಗುದ್ದಲಿ ಹಾಕು 
೧೩೬೫೭ ಬಾವಿಯಲ್ಲಿ ಬಿದ್ರೂ ಬಾಚೋದು ಬಿಡ 


೧೩೬೫೮ ಭಾಷೆಗೆ ತಕ್ಕ ನಟನೆ, ನಟನೆಗೆ ತಕ್ಕ ಬಿಗುಮಾನ 


೧೩೬೫೯ ಯಾಳ್ಯ ಬಿದ್ದಾಗ, ಎಳಕೊಂಡರಾಯಿತು ಸೀನಯ್ಯನ ಎಮ್ಮೆಯ 
೧೩೬೬೦ ರಾಘವಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ 

೧೩೬೬೧ ಸರಿದರೆ ಒತ್ತಣ್ಣ, ಒತ್ತಿದರೆ ಸರಿಯಣ್ಣ 

೧೩೬೬೨ ಸರ್ತಿ ಬಂದಾಗ ಭರ್ತಿ ತುಂಬು ' 

೧೩೬೬೩ ಶಿಸಿಕ್ಕಿದರೆ ಉಚ್ಚೆ ಕುಡಿದೇನು, ಸೊಕ್ಕಿದರೆ ರಕ್ತ ಕುಡಿದೇನು 
೧೩೬೬೪ ಸುಡಲು ಕಟ್ಟಿಗೆ ಸಿಕ್ಕಿದಾಗಲೇ ಸಾಯಬೇಕು 


೧೩೬೬೫ ಸೋತದ್ದಕ್ಕೊಂದು ಸೊಗಸಿನ ಮಾತು 


೧೩೬೬೬ ಹತ್ತರ ಕೂಟೆ ಹನ್ನೊಂದು, ಪರಿಶೆ 4ಕೂಟೆ ಗೋವಿಂದ 


೧೩೬೬೭ ಹಲ್ಲಿರುವಾಗಲೇ ಕಡಲೆ ತಿನ್ನಬೇಕು 


) ಬತ್ತಲೆ ಇರೋ ಊರಲ್ಲಿ ಬಟ್ಟೆ ಉಟ್ಟವರೇ ಹುಚ್ಚರು 

2 ಪೊಳ್ಳು ಕಂಡರೆ ಮೊಳ ಕೈ ಹಚ್ಚಿದಾ, ಗಟ್ಟಿ ಕಂಡರೆ ಗುದ್ದಿ ಹಚ್ಚಿದಾ 

3 (1) ಸೊಕ್ಕಿದರೆ ರಕ್ತ ಕಂಡಿದಾನು, ಮುಗಿ (ಸಿಕ್ಕು ಬಂ)ದರೆ ಮೂತ್ರ ಕುಡಿದಾನು 
(11) ಸಿಕ್ಕು ಬಂದರೆ ಮುಸುರೆ ತಿಂದಾನು, ಮುಕ್ಕಿದರೆ ಮೂತ್ರ ಕುಡಿದಾನು 

4 ಗುಂಪಿನಲ್ಲಿ ಗೋವಿಂದ 


ಗುಣಶೀಲ ಸ ಸ್ವಭಾವ ೨೧೦ 
೧೩೬೬೮. ಹಳ್ಳಕ್ಕೆ ಬಂದರೆ ಹೆಂಡತಿ, ತಿಟ್ಟ ಗೆ ಬಂದರೆ ತಾಯಿ 


೧೩೬೬೯ ಹಾಗೂ ಸೆ ಸೈ : ಹೀಗೂ ಸೆ ಸೈ 


೧೩೬೭೦ ಹುಲು ಬಿಟ್ಟವರ ಮನೆ (ಚೀಲಿ) ಸೀಬಿ 

೧೩೬೭೧ ಹುಚ್ಚುಮುಂಡೆ ಮದುವೇಲಿ ಉಂಡವನೇ ಜಾಣ 
೧೩೬೭೨ *ಹೊತ್ತು (ಬಿಸಿಲು) ಬಂದತ್ತೆ ಕೊಡೆ ಹಿಡಿ 

೧೩೬೭೩ ಹೊತ್ತಿಗೆ ತಿರುಗುವ ಹೂ | 

೧೩೬೭೪ ಹೊರಸು ಕಂಡಲ್ಲಿ ಬಸಿರಾಗು, ಎಣ್ಣೆ ಕಂಡಲ್ಲಿ ಹೆತ್ತುಕೊ 


೧೩೬೭೫ ಹೊಲಗೇರಿಗೆ ಹೋದಾಗ ಹೊಲತಿ ಹಂಗೆ, 
ಮಾದಿಗ್ಲೇರೀಲಿ ಮಾಡಿಗಿತ್ತಿ ಹಂಗೆ 


೧೩೬೭೬ ಹೌದಪ್ಪನ ಚಾವಡಿಯಲ್ಲಿ ಹೌದಪ್ಪ, 
ಅಲ್ಲಪ್ಪನ ದಾ ಅಲ್ಲಪ್ಪ 
೧೩೬೭೭ ಅಲ್ಲಪ್ಪನಲ್ಲಿ ಅಲ್ಲಪ್ಪ, ಇಲ್ಲಪ್ಪನಲ್ಲಿ ಇಲ್ಲಪ್ಪ 


೨ ೧೧ ೧ ೦02 


೧೩೬೭೮ ಹೌದು ಬಸವ ಹೌದು, ಅಲ್ಲ ಬಸವ ಅಲ್ಲ 


ಮೋಸಗಾರ 


೧೩೬೭೯ ಇಕ್ಕೊಂಡು ಉಣ್ಣೋ ಜಾಗದಲ್ಲಿ ಕದ್ದು ಕೊಂಡು ತಿಂದರು 


೧೩೬೮೦ ಒಬ್ಬರಿಗೆ ಮೋಸ ಮಾಡುವವನು 
ತಾನೇ ಮೊದಲು ಮೋಸ ಹೋಗುವನು 


೧೩೬೮೧ ಕಲ್ಲನ್ನಾದರೂ ಕರಗಿಸಬಹುದು, ಕಪಟಿಯ ಎದೆ ಕರಗದು 


* ನೀರು ಹೋದ ಕಡೆ ಕೋಲು ಬಿಡು, ಬಿಸಿಲು ಬಂದ ಕಡೆ ಕೊಡೆ ಹಿಡಿ 


ಶಿರಿತಿ 


೧೩೬೮೨ 


೧೩೬೮೩ 


೧೩೬೮೪ 


೧೩೬೮೫ 


೧೩೬೮೬ 


೧೩೬೮೭ 


೧೩೬೮೮ 


೧೩೬೮೯ 


೧೩೬೯೦ 


೧೩೬೯೧ 


೧೩೬೯೨ 


೧೩೬೯೩ 


೧೩೬೯೪ 


೧೩೬೯೫ 


೧೩೬೯೬ 


೧೩೬೯೭ 


೧೩೬೯೮ 


೧೩೬೯೯ 


ಕನ್ನೆಡ ಗಾದೆಗಳ ಮಹಾಕೋಶ 
1ಕಾಲಿನದು ಕುತ್ತಿಗೆಗೆ ಹಾಕ್ತಾನೆ, ಕುತ್ತಿಗೇದು ಕಾಲಿಗೆ ಹಾಕ್ತಾನೆ 
ಕೆರ ಬಿಟ್ಟು ಕುದುರೆ ಹೊಡೆದಂಗೆ 
ಕೈಲಿ ಹರಿಯದಿದ್ದರೂ ಕೌಟಿಲ್ಕ ಘನ 
ಕೋಮಟಿ ನಂಬಿಸಿ ಕೋಳಕ್ಕೆ ಹಾಕಿದಂಗೆ 
ಠಕ್ಕ ಬಿಟ್ಟರೆ ಸಿಕ್ಕ 
ಠವಳಿಗಾರನ ಹತ್ತಿರ ಧರ್ಮ ಉಂಟೆ? 
ತಗಲಿದ್ದವನಿಗೆ ಹಗಲೇನು, ಇರುಳೇನಂ? 
ತಗಲುಗಾರನಿಗೆ ಬಗಲು ಮೇಲೇ ಜ್ಞಾನ 
ತನ್ನವರದು ಬಿಡದವ ಅನ್ನಿಗರದು ಬಿಟ್ಟಾನೆ? 


“ತಿರುಪತಿಗೆ ಹೋಗಿ ಮೂರುನಾವಂ ಹಾಕ್ಕೊಂಡು 
ಬಾ' ಅಂದನಂತೆ 


2ನಡುನೀರಿನಲ್ಲಿ ಬುಂಡೆ ಕೊಯ್ದ ಹಾಗೆ 
ನೀರಿನೊಳಗಣ ಮುಳ್ಳಿನ ಹಾಗೆ 
ಬೊಕ್ಕನಾದರೂ ಠಕ್ಕು ಬಿಡಲಿಲ್ಲ 

ಮುಂಡೆಗೆ ಒಂಬತ್ತು ನಷ್ಟ, ನನಗೆ ಒಂದು ನಷ್ಟ 
ಮೋಸ ಯಕಾರ ದಾಸನಲ್ಲ 

ಮೋಸಗಾರನ ಮನಸ್ಸನ್ನು ಮಹೇಶ್ವರನೇ ಬಲ್ಲ 
ಲೊಟಪಿಟಿಗಾರನ ಮನೆಯಲ್ಲಿ ಕಪಟವೇ ಜಾಸ್ತಿ 


ವಂಚಕನಿಗೆ ಸಂಚು ಕೊಟ ಹಾಗೆ | 


1 ಕಾಲಿನದು ಕುತ್ತಿಗೆಗೆ, ಕೈಯಿಂದು ಕಾಲಿಗೆ 
2 ನಡು ಹೊಳೆಯಲ್ಲಿ (ಹರಗ್ಗ) ಕತ್ತು ಕೂದಂಗೆ 


ಗುಣಶೀಲ ಸ ಭಾವ ೨೧೩ 


೧೩೭೦೦ ಶಕುನಿ ಸೋದರಮಾವ 


೧೩೭೦೧ ಸಗಣಿ ಗಂಟಿನವನೂ, ಮರಳು ಗಂಟಿನವನೂ ಸೇರಿದ 
ಹಾಗಾಯ್ತು 


೧೩೭೦೨ ಸಂಚು ನಡೆಸೋಕೆ ಸಂಚಕಾರ ಕೊಡಬೇಕೆ? 
೧೩೭೦೩ ಹಗೇವಿಗೆ ಇಳಿಸ್ತೀನಿ ಅಂತ ಹಗ್ಗ ಕೊಯ್ದ 


೧೩೭೦೪ ಹಿರಿದ ಭರ್ಜಿ ತಪ್ಪಿಸ್ಕೋ ಬಹುದು, ಮರೆ ಕತ್ತಿ 
ತಪ್ಪಿಸ್ಕೊಳ್ಳೋದು ಕಷ್ಟ 


೧೩೭೦೫ ಹೊನ್ನು ತೋರಿಸಿ ಮಣ್ಣು ಕೊಡ್ತಾನೆ 


ಮೋಸ ಹೋದವನು 
೧೩೭೦೬ ಆ ನಾಮ ಈ ನಾಮ; ಮೇಲುಕೋಟೆ ಮೂರು ನಾಮ 
೧೩೭೦೭ 1ಇರುಳು ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ 
೧೩೭೦೮ ಕತ್ತಲಲ್ಲಿ ಕರೆದು ಕತ್ತು ಹಿಸುಕಿದರು 
೧೩೭೦೯ ಕಮ್ಮಗೆ ಉಣ್ಣಿಸಿ ಬಿಮ್ಮಗೆ ಕಟ್ಟಿದ 
೧೩೭೧೦ ಕುರಿ ನಂಬುವುದು ಕಟುಕನನ್ನೇ 
೧೩೭೧೧ ಕೊಬ್ಬರಿ ತೋರಿಸಿ ಕೈಗೆ ಚಿಪ್ಪು ಕೊಟ್ಟ 
೧೩೭೧೨ ಟೋಪಿ ಹಾಕಿದವನು ಹೆಚ್ಚೊ, ಹಾಕಿಸಿಕೊಂಡವನು ಹೆಚ್ಚೊ ? 
೧೩೭೧೩ ಠಕ್ಕನಲ್ಲ ಅಂತ ಪಕ್ಕನೆ ಹೋದರೆ ನೆಗಪಿ ನೆಲಕ್ಕೆ ಇಕ್ಕಿದ 


(1) ಕಂಡೂ ಕಂಡೂ ಗುಂಡಿಗೆ ಬಿದ್ದಹಾಗೆ 
(11) ನೋಡಿ ನೋಡಿ ಹಳ್ಳಕ್ಕೆ ಬಿದ್ದಹಾಗೆ 


2 ಕುರಿ ಕುರುಬನನ್ನು ನಂಬದೆ ಕಟುಕನನ್ನು ನಂಬುವುದು 


ತ Br ಕ 
೨೧೪ ಕನ್ನಡ ಗಾದೆಗಳ 
೧೩೭೧೪ ವೆಂಕೂನ ಗಂಡನಿಗೆ ಕುದುರೆ ಕೊಟ್ಟಿಹಾಗೆ 


೧೩೭೧೫ ಸುಚ್ಛಿ ನೋಡಲು ಹಲಸಿನ ಕಾಯೆ 


ಮೋಸಕ್ಕೆ ಮೋಸ 

೧೩೭೧೬ ತಂತ್ರಗಾರನನ್ನು ಕುತಂತ್ರಗಾರ ಜಯಿಸಿದ. 

೧೩೭೧೭ ನೀ ಕಪಟಿಯಾದರೆ ನಿನಗೆಲ್ಲರೂ ಕಪಟಿಗಳೇ 

೧೩೭೧೮ ವಂಚಕನಿಗೆ ವಂಚನೆಯೇ ಉಪಾಯ, ವೇಷಧಾರಿಗಳಿಗೆ ವೇಷವೇ ' 

ದಿವ್ಕೌಷಧ 

ಮೋಸಗಾರನನ್ನು ಯಾರೂ ನಂಬರು 

೧೩೭೧೯ ಕಟವಾಣಿ (ಗಿತ್ತಿ) ತಂಟೆ ಬೇಡ 

೧೩೭೨೦ ತಾರುಮಾರು ಮಾಡುವವನನ್ನು ಯಾರು ನಂಬಿಯಾರು? ' 

೧೩೭೨೧ ನಕ್ಕರೂ ಠಕ್ಕನನ್ನು ನಂಬಬಾರದು 


೧೩೭೨೨ ನಾಟಕ ಪಂಡಿತನ ಕಾಟ ತಡೆಯೋರ್ಯಾರು ) 


ಮೋದದಿಂದ ಕೆಡಕು 


೧೩೭೨೩ ಟವುಳಿಗಾರನ ಮೇಲೆ ಗವುಳಿ ಬಿತ್ತು 
೧೩೭೨೪ ಠಕ್ಕು ಮಾಡಿ ಠಿಕಾಣಿ ಕಳಕೊಂಡ 
೧೩೭೨೫ ಠಕ್ಕಿರುವವನಿಗೆ ಠಿಕಾಣಿ ಸಿಕ್ಕದು 


೧೩೭೨೬ ತಟಕಿನಿಂಧ ತಟಪಟವಾಯಿತು 


ಗುಣಶೀಲ ಸ್ವಭಾವ | ೧೫ 
ಕೊಲೆ 

೧೩೭೨೭ ಆಳು ಕೊಂ ಪಾಪ ಆರು ತಿಂಗಳಲ್ಲೇ ಕಾಣ್ತದೆ 

೧೩೭೨೮ ಉಂಡ ಊಟ, ಕೊಂದ ಕೊಲೆ ಮರೆಯಲಾಗದು 

೧೩೭೨೯ ಕಾಗೆ ಕೊಂದವನಿಗೆ ಕಾಮಾಲೆ 

೧೩೭೩೦ ಕುತೂಹಲ ಕೊತ್ತಿಯನ್ನು ಕೊಂದಿತಂತೆ 

'೧೩೭೩೧ ಕೊಲ್ಲುವವನಿಗಿಂತ ಕಾಯುವವ ದೊಡ್ಡವನು 

೧೩೭೩೨ *ಕೊಂದವನಿಗೆ ಕೊಲೆ ತಪ್ಪದಂ 

೧೩೭೩೩ ನರಹತ್ಯಕ್ಕೆ ಹೆದರದವ ಕುರಿಹತ್ಯಕ್ಕೆ ಹೆದರಿಯಾನೆ ? 

೧೩೭೩೪ ಮದ್ದಿಕ್ಕಿ ಮಸಣಕೆ ಕಳುಹಿಸಿದರು 


೧೩೭೩೫ ಮನೆಯಲ್ಲಿ ಹುಟ್ಟಿದ ಇಲಿಯನ್ನು ಕೊಲ್ಲೋದೇಕೆ, ಎಲ್ಲಿಯೋ 
ಹುಟ್ಟಿದ ಬೆಕ್ಕನ್ನು ಸಾಕೋದೇಕೆ? 


೧೩೭೩೬ ಮುಲ್ಲಾನನ್ನು ಕೊಂದು ಅಲ್ಲಾನನ್ನು ಮೆಚ್ಚಿ ಸ್ತೇನೆ ಎಂದಂತೆ 
೧೩೭೩೭ ಸಂಹಾರ ಮಾಡುವವ ಕಮ್ಮಾರನಿಗೆ ಬಿಟ್ಟಾನೆ ? 
೧೩೭೩೮ ಸಂಹಾರ ಮಾಡುವವ ಸಂರಕ್ಷಣೆ ಮಾಡಿಯಾನೆ ? 


೧೩೭೩೯ ಸಾರಿ ದೂರಿ ಕೊಂದರೆ ಪಾಪವಿಲ್ಲ 


ಹಠವಾದಿ 
೧೩೭೪೦ ಕಪಿ ಮುಷ್ಟಿ ಹಿಡಿದ ಹಾಗೆ 


೧೩೭೪೧ ಛಲಕ್ಕೆ ಚಕ್ರತನ ಮಾಡಿದಂಗೆ 


೫ ಕೊಂದ ಕೊಲೆ ಬೆನ್ನುಬಿಡದು 


೨೧೬ ಕನ್ನಡ ಗಾದೆಗಳ ಮಹಾಕೋಶ 
೧೩೭೪೨ ಛಲದವನಲ್ಲಿ ಹಠವೂ ಸೇರಿದ ಹಾಗೆ 
೧೩೭೪೩ ಛಲವಾದಿ ಸಂಗಡ ಹಠವಾದಿ ಸೇರಿದ ಹಾಗೆ 
೧೩೭೪೪ ಬಲಗಾರನೊಂದಿಗೆ ಛಲಗಾರ ಸೇರಿದ ಹಾಗೆ 
೧೩೭೪೫ ಬಲದಲ್ಲಿ ವಾಲಿ ಮೇಲಂ, ಛಲದಲ್ಲಿ ಕೌರವ ಮೇಲು 
೧೩೭೪೬ ಬಲಿಕೊಡದವ ಛಲಕ್ಕೆ ಬಂದಾನೆ ? 
೧೩೭೪೭ ಶಟಗಾರನಿಗೆ ಹಟವ್ಯಾಕೆ ? 


೧೩೭೪೫ ಸುಮ್ಮನೆ ಇದ್ದರೆ ಸೋಮಾರಿ, ತಿರುಗಿಬಿದ್ದರೆ ಹಠಮಾರಿ 


ಅನುಕರಣ 


೧೩೭೪೯ 3ಊರಿನ ಎತ್ತು ಓಡಾಡುತ್ತೆ ಅಂತ ಉಪ್ಪಿನ ಎತ್ತು 
(ಹೇರೆತ್ತು) ಓಡಿತಂತೆ 


೧೩೭೫೦ ಊರು ಓಡುತ್ತೆ ಅಂತ ಕುರುಡನೂ ಓಡಿದನಂತೆ 


೧೩೭೫೧ ಊರೆಲ್ಲ ಹಿಟ್ಟು ಕುಟ್ಟಿದರು ಹೇಳಿ ಸ್ವಾಡ ತನ್‌ ಬೆಟ್‌ 
ಕುಟ್ಕೊಡ (ಹವ್ಯಕ) 


೧೩೭೫೨ ಎಲ್ಲರೂ ಆಡ್ತಾರೆ (ಕುಣೀತಾರೆ) ಅಂತ ನಮ್ಮ (ಚೆಲ್ಲೂ 
ಕುಣೀತು) ಚೆಲ್ಲ ಮಲ್ಲಿಯೂ ಆಡಿತು 


೧೩೭೫೩ 23ಎಲ್ಲರೂ ನಗ್ತಾರೆ ಅಂತ ಕಿವುಡ (ಹುಚ್ಚ) ತಾನೂ ನಕ್ಕ 
೧೩೭೫೪ ಒಬ್ರ ಕಂಡು ಒಬ್ರು ಗೊಬ್ಬರ ಹೂಡಿದರು 


೧೩೭೫೫ ಕುಣಿಯುವವರನ್ನು ಕಣ್ಣು ಕಂಡಾಗ ಕಾಲು ಗೆಜ್ಜೆ ಬೇಡಿತು 


1 ಊರ್‌ ಎದ್ದು ಕುಣೀತು ಹೇಳಿ ಉಪ್ಪೆತ್ತು ಕ:ಣೀತಡ (ಹವ್ಯಕ) 
2. ಎಲ್ಲರೂ ಚಿರಿಚಿದರು, ನಾನೂ ಚಿರಿಚಿದೆ 


ಗುಣಶೀಲ ಸ್ವಭಾವ ೨೧೭ 
೧೩೭೫೬ ಕೇರೆ ಹಾವು ಓಡಿತು ಅಂತ ನಕ್ಕುಳು ಓಡಿತಂತೆ 


೧೩೭೫೭ ನಾಯಿಗೇಕೆ ನವಿಲಾಟ ? 


ಅನುಕರಿಸಿದಂತಾಗಲು ಸಾಧ್ಯವಿಲ್ಲ 


೧೩೭೫೮ ಅಂಗುಷ್ಟ ಬಾತರೆ ಪರ್ವತವಾದೀತೆ? 

೧೩೭೫೯ ಉದು ಉಬ್ಬಿದರೆ ಮದ್ದಳೆಯಾದೀತೆ? 

೧೩೭೬೦ ಉದ್ದು ಉರುಳಿದರೆ ಹೆದ್ದಾರಿ ದಾಟುತ್ಮೆ? 

೧೩೭೬೧ ಉಂಗುರ ದೊಡ್ಡದಾದರೆ ಗಗ್ಗ (ಗಂಗ)ರ ವಾದೀತೆ? 
೧೩೭೬೨ ಕಪ್ಪಗಿದ್ದೋರೆಲ್ಲ ಕೃಷ್ಣರೆ ? 

೧೩೭೬೩ ಕಾಗೆ ನಂವನವನದಲ್ಲಿ ಕುಳಿತು ಕೂಗಿದರೆ ಕೋಗಿಲೆಯಾದೀತೆ? 
೧೩೭೬೪ ಕಾಗಿಲೆ ಕರಿದಾದರೆ ಕೋಗಿಲೆ ಆದೀತೆ ? 

೧೩೭೬೫ ಕಿರುಬೆರಳು ಉಬ್ಬಿದರೆ ಕಬ್ಬಿನ ಕೋಲಾದೀತೆ? 

೧೩೭೬೬ ಚಕ್ರ ತಿರುಗಿಸಿದ ಮಾತ್ರಕ್ಕೆ ಕುಂಬಾರ ಚಕ್ರಿಯಾದಾನೆ? 


೧೩೭೬೭. ಜೋಳ ಹೊಸದಾದರೆ ಮುತ್ತಾದೀತೆ? 


೧೩೭೬೮ ಕಿರಿದುಂಬುವ ಜೋಗಿ ತ್ರಿಶೂಲ ಹಿಡಿದಾಕ್ಷಣ ತಿಸುಳಿಯಾದಾನೆ? 
೧೩೭೬೯ ತೊಗಲು ಕೊಳೆ ಆದೀತೆ? 

೧೩೭೭೦ ದಾಡಿಮದ ಬೀಜ ರತ್ನವಾದೀತೆ? 

೧೩೭೭೧ ದೊಡ್ಮನೂಳು ಸೀರೆಯುಟ್ಟರೆ ದೊಡ್ಡವರ ಮನೆಯವಳೇ? 


೧೩೭೭೨ ದೊೋಳು ದೊಡ್ಡದಾದರೆ ಗೆರಸೆ ಆದೀತೆ? 


೧೩೭೭೬೩ ಧೂಳು ಧೂಪವಾದೀತೆ, ಮಾಳಿಗೆ ಸ ್ಯರ್ಗವಾದೀತೆ? 


೧೩೭೭೪ 


೧೩೭೭೫ 


೧೩೭೭೬ 


೧೩೭೭೭ 


೧೩೭೭೮ 


೧೩೭೭೯ 


೧೩೭೮೦ 


೧೩೭೮೧ 


೧೩೭೮೨ 


೧೩೭೮೩ 


ಅನುಕರಣದ ಆಭಾಸ 


೧೩೭೮೪ 


೧೩೭೮೫ 


೧೩೭೮೬ 


೧೩೭೮೭ 


1 ಆಚೆ ಮನೆಯವಳು ಕಾಚ.ರಕೆ ಒಟ್ಟಿದರೆ ಈಚೆ ಮನೆಯವಳು ಬಿತ್ನೆ ಎಳ್ಳು 
ಹುರ್ಕೊಂಡು ತಿಂದ್ಲಂತೆ 


ಕನ್ನಡ ಗಾದೆಗಳ 
ನರಿ ಹುರಿಯಾದರೆ ಕರಿ ಆದೀತೆ ? 
ನವಿಲುಗರಿ ಸಿಕ್ಕಿಸಿದವರೆಲ್ಲ ಕೃಷ್ಣನಾಗ್ತಾರೈ? 
ಪಟ್ಟೆಯುಟ್ಟ ಮಟ್ಟೆಯವನು ಶ್ರೇಷ್ಮನೆ ? 
ಪರ್ವತದಲ್ಲಿದ್ದ ಮಾತ್ರಕ್ಕೆ ಪರ್ವತರಾಯನಾದಾನೆ ? 
ಬೆರಳು ಬಾತ (ಬೀಗಿದ)ರೆ ಒರಳುಕಲ್ಲಿನ (ಒನಕೆಯ) ಷ್ಟಾದಿತೇ? 
ಬೇಗಡೆ ತಗಡಾದರೆ ಬುಗುಡಿ ಆದೀತೆ ? | 


ಮಾದಿಗ ಬೂದಿ ಬಳಕೊಂಡು ಮಾಧವನೆಂದರೆ ಓದಾಳಿ 
ಯಾದಾನೆ ? 


ಮೆಂತ್ಯ ತಿಂದ ಮಾತ್ರಕ್ಕೆ ಕುಂತೀಪುತ್ರನಾದಾನೆ ? 
ಹೇನು (ಕೋಣ) ಬೆಳೆದರೆ ಆನೆಯಾದೀತೆ ? 


ಹೊಲೆಯ ದಾರ ಹಾಕಿದ ಮಾತ್ರಕ್ಕೆ ಹಾರುವನಾದಾನೆ ? 


ಅರಸಿ ಅಂದಣ ಏರಿದಳು ಆಂತ ತೊತ್ತು ತಿಪ್ಪೆ ಏರಿದಳು 
ಆಚೀಚಿನವರನ್ನು ನೋಡಿ ನಾಚಿಕೆ ಬಿಟ್ಟೆ ಅಂದ್ಲಂತೆ 


ಆಚೆ ಮನೆಯವಳು ಓಲೆ ಇಕ್ಕೊಂಡರೆ ಈಚೆ ಮನೆಯವಳು 
ಕಿವಿ ಕಿತ್ತು (ತೂತು ಮಾಡಿ) ಕೊಂಡಳು 


ಸಆಚೆಮನೆಯವಳು ಎಳು ಹುರಿದರೆ ಈಚೆ ಮನೆಯವಳು 
ತೂಪರದ ಸೌದೆ ಒಲೆಗೆ ಹಾಕಿದಳು 


ಗುಣಶೀಲ ಸ [ಭಾವ ೨೧೯ 


೧೩೭೮೮ ಆಚೆ ಮನೆಯವರು ಹೆಣ್ಣು ಹುಡ್ಕೋಕ್ಕೋದ್ರೆ 
ಈಚೆ ಮನೆಯವರು ಹಣ್ಣು ಹುಡಕೋಕೆ ಹೋದ್ರು 


೧೩೭೮೯ ಇದ್ದೋಳೆದ್ದು ಸೀರೆ ಉಟ್ಕಂಡ್ರೆ, ಇಲ್ಲದ ನನ್‌ಸವ್ತಿ ಕಿಮಿ 
ಕಿತ್ತುಕೊಂಡೃಂತೆ 


೧೩೭೯೦ ಎಳೆಯವ ತೋಳಾಡಿಸಿದ ಅಂತ ಎಪ್ಪತ್ತರವ ತೋಳಾಡಿಸಿದರೆ 
ಒಪ್ಪುತ್ಯೆ ? 


೧೩೭೯೧ ಕಚ್ಚೆ ಕಿತ್ತು ಹೋಮ (ಕರ್ಮ) ಮಾಡಿದಂಗೆ 
೧೩೭೯೨ ಕೆಂಬೂತ ಕುಣಿಯುತ್ತೆ ಅಂತ ಕಸಬರಿಗೆ ಕುಣಿದು ಒಲೇಲ್ವಿತ್ತು 


೧೩೭೯೩ 1ಗಂಡ ಇರುವವಳು ಗಂಡನೆ ತಬ್ಬಿಕೊಂಡರೆ ಮುಂಡೆ ಗಳಗೆ ತಬ್ಬಿ 
ಕೆೊಂಡಳಂತೆ | 


೧೩೭೯೪ ನವಿಲು ಕುಣಿಯಿತೆಂದು ಕುಕ್ಕೂಟ ಕುಣಿಯಿತು 


೧೩೭೯೫ 2ನವಿಲು ಕುಣಿಯಿತೆಂದು ಶಾಬತ್ತು ಕುಣಿಯಿತು, ಶಾಬತ್ತು 
ಕುಣಿಯಿತೆಂದು ಎಂಜಲು ಪತ್ರೋಳಿ ಎದ್ದೆದ್ದು ಕುಣಿಯಿತು 


೧೩೭೯೬ ನವಿಲು ಜಾಗರ ಆಡುತ್ತೆ ಅಂತ ಕೆಂಬೂ(ಬೋ)ತ ಪುಕ್ಕ 
ಅ ತರಕೊಂಡಿತು : | 


೧೩೭೯೭ ತಿನಿರೆಮನೆ ತಿಮ್ಮಕ್ಕ ಸರಿಗೆ ಹಾಕ್ಕೊಂಡರೆ, ಪಕ್ಕದ ಮನೆ 
ರಾಮಕ ್ಯ ಉರುಲು ಹಾಕ್ಕೊಂಡು ಶೆ 


೧೩೭೯೮ ಪಾತ್ರದಾಕೆ ಕುಣೀತಾಳಂತ ಪಲ್ಲೇ ಮಾರುವಾಕೆ ಕುಣಿಯಾಕ 
ನಿಂತು ಪುಟ್ಟ್ರಾ,ಗಿನ ಪಲ್ಲ್ಲೈಲ್ಲ ಚೆಲ್ಲಿಕೊಂಡಳಂತೆ 


ಶಿ 


1 ಬಳಗವುಳ್ಳವಳು ಬಳಗ ತಬ್ಬಿದರೆ ಬಳಗಿಲ್ಲದವಳು ಕೊಳೆಗ(ಗಳಗೆ) ತಬ್ಬಿದಳು 
2 ನವಿಲು ಕುಣಿಯಿತೆಂದು ಮಸಿ ಅರಿವೆಯೂ ಕುಣಿದು ಕಾಲುಜಾರಿ ಒಲೇಲಿ ಬಿತ್ತು 
3 (1) ಸರಿಮನೆಯಾಕೆ ಸರಿಗೆ ಹಾಕ್ಕೊಂಡರೆ ನೆರೆಮನೆ (ಯಮ್ಮ) ಯಾಕೆ ನೇಣು 
ಹಾಕಿಕೊಂಡಳು 
(11) ಸರೀಕರು ಸರಿಗೆ ಇಟ್ಟುಕೊಂಡರೆ ನೆರೆ ಮನೆಯಾಕೆ ಉರು ಹಾಕ್ಕೊಂಡಳಂತೆ 


೨೨೦ ಕನ್ನಡ ಗಾದೆಗಳ ಮಹಾಕೋಶ 
೧೩೭೯೯ ಬೆಕ್ಕು ಕಟ್ಟಿ ಹೋಮ ಮಾಡಿದಂಗೆ 


೧೩೮೦೦ ಭಗೀರಥ ಯತ್ನಮಾಡಿ ಭಾಗೀರಥಿ ತಂದ, ನಗರದವ ಯತ್ನ 
ಮಾಡಿ ನಗ ಕಳಕೊಂಡ ॥ 


೧೩೮೦೧ ಮೇಘ ನೋಡಿ ನವಿಲು ಕುಣಿದರೆ ಗೂಗೆ ನೋಡಿ ಕೋಳಿ 
ಕುಣಿಯಿತಂತೆ 


೧೩೮೦೨ ಹಕ್ಕಿ ಹಾರಿತು ಅಂತ ಬೆಕ್ಕು ಹಾರಿತು 
೧೩೮೦೩ ಹಂಸೆಯ ಹಾಗೆ ನಡೆಯೋಕೆ ಹೋಗಿ ಗುಬ್ಬಿ ಕುಪ್ಪಳಿಸಿ ಬಿತ್ತು 


೧೩೮೦೪ ಹುಲಿಬಣ್ಣ ನೋಡಿ ನರಿ ಬರೆಹಾಕಿ (ಮೈಸುಟ್ಟು, ಮೈಪರಚಿ) 
ಕೊಂಡಿತು 


ಆತಿ ಬುದ್ಧಿವಂತಿಕೆ 


೧೩೮೦೫ ಇದ್ದ ತಂಗುಳು ನನಗಿಕ್ಕು, ನಿನಗೆಂದಿಗೂ ಹಸಿವಿಲ್ಲದ ಹಾಗೆ 
ಮಾಡ್ತೇನೆ 

೧೩೮೦೬ ಜಾಣನ ಗೋಣಿ ಬರಿದು ೫ 

೧೩೮೦೭ *ನನ್ನ ಗಂಡ ದಡ್ಡ, ನಿನ್ನ ಗಂಡ ಜಾಣ, ತುಂಬೆಸೊಪ್ಪು 
ಕೊಟಿ ್ಲೇನು ತೊಗರಿಬೇಳೆ ಕೊಟ್ಟಿ ಕ್ರೀಯಾ? 


೧೩೮೦೮ ನನ್ನ ಅಲ್ಲ ಅಂದು ಪಲ್ಲಕ್ಕ್ಯಾಗ ಕುಂದರಸ್ಲಿ, ನಿನ್ನ ಸೈ ಅಂದು 
ಚಾವಡಿ ಕಂಬಕ್ಕೆ ಬಿಗೀಲಿ 


೧೩೮೦೯ ನಿನ್ನ ಸಾಲಕ್ಕೆ ನನ್ನ ಹಲಸಿನ ಹಣ್ಣೆ? 


೧೩೮೧೦ ನಿನ್ನ ಹೊರೆಗೆ ನನ್ನ ಮೆಟ್ಟೆ? 


* '`ಬೆಳ್ಳೇವು ಮಾತಿನೋರೆ, ಬ್ಮಾಳೆ ಸಾರ್ನೋರೆ! ತುಂಬೆ ಸೊಪ್ಪು ಕೊಟ್ಟೇನು, ತೊಗರಿ 
ಬ್ಯಾಳೆ ಕೊಟ್ಟೀರ 7' ಅಂದಂತೆ 


ಗುಣಶೀಲ ಸ ಭಾವ 3೨೨ 


೧೩೮೧೧ ನಿಮ್ಮನೆ ಎಮ್ಮೆ ನಮ್ಮನೆ ಕರು ; ತಾ ತಿಮ್ಮಕ್ಕ ಪಂಚೇರು 
ತುಪ್ಪವ 


೧೩೮೧೨ ನಿಮ್ಮನೆ ಕಾಟಕೆ ಸ ನಮ್ಮನೆ ಬಟೆ ಯೆ? 


೧೩೮೧೩ ಹಸಿವೆಯಾಗದಂತೆ ಗಿಡ ಕೊಡ್ತೇನೆ, ನನಗರ್ಧ ರೊಟ್ಟಿ ಕೊಡು 


ದಾಕ್ಷಿಣ್ಯ 
೧೩೮೧೪ ಅಪ್ಪನ ಮನೆ ಕೆಲಸಿ ಬಂದ ಅಂತ ತಲೆ ಬೋಳಿಸಿಕೊಂಡಂಗೆ 
೧೩೮೧೫ ಗೌಡನ ದಾಕ್ಷಿಣ್ಯಕ್ಕೆ ಬಸಿರಾಗಿ ಹೆರೋಕೆ ತಾವಿಲ್ಲ 


೧೩೮೧೬ ದಾಕ್ಷಿಣ್ಯವಂತ ದಕ್ಷಿಣ ದೇಶಕ್ಕೆ ಹೋದರೆ ಭಕ್ಷಣ (ದಕ್ಷಿಣೆ) 
ಸಿಕ್ಕೀತೆ? 


೧೩೮೧೭ 1ವ್ಯವಹಾರಕೂ K ಆಹಾರಕ್ಕೂ ದಾಕ್ಷಿಣ್ಯ ಮಾಡಬಾರದು 


೧೩೮೧೮ “ಹುಲ್ಲು ತಿಂತಿಯಾ ಬಸವ !' "ಹುಂ', "ನೀರು ಕುಡೀತೀಯಾ 
ಬಸವ!” “ಹುಂ' 


೧೩೮೧೯ ದಾಕ್ಷಿಣ್ಯಕ್ಕೆ ಬಸುರಾದಂತೆ 


ಯಾರ ಹಂಗಿನಿಂದೇನು? 


೧೩೮೨೦ 2ಅಕ್ಕಿ ಕೊಟ್ಟು ಉಣ್ಣೋಕೆ ಅಕ್ಕನ ಹಂಗೇನು? 


೧೩೮೨೧ ಅಚ್ಚೆಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು ? 


1 ವ್ಯವಹಾರದಲ್ಲಿ ದಾಕ್ಷಿಣ್ಯವೇ? 
2 (1 ಅಕ್ಕಿ ಕೊಟ್ಟು ಅಕ್ಕಾ ! ನಿನ್ನ ಪರ್‌ಸಾದ್ವಾ ? 
(1) ಅಕ್ಕಿ ಕೊಟ್‌ ಉಂಬ್ಲೆ ಅಕ್ಕನ್‌ ಮನೆಯೇ ಆಗವೇ ? (ಹವ್ಯಕ) 
(ii) ಒಮ್ಮೆ ನಮ್ಮನೆ ಅಕ್ಕಿ ಕೊಟ್ಟು (ತಿಮ್ಮಕ್ಕನ ಮನೆ) ಅಮ್ಮಾ, ನಿಮ್ಮನೆ 
ಪ್ರಸಂದವೆ ? 


೨೨೨ 


೧೩೮೩೫ 


ಚೇಷ್ಟೆ 


೧೩೮೩೬ 


ಕನ್ನಡ ಗಾದೆಗಳ ಮಹಾಕೋತೆ 
ಅಟ್ಟಣೆ ಮೇಲೆ ನಿದ್ದೆ ಮಾಡುವವನಿಗೆ ಪಟ್ಟಣದ ಹಂಗೇನು? 
ಅಂಗ ಹರಿದ ಬಳಿಕ ಲಿಂಗದ ಪರವಿಯೇನು? 
*ಹಂಗು ತೀರಿದ ಮೇಲೆ ಲಿಂಗದ ಗೋಜೇಕೆ? 
ಆದದ್ದುಂಡ, ಮಾಡಿದ್ದು ಕೊಟ್ಟ 
ಉಣಲಿಲ್ಲ ಉಡಲಿಲ್ಲ ; ಹಂಗ್ರಾಣಿ ತಪ್ಪಲಿಲ್ಲ 
ಕಣ್ಣು ಹೋಗುವಾಗ ಹುಬ್ಬಿನ ಹಂಗೇನು? 


ಕಾಸಿನ ಕಡಲೆಯೂ ಬೇಡ, ಹೂಸಿನ ನಾತವೂ ಬೇಡ 


ತೆಪ್ಪ ಹರಿದರೆ ದೋಣಿ 

ಬಸುರಿಯಾದವಳು ಹೆರಕ್ಕೆ ತಾವು ಕಾಣಳೇ? 

ಸರಿ ಬಂದರೆ ಬಿಟ್ಟ ಹುರಿದ ಹುರುಳಿ ನೀರ 

ಹಂಗಿನ ಅಮೃತಾನ್ನಕ್ಕಿಂತ ಹಂಗಿಲ್ಲದ ಹಿಟ್ಟು ಮೇಲು 


ಹಂಗಿನ ಮನೆಗಿಂತ ಅಂಬಲಿ ಗುಡಿಸಲೇ ಲೇಸಂ 


ಹಂಗು ಕೆಟ್ಟವಳ ಆಟ ನೋಡು, ತೀರ ಕೆಟ್ಟ ಕವಳ ನೋಟ 
ನೋಡಂ 


ಹಿಂಡಿ ಹೆಡಗ್ಗಾಯ್ತು, ಎಣ್ಣೆ ಗಡಗ್ಗಾಯ್ತು ; ಗಾಣಗಿತ್ತಿ ! 
ನಿನ್ನ ಹಂಗೇನು? | 


ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹಲ್ಲು ಮುರ್ಕೊಂಡ 


ಕಿತೇಗಿಯ ಗೊಡವೆಯೇಕೆ ? 


' 

ಸಮತ ik 
೧೩೮೩೭ ಅಂಗಚೇಷ್ಟೆ ಅಂದವಲ್ಲ, ಮಂಗಚೇಷ್ಟೆ ಮರ್ಯಾದೆಯಲ್ಲ 
೧೩೮೩೮ ಕಡಂದುರು ಗೂಡಿಗೆ ಕಲ್ಲು ಎಸೆದ ಹಾಗೆ 
೧೩೮೩೯ ಕಾವು ಕೊಟ್ಟು ನೋವು ಪಡಕೊಂಡ 
೧೩೮೪೦ ಕಾಸ್ಕಾಡಿದ್ದಕ್ಕೆ ಹೋಗಿ ಕೈಮುರ್ಕೊಂಡ 
೧೩೮೪೧ ಕಿಟ್ಟಿದಿಂದ ಹೊಡೆದು ಲೊಟ್ಟೆ ಹಾಕಿದ 
೧೩೮೪೨ ಕೂತಿದ್ದ ಜೇನಿಗೆ ಕಡ್ಡಿ ಚುಚ್ಚಿ ಮೈಕೈನೆಲ್ಲ ಕಡಿಸಿಕೊಂಡ 


೧೩೮೪೩ ಕೂತಿರಲಾರದವ ಕಡಜದ ಗೂಡಿಗೆ ಕೆ | ಹಾಕಿದ ಹಾಗೆ 


೧೩೮೪೪ *ಕೂತುಕೊಂಡ (ಪುರಷಯ್ಯ) ಮುರುವ ಏನು ಮಾಡಿಕೊಂಡ 
ಅಂದರೆ ಕೆರಕೊಂಡು ಹುಣ್ಣು ಮಾಡಿಕೊಂಡ 


೧೩೮೪೫ “ಗೋಧಿ ಕಾಯೋ ಮಗನೆ !' ಅಂದರೆ ಕಣ್ಣಿಗೆ ಊಬಂ 
ಚುಚ್ಚಿಕೊಂಡ 


೧೩೮೪೬ . ತು (ತ) ಳ್ಳಾಡಿ ತು (ತ) ಳ್ಳಾಡಿ ಮುಳ್ಳಿ ಶನ ಮೇಲೆ ಬಿದ್ದ 
೧೩೮೪೭ ದೆಬೆ ಕೊಟ ಸ ಬೊಬೆ ಕೊಂಡ 

೧೩೮೪೮ ನಾಯಿ ಬಾಯ್ಗೆ ಕ ಹಾಕಿ ಕಚ್ಚಿಸ್ಕೊಂಡ ತೆ 

೧೩೮೪೯ ಪಟ್ಟ ಶವೀಳ್ಯಕ್ಕೆ ಅಂತ ಹೋಗಿ ಕಂಟಿ ಸಿಕೊಂಡು ಬಂದ 
೧೩೮೫೦ ಮರ್ಕಟನ ಚೇಷ್ಟೆ ತರ್ಕ ಮಾಡಿದರೆ ನಿಂತೀತೆ? 


೧೩೮೫೧ ಮನೆಯಲ್ಲಿ ಮಂಗ, ನೆರೆಮನೆಯಲ್ಲಿ ಪೆಂಗ 


೧೩೮೫೨ ಮಂಗ ಚೇಷ್ಟೆ ಹೋದರೂ ಅಂಗಚೇಷ್ಟೆ ಹೋಗಲಿಲ್ಲ 


೧೩೮೫೩ ಮಂಗನ್ನ ನೋಡಿ "ನಮ್ಮ ತಾತ!' ಅಂದ 


* ಕುರುಡ ಏನು ಮಾಡಿದ ಅಂದರೆ ಅಂಡು ತುರಿಸಿಕೊಂಡು ಹುಣ್ಣು ಮಾಡಿಕೊಂಡ 


೨೨೪ 
೧೩೮೫೪ 
೧೩೮೫೫ 
೧೩೮೫೬ 
೧೩೮೫೭ 
೧೩೮೫೮ 
೧೩೮೫೯ 


೧೩೮೬೦ 


ಮುಂದಾಲೋಚನೆ 


೧೩೮೬೧ 


೧೩೮೬೨ 


೧೩೮೬೩ 


(೩೮೬೪ 


೧೩೮೬೫ 


ಮುಂದಾಲೋಚನೆಯಿಲ್ಲದಿರುವಿಕೆ 


೧೩೮೬೬ 


೧೩೮೬೭ 


ಕನ್ನಡ ಗಾದೆಗಳ ವಂಹಾಕೋಶ 
ಮಂಗನ್ನ ತಂದು ನಡುಮನೇಲಿಟ್ಟುಕೊಂಡರಂತೆ 
ಶೃಂಗಾರಕ್ಕೆ ಕಡಿಮೆಯಾದರೂ ಮಂಗಾಟಕ್ಕೆ ಕಡಮೆಯಿಲ್ಲ 
ಸಸಿನಿದ್ದ ತಿಕಕ್ಕೆ ಅಗಸರ ಮಾರಣ್ಣ ದಸಿ ಆನಿಸಿಕೊಂಡಂಗೆ 
ಸುಖದ ಗೂದಿಗೆ ಮುಳ್ಳು ಚುಚ್ಚಿಕೊಂಡರಂತೆ 
ಹಲ್ಲು ಕಚ್ಚಿಕೊಂಡು (ಕೈತೋರಿಸಿ) ಅವಲಕ್ಷಣ ಅನಿಸಿಕೊಂಡ 
ಹಂಗಿಸಿದರೂ ವಂಂಗತನ ಹೋಗಲಿಲ್ಲ 


ಹೈಲಾಟ ಆಡಿ ಹುಲ್ಲು ಗಿರಿಚ್ಕೊಂಡ್ತು 


1ಅರಿತು ಮಾಡುವ ಕೆಲಸಕ್ಕೆ ಅಪಾಯಬಾರದಂ 
ಗೇಣು ಬಿಡಂವಲ್ಲಿ ಮಾರು ಬಿಡು 

೩ಗೋಡೆ ಆಸರು ಮಾಡಿಕೊಂಡು ತಟ್ಟಿ ಒದೆಯಬೇಕು 
ನೆನೆಯುವ ಮುನ್ನ ಕೊಡೆ ಬಿಡಿಸು 


ಯೋಚಿಸಿದ ಹಾಗೆ ಸೂಚಿಸುವುದಂ 


ಅಪ್ಪನ ದಪ್ಪಸ್ಕಾನ ನೋಡಿ ಒಪ್ಪಾರು ಕಿತ್ತು ಒಲೆಗಿಟ್ಟಳು 


ಅಮಗದಲ್ಲಿ ಪಾತ್ರ ಮಾಡುವಾಗ ಮದ್ದಳೆಯನ್ನು ಎರವು 
ಬೇಡಿದನಂತೆ 


1 ಆದಿಯಲ್ಲೇ ಅರಿತು ಮಾಡಿದ ಕೆಲಸಕ್ಕೆ ಬಾಧೆಯಿಲ್ಲ. . 
2 (1) ಗೋಡೆತಟ್ಟಿ (ತಟ್ಟಿ, ಒದೆ) ನೆರಕೆ ಕೀಳು 
(11) ತಟ್ಟಿ ನೆಚ್ಚಿ ಗೋಡೆ ಒದೆಯಬೇಡ 


ಗುಣಶೀಲ ಸ್ವಭಾವ 


೧೩೮೬೮: 


೧೩೮೬೯ 
೧೩೮೭೦ 


೧೩೮೭೧ 


೧೩೮೭೨ 


೧೩೦೭೩ 


೧೩೮೭೪ 


೧೩೮೭೫ 


೧೩೮೭೬ 


೧೩೮೭೭ 


ಇದ್ದದ್ದನ್ನೂ ಕೆಡಿಸಿಕೊಂಡ ಕಂಚುಗಾರ ಮುರುವ 

ಊಟ ಆಯಿತು, ಒಲೆ ಕಿತ್ತಾಕು 

ಗಂಡ ಪಟೆ ¥ ಸೀರೆ ತರ್ತಾನೆ ಅಂತ ಇದ. ಬಟೆ, ಸುಟ ಳು 
ಗಾ ಆ ಟ 


“ಗಂಧ ದ್ವಾರಾಂ” ಅಂದಾಗ ಸಾಣೆ ಕಲ್ಲು ಗಂಧದ ಕೊರಡು 
ಹುಡುಕಿದ ಹಾಗೆ 


ಬಣ್ಣದ ನೆರಕೆಗೆ ಮರುಳಾಗಿ (ಚಿನ್ನದ ಗೋಡೆ ನಂಬಿ) ಸುಣ್ಣದ 
(ಮಣ್ಣಿನ) ಗೋಡೆ ಕೆಡವಿದ 


ಭಾವನ್ನ ನೆಚ್ಚಿಕೊಂಡು ಗಂಡನ್ನ ತಿಂದುಕೊಂಡಳಂತೆ 


ಮನೆ ಹತ್ತಿದಾ (ಬಾಯಾರಿದಾ, ಕಿಚ್ಚೆದ್ದಾ, ಗಡ್ಡಕ್ಕೆ ಬೆಂಕಿ 
ಬಿದ್ದಾ, ಊರಿಗೆ ಬೆಂಕಿ ಬಿದ್ದಾ)ಗ ಬಾವಿ ತೋಡಿದರಂತೆ 


2ಮೇಲಿನ ಮೋಡ (ಆಕಾಶ) ನೋಡಿ ಸೇದುವ ಬಾವಿ (ಒಲೆ)ಗೆ 
ಉಚ್ಚೆ ಹುಯ್ದ ನಂತೆ 


ಮೋಡ ಕಂಡು ಕೆರೆ ಓಡೇ ಹೊಯ್ದ (ಒಡೆದ ಹಾಗೆ) 


ಹೊಸ ಸೀರೆ ಬರುತ್ತೇಂತ ಹೇಳಿ ಹಳೆ ಸೀರೆ ಸುಟ್ಕಂಡ್ಳು(ಹವ್ಯಕ) 


1 (1) ಉಂಡ ಹೊಟ್ಟೆ ನಂಬಿ ಒಲೆಗುಂಡು ಕಿತ್ತು ಹಾಕಿದ 
(11) ಒಪ್ಪತ್ತಿಗಿದ್ದರೆ ಒಲೆ ಕಿತ್ತು ಹಾಕಿದ ಹಾಗೆ ' 
(111) ಒಂದು ಹೊತ್ತಿನ ಅನ್ನ ಇದೆ ಅಂತ ಒಲೆ ಕಿತ್ತು ಮಡಗಿದಂಗೆ 
(iv) ತಿಥಿ ತಿಂದ ಭಟ್ಟ ಒಲೆ ಕಿಸ್ನಿದ್ದಡ 


(v) 


ಗೊಣಚೆ ಸುಟ್ಟಿದ್ದ 


(vi ಮಧ್ಯ್ಮಾಹ್ನಕ್ಕಿದ್ದರೆ ಒಲೆ ಅಗೆದು ಹಾಕಿದಹಾಗೆ 


ಕ್ರಿ 


2 ಮೋಡ ಕಂಡು ನಾಯಿ ಬಾವಿಗೆ ಉಚ್ಚೆ ಹುಯ್ತು 


15 


೨೨೬ ಕನ್ನಡ ಗಾದೆಗಳ ಮಹಾಕೋಶ 
ಅವಿಚಾರೆತೆ 


೧೩೮೭೮ 3ಉಪ್ಪಿನವ ಉರುಳುರುಳಿ ಅತ್ತರೆ ತೆಂಗಿನಕಾಯವನಂ ಹೊರ 
ಹೊರಳಿ ಅತ್ತ 


೧೩೮೭೯ ಎಣ್ಣೆ ಚೆಲ್ಲಿದವನೂ ಅತ್ತ, ಕಾಯಿ ಚೆಲ್ಲಿದವನೂ ಅತ್ತ 
೧೩೮೮೦ “ಎತ್ತು ಈಯಿತು' ಅಂದರೆ "ಕೊಟ್ಟಿಗೇಲಿ ಕಟ್ಟು' 

೧೩೮೮೧ ಕನಸಿನಲ್ಲಿ ಚೇಳು ಕಡಿದರೆ ನನಸಿನಲ್ಲಿ ಅತ್ತ 

೧೩೮೮೨ ಕಾಡಿನಲ್ಲಿ ಹುಲಿ ಕೂಗಿದರೆ ನಾಡಿನಲ್ಲಿದ್ದವರು ಒಕ್ಕಲು ಕಿತ್ತರಂ ' 


೧೩೮೮೩ "ಹುಟ್ಟೂತೈತಿ' ಅಂದರ ಹೂಡು ಎತ್ತಿಗೆ ಸಬರ ಹಾಕಿದ 


ಪ್ರಸಿದ್ಧಿಗೆ ಬರುವ ಉಪಾಯ 
೧೩೮೮೪ ಅಕ್ಕನ ತಾಳ, ಭಾವನ ಮೇಳ 
೧೩೮೮೫ ಕತ್ತೆ ಒಂಟೆ ಹೊಗಳಿಕೆ ; ಅಹೋ ರೂಪ! ಅಹೋ ಗಾನ! 
೧೩೮೮೬ 3ಕತ್ತೆಯ ಗಾಯನಕ್ಕೆ ಬಳ್ಳು ತಲೆದೂಗಿದಂತೆ 
೧೩೮೮೭ ಕತ್ತೆಯ ಮದುವೆಗೆ ಕಾಗೆ (ರಮಡೋಲು) ಓಲಗ 


೧೩೮೮೮ ಕುರುಡಿಯ ಕುಣಿತಕ್ಕೆ ತಪರಗಣ್ಣಿ ತಾಳ 


1 (i) ಉಪ್ಪಿನವ ನರಳುತ್ತಾನೆಂದು ತೆಂಗಿನಕಾಯವ (ಎಲೆ ಹೇರಿನವನೂ) ನರಳಿದ 
ನಂತೆ ' 
(11) ಎಲೆಯವನೊಂದಿಗೆ ಹೊಗಿ ಉಪ್ಪಿನವ ಕೆಟ್ಟಂಗೆ ' 

2 () ಎಣ್ಣೆ ಗಡಿಗೆ ಜರಿದವನೂ ಅತ್ತ, ಕಾಯಿ ಹೆಡಿಗೆ ಜರಿದವನೂ ಅತ್ತ 


(11) ಎಣ್ಣೆ ಹಾಡ ಕೆಡೆದುಕೊಂಡವ ಅಳುತ್ತಾನಂತ, ಕಾಯಿ ಕೆಡೆದುಕೊಂಡವನೂ 
ಅತ್ತ 


3 ನಳ್ಳಿ ರಾಗಕ್ಕೆ ನರಿ (ನಾಯಂ) ತಲೆದೂಗಿತು 


ಗುಣಶೀಲ ಸ್ವಭಾವ ೨೨೭ 
ಆಶಕ್ತರಿಗೆ ತೊಂದರೆ ಕೊಡುವುದು 


೧೩೮೮೯ ಆಯ್ದು ತಿನ್ನುವ ಕೋಳಿ (ಕಾಲು ಮುರಿದ) ಮೂಗು ಕೊಯ್ದ 
ಹಾಗೆ 


೧೩೮೯೦ ಕುರುಡನ ಕೈಕೋಲು ಕಿತ್ತುಕೊಂಡ ಹಾಗೆ 


೧೩೮೯೧ ಕೂಲಿನಾಲಿ ಮಾಡುವವಳನ್ನು ಕೆಡಿಸಿದ ಹಾಗೆ 
ಚೀಕ್ರ ಗುಡಿಸಲಿಗೆ ಬೆಂಕಿ ಹೆಟ್ಟಿದಂಗೆ 


೧೩೮೯೨ ತಬ್ಬಲಿ ಕೈನ ತಂಗುಳಿಟ್ಟು ಕಿತ್ತುಕೊಂಡ ಹಾಗೆ 
೧೩೮೯೩ ತಿರಿದುಣ್ಣು ವವನನ್ನು ಹರುಕೊಂಡಂ ತಿಂದರು 


೧೩೮೯೪ ತಿರಿದು ತಿನ್ನುವವಳನ್ನು (ಹೊಡೆದು) ಕೆಡಿಸಿದ ಹಾಗೆ 


ನೊಂದವನನ್ನು ನೋಯಿಸುವುದು 


೧೩೮೯೫ ಅಟ ದಿಂದ ಬಿದ್ದವನನ್ನು ದಡಿ ತಕ್ಕೊಂಡು ಚೆಚಿ ದರು 
ಜ 


೧೩೮೯೬ ಅಳುವ (ಅಜ್ಜಿ) ರಂಡೆ ತಲೆ ಮೇಲೆ ಗಳು (ಒರಳು) ಎತ್ತಿ 
ಹಾಕಿದ ಹಾಗೆ | 


೧೩೮೯೭ ಏಳಲಾರದ ಅಜ್ಜಿಗೆ ಚೇಳು ಕಚ್ಚಿತು 

೧೩೮೯೮ ಒರಗುವವಳ ಮೇಲೆ ಸೊರಗುವವಳು ಬಿದ್ದಳು 
೧೩೮೯೯ ನೊಂದವರನ್ನು ನೋಯಿಸಿದರೆ ಕೊಂದಷ್ಟು ಪಾಪ 
೧೩೯೦೦ ಬಿದ್ದೆತ್ತಿನ ಬಾಲ ಮುರಿದ ಹಾಗೆ 

೧೩೯೦೧ ಮರದ ಮೇಲಿಂದ ಬಿದ್ದವನನ್ನು ಮಟ್ಟೇಲಿ ಕೆಚ್ಚು 


೧೩೯೦೨ ಹುಣ್ಣಿನ (ಉರಿಯುವ ಗಾಯದ) ಮೇಲೆ ಬರೆ ಹಾಕಿದರಂ 


೧೩೯೦೪ 


೧೩೯೦೫ 


೧೩೯೦೬ 


ಕನ್ನಡ ಗಾದೆಗಳ ಮಹಾಕೋಶ 


*ಜೋಕು ಮಾಡುತ್ತಿದ್ದುದು ನಾಕ್ಮಾರುದ್ದ, ಹಾಕು ಅವಳ್ನ 
ಹಾಳೆ ಮೇಲೆ 


ಮಾಡೋದು ಖುಷಾಮತ್ತು, ಆಗೋದು ಹಜಾಮತ್ತು, ಇದೆಲ್ಲಿ 
ಮಲಾಮತ್ತು ? 

"ಮೋಜು ಬಂದದೆ ಮೊಗ ಕ್ವಾರೆ' ಅಂದ, “ನಂಗೂ ಮೋಜು 
ಬಂದದೆ, ಕದೀನ ಮೂಲ್ಗಿ ಬಿಸ್ಹಾಕಿ' ಅಂದಳು 


ಸೂಳೆಮುಂಡೆ ಜೋಕ್‌ ಮಾಡೋಕ್ಟೋಗಿ ಕೋಳಿ ಪಿಳೆ ತ 
ಕಾಲಲ್ಲಿ ಒದ್ದ 


ಆಯೋಗ್ಯನಲ್ಲಿ ಗುಣವರಸುವುದು 


೧೩೯೦೭ 
೧೩೯೦೮ 
೧೩೯೦೯ 
೧೩೯೧೦ 
೧೩೯೧೧ 
೧೩೯೧೨ 


೧೩೯೧೩ 


ಜನ ಮರುಳು 


೧೩೯೧೪ 


ಕಾಡಿನಲ್ಲಿ ಕಸ್ತೂರಿ (ಹೊಂಬಾಳೆ) ಅರಸಿದ ಹಾಗೆ 
ಕುಂಬಾರ್ರ ಆವಿಗೇಲಿ ತಾಮ್ರದ ಚೆಂಬು ಹುಡುಕಿದಂಗೆ 
ಬಿದಿರೆಲೆಯಲ್ಲಿ ರಸ ಅರಸಿದಂತೆ 

ಮರಳುಗಾಡಿನಲ್ಲಿ ನೀರು ಹುಡುಕಿದ ಹಾಗೆ 

ರಾಗಿಯಲ್ಲಿ ಸಾಸವೆ ಕಾಳು ಹುಡುಕಿದ ಹಾಗೆ 
ಸಮುದ್ರದಲ್ಲಿ ಸಿಹಿನೀರಿಲ್ಲ ಅಂದ ಹಾಗೆ | 


ಹೂವಿನಲ್ಲಿ ಕಂಪಲ್ಲದೆ ಕಾಯಿನಲ್ಲುಂಟೆ? 


ಇಲಿ ಹೋದರೆ ಹುಲಿ ಹೋಯಿತು : 


* ಜೊ:ಕು ಮಾಡೋನ ತಿಕ ನಾಕ್ಮಾರುದ್ದ 


ಗುಣಶೀಲ ಸ ಭಾವ 
೧೩೯೧೫ 
೧೩೯೧೬ 
೧೩೯೧೭ 


೧೩೯೧೮ 


೧೩೯೧೯ 


೧೩೯೨೦ 


೧೩೯೨೧ 


೨೨೯ 
ಒಂದು ಕುರಿ ಹಳ ಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು 
ಕಂಚಿ ಗೋಪುರ ಕಾಗೆ ಎತ್ತಿಕೊಂಡು ಹೋಯ್ತು ಅಂದ ಹಾಗೆ 
ಕುರಿ ನುಗ್ಗಿ ದಂಗೆ ಜನ 


ಚಚ್ಚರವಂತೆ ಉಚ್ಚೆ ಹೂದರೆ ಬಚ್ಚಲು ಕಲ್ಲು 
ಮೂರು ಹೋಳಾಯ್ತು ಅಂದ ಹಾಗೆ 


ಕಿಜನ(ಮಳ್ಳೇ) ಮರುಳೊ, ಜಾತ್ರೆ (ಮಳೆ ಥೇ) ಮರುಳೊ 
(ಕೋಚು ಭಟ ಶನ ಕೂದಲು ಮರುಳೊ |!) 


ಜಗದಾರಯ್ಯ (ಶಂಭುಲಿಂಗ)ನ ಶಂಠ ಮರುಳೊ ! 
ಬೆಟ್ಟುದ್ದ ತಕ್ಕೊಂಡು ಹೋಗಿ ಬೆಟ್ಟದುದ್ದ ಮಾಡಿದ ಹಾಗೆ 


ಮೂರು ಕಾಗೆ ವಾಂತಿ ಮಾಡಿದ ಸಮಾಚಾರ 


ಜನವನ್ನು ಮೆಚ್ಚಿಸಲಾಗದು 


೧೩೯೨೨ 


೧೩೯೨೩ 


೧೩೯೨೪ 


೧೩೯೨೫ 


3ಊರ ಮುಂದೆ ಕುಂಟೆ ಹೂಡಿದರೆ ಒಬ ಕಡದು ಅಂದ, 
ಒಬ್ಬ ಬಳಿದು ಅಂದ 


ಜನ ಮೆಚ್ಚಿ ಸೋಕೆ ಜನಾರ್ದನನ ಕೈಲೂ ಅಸಾಧ್ಯ 
ದೇವರನಾದ್ರೂ ಮೆಚ್ಚಿಸಬಹುದು, ಜನ ಮೆಚ್ಚಿಸಲು ಸಾಧ್ಯವಿಲ್ಲ 


ಕಮನಮೆಚ್ಛ್ಚಿ ನಡೀಬಹುದು, ಜನ ಮೆಚ್ಚಿ ನಡೆಯಲಾಸಲ್ಲ 


ರಾಯ ಗೋಪುರವನ್ನು ಹದ್ದು ಕೊಂಡುಹೋಯಿತೊ! 
2 ಜನ ಮೆಚ್ಚೊ, ಜಾತ್ರೆ ಮೆಚ್ಚೊ ! 
3 (1) ಊರ ಮುಂದೆ ನೇಗಿಲು ಹೂಡಿದರೆ ಕಂಡ ಕಂಡವರ ಕೈಲಿ ಒಂದು ಮಾತು 


(11) ನೇಗಿಲಿಕ್ಕಿಸಿಕೊಂಡು ಊರ ಮುಂದೆ ಹೋದರೆ ಒಬ್ಬ ಕಡದು ಅಂದ 
ಒಬ್ಬ ಬಳುದು ಅಂದ 


4 ಜನ ಮೆಚ್ಚಿಸೋಕೆ ಜನಮೇಜಯ ರಾಯನ ಕೆ ಲೂ ಆಗಿಲ್ಲ 
ಮನ ಮೆಚ್ಚಿಸಿದ ಸ್ರ ಜನ ಮೆಚ್ಚಿಸಲಾರೆ 


೨೩೦ ಕನ್ನಡ ಗಾದೆಗಳ ಮಹಾಕೋಶ 
೧೩೯೨೬ "ಯಾಕೆ ಅಳುತೀ ಮಗಳೇ?” ಅಂದರೆ 
"ಲೋಕ ಮೆಚ್ಚಲಿಕೆ' ಅಂದಳು 


೧೩೯೨೭ ಷಣ್ಮುಖ ಲೋಕಕ್ಕೆಲ್ಲ ಒಳ್ಳೆಯವನೇ 
ಆದರೂ ಮೋಹಿನಿಗೊಬ್ಬಳಿಗೆ ಕೆಟ್ಟವನೇ 


ಬಲವಂತದಿಂದ ಫಲವಿಲ್ಲ 
೧೩೯೨೮ ಅಳ್ತಾ ಹೋದ ಮುರುವ ದನ (ಆಡು) ಕಾಯ್ತಾನಾ ? 
೧೩೯೨೯ ಎತ್ತಿ ಹಾಕಿದ ನಾಯಿ ಮೊಲ ಹಿಡಿದೀತೆ ? 
೧೩೯೩೦ ಜುಲುಂಕೆ ರಾಮ್‌ ರಾಮ್‌ 
೧೩೯೩೧ 3ಒತ್ತಿ ಹಣ್ಣು ಮಾಡಿದರೆ ಎತ್ತಣ ರುಚಿ ? 
೧೩೯೩೨ ಕಡ್ಡಾಯದಿಂದ ಕರಿಮಣಿ ಕಟ್ಟಿಸಿದರು 
೧೩೯೩೩ ಕಿಕುದುರೆಯ ಕೆರೆಗೆ ಹೊಡೀಬಹುದು, ನೀರ್ನೂ ಅಟ್ಟೂ ಕಾದ್ದ 
೧೩೯೩೪ ತಿಕ್ಷೆಡವಿಕೊಂಡು ಲಿಂಗ ಕಟ್ಟಿದರೆ ಒದರಿಕೊಂಡು ಕಿತ್ತು ಹಾಕಿದ 
೧೩೯೩೫ ತನಗೇ ಬೇಡವಾದ ಹೆಣ್ಣು ಅಪ್ಪ ಯಾರಿಗೆ ಕೇಳ್ತಾನೆ ? 
೧೩೯೩೬ ಬಲವಂತ ಮಾಘ ಸ್ನಾನ 


೧೩೯೩೭ ಬಲಾತ್ಕಾರವಿದ್ದರೂ ಚಮತ್ಕಾರವಿರಬೇಕು 


1 (1) ಒತ್ತೆಗೆ ಹಾಕಿದ ಕಸುಗಾಯಿ ಹಣ್ಣಾದರೂ ಹುಳಿಯೇ ' 
(1॥) ತಟ್ಟೆ (ಗುದ್ದಿ) ಬಡಿದು ಹಣ್ಣು ಮಾಡಿದ ಹಾಗೆ 

2 ಕುದುರೆಯನ್ನು ನೀರಿಗಿಳಿಸುವ ಕೆಲಸ ನಮ್ಮದು, ನೀರು ಕುಡಿಯುವ ಕೆಲಸ ನಮ್ಮದಲ್ಲ 

3 ಬಲವಂತಕ್ಕೆ ಲಿಂಗ ಕಟ್ಟಿದ ಹಾಗೆ 

4 (i) ಎನಗಂತೂ ಮದುವೆ ಬ್ಯಾಡ, ಅಪ್ಪ ಹೆಣ್ಣು ಯಾರಿಗೆ ಕೇಳ್ತಾ ? (ಹವ್ಯಕ) 
(11) ನಾನೇ ಒಲ್ಲದಿದ್ದರೆ ನಮ್ಮಪ್ಪ ಯಾರಿಗೆ ಮದುವೆ ಮಾಡಿಯಾನು ? 
(111) ಮಗನೇ ಹೆಣ್ಣೊಲ್ಲ, ಅಪ್ಪ ಯಾರಿಗೆ ಮಾಡಾನು ? 


ಗುಣಶೀಲ ಸ್ವಭಾವ ೨೩೧ 
೧೩೯೩೮ ಬಲುಮೆಗೆ ಆಭಾವವಾದಾಗ ಜುಲುಮೆಯೇ ಗತಿ 
೧೩೯೩೯ ಮೊದಲೇ ಕುಣೀಲಾರದವಳಿಗೆ ಗೆಜ್ಜೆ ಕಟ್ಟಿದ ಹಾಗೆ 


೧೩೯೪೦ ಹೊಡೆದು ಭಕ್ತಿ ಕಲಿಸಿದರು, ಕೆಡವಿ ಲಿಂಗ ಕಟ್ಟಿದರು 


ದುಶ್ಲಾಳಿ 
ಚ 
ಜೂಜು 
೧೩೯೪೧ ಅವ್ವ ಜೂಜುಗಾತಿ, ಅಪ್ಪ ಜೂಜುಗಾರ, ಅಂಬಲಿಗೆ ಉಪ್ಪಿಲ್ಲ 
೧೩೯೪೨ ಆಡಿ ಮಗ ಕೆಟ್ಟ, ಕೂಡಿ ಮಗಳು ಕೆಟ್ಟಳು 


೧೩೯೪೩ ಆಡೋರು ಚರು ತಿಂಗಳಿಗೆ ಹಾಳಾದರೆ, 
ನೋಡೋರು ಮೂರು ತಿಂಗಳಿಗೆ 


೧೩೯೪೪ ಈಜು ಮರೀ ಬೇಡ, ಜೂಜು ಕಲೀಬೇಡ 


೧೩೯೪೫ ೫*ಒಂದು ದುಡ್ಡು ಕೊಟು ಸೆ ಹಚ್ಚಿ, 
ಎರಡು ದುಡ್ಡು ಕೊಟು ), ಬಿಡಿಸಿದರಂತೆ 


೧೩೯ ೪೬ ಗಂಜೀಪು ಆಡುವವರಿಗೆ ಗಂಜಿಯೂ ಸಿಕ ದು 
೧೩೯೪೭ ಜುಗಾರಾಡಿ ಜಯಿಸಿದವರಲ್ಲ 

೧೩೯೪೮ ಜೂಜಂಕೇರಿಯವರೆಲ್ಲರೂ ಹಲಾಲ್‌ಕೋರರೇ ? 
೧೩೯೪೯ ಜೂಜಾಡುವವ ಸಂಜೆಗೆ ಸಾವಿರ ತಂದರೂ ಲಯ 
೧೩೯೫೦ ಜೂಜಾಡುವವನಿಗೆ ಜಂಗಮದ ಸುದ್ದಿ ಏಕೆ ? 


೧೩೯೫೧  ಜೂಜಾಡುವವನಲ್ಲಿ ಸತ್ಯವೆ ? 


* (1) ಒಂದು ದುಡ್ಡು ಕೊಡ್ತೇನೆ ಹಾಡೋ ದಾಸಯ್ಯ, ಎರಡು ದುಡ್ಡು ಕೊಡ್ತೇನೆ 
ಬಿಡೊ ದಾಸಯ್ಯ 


(11) ದುಡ್ಡು ಕೊಟ್ಟು ಹಚ್ಚಬೇಕು, ಎರಡು ದುಡ್ಡು ಕೊಟ್ಟು ಬಿಡಿಸಬೇಕು 


೧೩೬೯೫೨ 


೧೩೯೫೩ 


೧೩೯೫೪ 


೧೩೯೫೫ 


೧೩೯೬೬ 


ಕನ್ನಡ ಗಾದೆಗಳ 


ತಂಬಾಕು ತಿನ್ನುವನ ಊಟ ಮಂದ, ಸೇದುವವನ ಓಟ 
ಮೂಗಿಗೇರಿಸುವನ ನೋಟ ಮಂದ 


“ನಿಮ್ಮಪ್ಪ ಸತ್ತು ಹೋದ ?' ಅಂದರೆ 
"ಇಲ್ಲಿಗಾಣೇ ಹೊತ್ತುಕೊಂಡು ಬರ್ತಾರೆ" 
ಅಂದನಂತೆ ಜೂಜಾಡುವವ 


ಪಗಡೆ ಆಟ ಕೆಡಿಸದೆ ಬಿಟ್ಟೀತೆ ? 


ಪಗಡೆ ಆಡಿ ಪಾಂಡವರು ಕೆಟ್ಟರು 
(ಕವಡೆ ಆಡಿ ಹೆಣ್ಣು ಮಕ್ಕಳಂ ಕೆಟ್ಟ ರು), 
ಇಸ್ಪೀಟಾಡಿ ಇದ್ದಬದ್ದವರು ಕೆಟ್ಟರು 


ಪದ ಬರೆಯುವವರಿಗೇನು ಗೊತ್ತು ಪಗಡೆ ಆಟ ? 


ಪ್ರಾಯದಲ್ಲಿ ಜೂಜುಗಾರನಾದರೆ, 
ಮುದಿತನದಲ್ಲಿ ಭಿಕ್ಷುಗಾರನಾಗಬೇಕಾದೀತು 


ಲೆತ್ತ (ದಾಯ) ಬಿದ್ದರೆ ಹುಚ್ಚೆ ಗೆದ್ದ 
ಲೆತ್ತ ಹಾಕಲಿಕ್ಕೆ ಹೋದರೆ ಬೋಕಿ ಬಿತ್ತು 
ಹಣ ಸೋತರೂ ಮನ ಸೋಲೋದಿಲ್ಲ 


ಹಾಕಿದ ಪಂಕಕ್ಕೂ ಆಡಿದ ಜುಗಾರಿಗೂ ಅಂತರವಿಲ್ಲ 


ಅಪ್ಪ ಆರು ಬುರುಡೆ, ಮಗ ಮೂರು ಬುಡೆ 

ಉಂಡ ರುಚಿ ಕಂಡವನೂ, ಹೆಂಡದ ರುಚಿ ಕಂಡವನೂ ಬಿಡಲಾರ 
ಎತ್ತು ಹೋದರೆ ಹೋಗ್ಲಿ, ಕಳ್ಳು ಕುಡಿಯುವ ಬಾರ್ಲಾ ! 
ಒಂದಕ್ಕೆ ಎರಡು ದಂಡ, ಹೆಂಡಕ್ಕೆ ರಾಗಿ ದಂಡ 


ಕಳ್ಳಿನ ವಾಸನೆ ನಾಲಗೆಗೆ ಹೇಗೆ ತಿಳಿದೀತು ? 


ಗುಣಶೀಲ ಸ ಭಾವ 
೧೩೯೬೭ 
೧೩೯೬೮ 


೧೩೯೬೯ 


೧೩೯೭೦ 


೧೩೯೭೧ 


೧೩೯೭೨ 


೧೩೯೭೩ 
೧೩೯೭೪ 


೧೩೯೭೫ 


೧೩೯೭೬ 
೧೩೯೭೭ 
೧೩೯೭೮ 


(೩೯೭೯ 


ಧೂಮಪಾನ-ನಶ್ಯ 
೧೩೯೮೦ 
೧೩೯೮೧ 


೧೩೯೮೨ 


೨೩೩ 


ಕುಡಿದವನು ಬಲ್ಲನೆ ಪಿಸುಮಾತ? 
ಕುಡುಕನ ದೊರೆತನ ಪಡಕಾನೀಲಿ 


ಕುಡುಕನ ಬಾಳು ಎಷಿ ದರೂ ಹಾಳು 


ಬಾಡಿನಂಗಡೀಲಿ ಬಡಿದಾಡ್ತಾರೆ, 
ಹೆಂಡದಂಗಡಿಯಲ್ಲಿ ಹೊಡೆದಾಡ್ತಾರೆ 


ಮತ್ತು ಹತ್ತಿದವ ಸತ್ತವನಿಗಿಂತ ಕಡೆ 

ಮಂಡೆಗೆ ಏರಿದ ಹೆಂಡ ಕುಂಡೆ ಬಡಕೊಂಡರೆ ಇಳಿದೀತೆ ? 

ಸುರೆ ಕುಡಿಯುವವನಿಗೆ ಮರೆ (ಏಕೆ ?) ಅಂಬೋದೇನು ? 
ಹೇಸಿಗೆ ಇಲ್ಲದೆ ಹೆಂಡ ಕುಡಿದು ನಾಚಿಕೆ ಇಲ್ಲದೆ ತೂರಾಡ್ತಿದ್ದಂತೆ 


ಹೆಂಡ ಕುಡಿದಾಗ ಒಂದು (ಮಾತು) ಜ್ಞಾನ, 
ಬುಂಡೆ ಎಸೆದಾಗ ಒಂದು (ಮಾತು) ಜ್ಞಾ ನ 


ಹೆಂಡ ಕುಡಿದು ಬುಂಡೆ ಉರುಳಿಸಿದ ಹಾಗೆ 
ಹೆಂಡ ಕುಡಿಯುವುದು, ಖಂಡ ತಿನ್ನುವುದು 
ಹೆಂಡ ಕುಡಿಯೋನ ಹೆಡ್ಡಾಟ ನೋಡು 


ಹೆಂಡ ಕುಡಿಯೋನಿಗೆ ಹೆಂಡ್ತೇಕೆ, ಮಕ್ಕಳೇಕೆ ? 
ಭಂಗಿ ಸೇದೋನ್ನೆ ಭಂಗೇಕೆ ? 


ಅಂಗಿ (ಮಾರಿ) ಕೊಟ್ಟು ಭಂಗಿ ಸೇದಿ ಮಂಗನಾದ 
ಅಂಗಿ ಹುಡುಗರಿಗೆ, ಭಂಗಿ ಕುಡುಕರಿಗೆ 


ಕಾಸು ಕೊಟ್ಟು ಹೊಗೆ ಬಿಟ್ಟ 


೨೩೪ ಕನ್ನಡ ಗಾದೆಗಳ ಮಹಾಕೋಶ 


೧೩೯೮೩ ಕೊಣನೂರ್ನ ಬೊಮ್ಮಣ್ಣನ ಹೆಂಡತಿ 
ಹೊಗೆಸೊಪ್ಪಿನ ತೆವಲುಗಾತಿ 


೧೩೯೮೪ ೫ಗುಡಿಗುಡಿ ಗುಂಡಿಗೆಗೆ (ಕೆಡುಕು) ಮೂಲ, 
ನಶ್ಯದ ಪುಡಿ (ನೆತ್ತಿಗೆ) ನಯನಕ್ಕೆ ಮೂಲ, 
ಅಡಕೆ ಅಂಗುಳಿಗೆ ಮೂಲ, ತಾಂಬೂಲ ಪರಮ ಸುಖ 


೧೩೯೮೫ ತಂಬಾಕು ಸೇದೋಣ, ಹೊಗೆ ಕುಡಿಯೋಣ 

೧೩೯೮೬ ದುಡ್ಡು ಕೊಟ್ಟ, ಭಂಗಿ ಸುಟ್ಟ 

೧೩೯೮೭ ನಸಿ ಭ್ರಮೆಯಿದ್ದವ ಮಸಿಯಾದರೂ ಹಾಕಿಕೊಂಡಾನು 
೧೩೯೮೮ ಬಡವನ ಬಾಯ್ಗೆ ಭಂಗಿ ತುರಕಿದಂಗೆ 

೧೩೯೮೯ ಭಂಗಿ ಕುಡಿಯುವವನ ಭಂಗ (ನೋಡು) ಹೇಳತೀರದು 
೧೩೯೯೦ ಭಂಗಿ ಕುಡಿಯುವವನಿಗೆ ಇದ್ದ ಆಂಗಿಯೂ ಉಳಿಯದು 
೧೩೯೯೧ ಭಂಗಿ ಮುಕ್ಕುವವನಿಗೆ ಹಂಗು ಯಾರದು? 

೧೩೯೯೨ ಭಂಗಿ ಸುಟ್ಟರೂ ಹಂಗು ಹೋಗಲಿಲ್ಲ 


೧೩೯೯೩ ಭಂಗಿ ಸೇದೋವ್ನಿಗೆ ಅಂಗಿ ಬೇಡ, 
ನಸೆ ಎಳೆಯೋಳಿಗೆ ಮೂಗುತಿ ಬೇಡ 


೧೩೯೯೪ ಭಂಗಿ ಸೇದೋವ್ರ ಭಂಗ ನೋಡು, 
ಹೆಂಡ ಕುಡಿಯೋರ ಬುಂಡೆ ನೋಡು 


ಕಳವು 
೧೩೯೯೫ ಅರಳೆ ಅಂಡಿಗೇನ ಕದ್ದೊಯ್ದ ರು 


೧೩೯೯೬ ಇದ್ದ ವನೊಬ್ಬ ಮರಿ, ಗದ್ದುಗೆ ಮನೇಲಿ ಕದ್ದವರಾರು? 


* ಗುಡಿಗುಡಿ ಸೇದೋವ್ನ ಗುಂಡಿಗೆ ಹಾಳು, ನಶ್ಯ ಏರಿಸೋನ ನೆತ್ತಿ ಹಾಳು 


ಗಂಣಶೀಲ ಸ ಭಾವ ೨೩೫ 


೧೩೯೯೭ ಕದ್ದ ಕೈ ಕದ್ದಲ್ಲದೆ ಬಿಡದು, ಕೊಳೆ  ಬೀಗಿತ್ತಿ ನಿನ್‌ ಮಸಿ 
ಅರಿವೆಯ! 


` ೧೩೯೯೮ ಕದ್ದರೆ ಕದಿಯಬೇಕು ಬಿಂದಿಗೆ ಹೊನ್ನು, 
ಬಿದ್ದರೆ ಬೀಳಬೇಕು ಗಟ್ಟೆಯುಳ್ಳೆವನ ಬೆನ್ನು 


೧೩೯೯೯ *ಕದ್ದು ತಿನ್ನುವ ಕಾಮಧೇನು ಇರಲಿಕ್ಕೆ, 
ಬೇಡಿ ತಿನ್ನುವ ಭಂಡ ಜನ್ಮ ಯಾಕೆ ? 


೧೪೦೦೦ ಕದ್ದು ನಡೆದರೂ ಗದ್ದಲ ತಪ್ಪಲಿಲ್ಲ 

೧೪೦೦೧ ಕನ್ಯೆಯನ್ನು ಕದ್ದೊಯ್ಯದೆ ಕೂಸನ್ನು ಕದ್ದೊಯ್ಯುತ್ತಾರೆಯೆ ? 
೧೪೦೦೨ ಕರು ಬಿಟ್ಟು ತುರು ಕದ್ದಂಗೆ 

೧೪೦೦೩ ಕರ್ಪೂರ ಯಾರು ಕದ್ದರೂ ದೇವರಿಗೆ ಅರ್ಪಿತ 

೧೪೦೦೪ ಕೆಳಕ್ಕೆ ಹೋಗಿ ಕೆಮ್ಮಿದನಂತೆ 

೧೪೦೦೫ ಕಳಲ್ಹೋಪಂವ ಡೆೊಳ್‌ ಕಟ್ಟ ೦ಡ್ಡೋಗಿದ್ದಡ (ಹವ್ಯಕ) 
೧೪೦೦೬ ಕಳವು ಕಲಿತು ಮರೆ 

೧೪೦೦೭ ಕಾಲಿಗೆ ಬಿದ್ದು ಕಾಲುಂಗುರ ಬಿಚ್ಚಿಕೊಂಡರಂತೆ 


೧೪೦೦೮ ಕುಂಬಳಗೌಡನ ಮನೆ ಅಂಡಂಡೆ ಪೋಯಿ, 
ಕುಂಡ್ಕುಂಡೆ ಪೋಯ 


೧೪೦೦೯ ಚಂದದಿಂದ ಸಾಕಿದ ಲ್ಲೊ ಕೆಂದಕೋಳಿಯ ! 
ಅವರ ಮಕ್ಕೆಳತಿನ್ನ ಮುರ್ಕಂಡೆರಲ್ಲೋ ಮೊಟ್ಟೆ ಕೋಳಿಯಾ ) 


೧೪೦೧೦ ತುಬ್ಬಾಗದ ಕಳವು ಮಬ್ಬಾದ ಮೇಲೆ ಸಿಕ್ಕೀತೆ? 
೧೪೦೧೧ ದಂಡಿನಾಗೆ ಕೆಟ್ಟದ್ದು ಹಾದರವಲ್ಲ, ಬರದಾಗಿ ಕದ್ದದ್ದು ಕಳವಲ್ಲ 


೧೪೦೧೨ ದಾರಿಯಲ್ಲಿ ಹೋಗುವವನನ್ನು ಹರಿದುಕೊಂಡಷ್ಟೇ ಬಂತು 


* ಕಾಮಧೇನು ಅಂತ ಕಳ ತನ ಇರೂವಾಗ ಕಂಡಾ ಗೆ ಒಬ್ಬರ ಒಡವೆ ಯಾಕೆ? 


ಕನ್ನಡ ಗಾದೆಗಳ ಮಹಾಕೋಶ 
೧೪೦೧೩ ಬಡತನವೇ ಕಳ್ಳತನಕ್ಕೆ ಮೂಲ, ಹೇಡಿತನವೇ ಸುಳ್ಳಿನ ಬೇರು 


೧೪೦೧೪ ಹೆಂಗಸಿಗೆ ಹಾದರ ಹೀನ, ಗಂಡಸಿಗೆ ಕಳವು ಹೀನ 


೧೪೦೧೫ ಹೊಡೆದರೆ ಆನೆ ಹೊಡೀಬೇಕು, ದೋಚಿದರೆ ಭಂಡಾರ 
ದೋಚಬೇಕು 


೧೪೦೧೬ ಉಊರಿನಲ್ಲೆಲ್ಲ ಮೂರು ಸೇರಾದ್ರೆ, ಗಂಡನ ಕಾಣದ ಹಾಗೆ ಬಾ 
ಕೊಳಗ ಕೊಟ್ಟೇನು 


೧೪೦೧೭ ಒಳಗಳ್ಳನನ್ನು ಹಿಡಿಯುವುದು ಕಷ್ಟ, 
ಒಡೆದ ಕೆರೆ ಕಟ್ಟುವುದು ಕಷ್ಟ 


೧೪೦೧೮ ತ್ಯಾಜಗಾರನ ಹೆಂಡತಿ ಬೆರಣಿ ಕಳಿ 2 


೧೪೦೧೯ ಮನೆ ಮಾಲು ಕದ್ದು ಸೂರಿಗೆ ಸಿಕ್ಕಿಸಿದಂಗೆ 


೧೪೦೨೦ ಹೊರಗಿನ ಕಳ್ಳರನ್ನು ಹಿಡೀಬಹುದು, 
ಒಳಗಳ್ಳನನ್ನು ಹಿಡಿಯುವುದು (ಕಷ್ಟ) ಸಲ್ಲ 


೧೪೦೨೨ ಅಡಕೆ ಕದ್ದರೂ ಕಳ ೈ ಆನೆ ಕದ್ದರೂ ಕಳ ೫ 


೧೪೦೨೨ ಅಡಕೆ ಕದ್ದರೆ ಮುಚ್ಚಿಟ್ಕೊಬಹುದು, 
ಆನೆ ಕದ್ದರೆ ಮುಚ್ಚಿಕೊಳ ಲಾದೀತೆ ? 


೧೪೦೨೩ ಅಡಕೆ ಕದ್ದವ ಆನೆ ಕದ್ದಾನು 


೧೪೦೨೪ ಅರಳಿ ಕಳ್ಳ! ಅಂದರೆ ಗಡ್ಡ ಹಿಡಿದು ನೋಡಿದಾ 


೧೪೦೨೫ ಅವನು ಅಂತಿಂತೋನಲ್ಲ, ಸಂತೆಯಲ್ಲಿ ಮೂರು ಮೆಂತ್ಯ 
ಕದ್ಧ್ಯೋನು 


೧೪೦೩೦ 


೧೪೦೩೧ 


೧೪೦೩೨ 


೧೪೦೩೩ 


೧೪೦೩೪ 


೧೪೦೩೫ 


೧೪೦೩೬ 


೧೪೦೩೭ 


೧೪೦೩೮ 


೧೪೦೩೯ 


೧೪೦೪೦ 


೧೪೦೪೧ 


೧೪೦೪೨ 


ಅಲ್ಲೂ ಹೋಗಿ ವಲ್ಲಿ ಕದ್ದರೆ ವಲ್ಲ್ಯಾಗ ಮೂರು ಮಳ 
ಕಮ್ಮಿ ಬಂತಂತೆ 


ಅಂತ್ಯಜನಲ್ಲಿ ಹೋಗಿ ಮೆಂತ್ಯ ಕದ್ದಹಾಗೆ 
ಆಕಳ್ಳಗೊಬ್ಬ ' ಮೂಕಳೆ ಹೆ ಗಂಟು ಬಿದ್ದ 


ಆ ಕಳ ರ ಮನೆಗೆ ಮಾಕಳ ರು ಹೋದರೆ ಬಾರುಕೋಲು 
ತಕೊಂಡು ಬೆನ್ನುಹತ್ತಿದ್ರಂತೆ 


ಈ ಹಳ್ಳ ಆ ಕಳ್ಳನಿಗೆ ಈಡೇ? 

ಉಂಡೆ ಕದ್ದವನು ಒಡವೆಗೆ ಕೆ ೈಚಾಚನೆ ? 
ಎತ್ತ ಕದ್ದ ಕಳ್ಳ ಹಗ್ಗ ಮರೆತಾನೆ ? 

*ಒಳವು (ನೆಲೆ) ಬಲ್ಲ ಕಳ್ಳ ಜೀವದೊರಸೆ ಬಿಡ 
ಕದ್ದ ಕಳ ನ ಮಾತು ಬದ್ಧವೇ ? 

ಕದಿಯೋಕೆ ಬಂದವ ಮಡಿಧೋತ್ತ ಬಿಟ್ಟಾನೆ? 
ಕಳೆ ಸ ಬಂದರೆ ಕೊಳಿ ಯಾದರೂ ಉಳಿಯದಂ 
ಕಳ್ಳಿ ಮುತ್ತಿಟ್ಟ ರೆ ಹಲ್ಲೆಷ್ಟಿವೆ ಎಣಿಸಿಕೊ 

ಕಳ ಕ ಸುಳಿ ಗೆ ನಂಟ 

ಕಳ ಸೆ ಹೊಕ್ಕ ಮನೆಗೆ ಎಣ್ಣೆ ಒಂದು ದಂಡ 
ಕಳ ನ ಕೆಲಸಕ್ಕಿಂತ ಮಾತು ನಯಂ 

ಕಳ್ಳನ ಕೈ ಕತ್ತಲೆಯಲ್ಲಿ ಸುಮ್ಮನಿರದು 


ಕಳ್ಳನ ಕೈಗೆ ಬೀಗ (ಒಡವೆ) ಕೊಟ್ಟಹಾಗೆ 


* (|) ಗುರುತು ಕಂಡ ಕಳ್ಳ ಜೀವಸಹಿತ ಬಿಡ 
(11) ತಿಳಿದ ಕಳ್ಳ ತಿರುಗಿದರೂ ಬಿಡ 


೨೩ರ 


೧೪೦೪೩ 


೧೪೦೪೪ 


ಕನ್ನಡ ಗಾದೆಗಳ ವಂಹಾಕೊ!ಶೆ 
ಕಳ್ಳನ ದೇವರಾಣೆ, ಹಾದರಗಿತ್ತಿ ಕಣ್ಣೀರು ಎರಡನ್ನೂ 
ನಂಬಬೇಡ 


ಕಳ್ಳನ ಹೆಂಡತೀನ (ತಂಗಿಯ, ತಾಯ್ನ) ಕಣಿ ಕೇಳಿ 
(ದಾರಿ ಯಾವುದು ಅಂತ)ದರೆ “ಹಳ ಗುಂಟೆ ಹೋಗು' ಅಂದಳು 


ಕಳ್ಳನಿಗೆ ಅಳ್ಳೆದೆ 

3ಕಳ್ಳನಿಗೆ ಅಳ್ಳೆಯಲ್ಲಿ ಶಂಕೆ 

೩ಕಳ್ಳನಿಗೆ ಎಲ್ಲರ ಮೇಲೂ ಅನುಮಾನವೇ 
ಕಳ್ಳನಿಗೆ ಕಳ್ಳ ಕೂಡಿ ಇರುಳೆಲ್ಲ ಕದ್ದ ಹಾಗೆ 


ತಿಕಳ್ಳನಿಗೆ ಕಡು(ಬಾಯಿ)ನಾಲಗೆ ಹಾದರಗಿತ್ತಿಗೆ (ಹಲವು 
ಹರಿನಾಲಗೆ 


ಕಳ್ಳನಿಗೆ ಚೇಳು ಕುಟುಕಿದ ಹಾಗೆ (ಬಡಿದ ಹಾಗೆ) 
ಕಳ್ಳನಿಗೆ "ಕಳ್ಳ' ಆಂದರೆ ಕೊಳ್ಳಿ(ಯಂತಾಗುವನು) ಇಟ್ಟ ಹಾಗೆ 
ಕಳ್ಳನಿಗೆ ಸಂದುಕೊಟ್ಟು (ಒಳಕ್ಕೆ ಕರೆದು) ಒಡವೆಗೆ ಹುಯ್ಲಿಕ್ಕಿದ 


ಕಳ್ಳತನಕ್ಕೆ ಕಲ್ಲೂ ಸಹಾಯವಾಗುತ್ತೆ 


'ಕಳ್ಳಂಗೆ ಹಾದಿ, ಒಡೆಯಂಗೆ ಹೊಯ 


ಕಳ್ಳಂಗೆ ಬಾಯಿ ದೊಡ್ಡ, ಹೊಳ್ಳೆಗೆ ಮ್ಯಾಣ (ಸ್ವಾರೆ) ಹೆಚ್ಚು 


ಕಳ್ಳಂಗೆ ಮುಳ್ಳುಬೇಲಿಯೇ ? 


1 ಕಳ್ಳನ ಮನಸ್ಸು ಹುಳ್ಳುಹುಳ್ಳಗೆ 

2 ತೆ. ದೊಂಗಕು ಅಂದರ ಮಾದ ಅನುಮಾನಮೇ 
ತೆ: ದೊಂಗನ್ರು ತೇಲು ಕುಟ್ಟೆನಟ್ಲು 
ತ, ತಿರುಡನೈತ್ತೇಳ್‌ ಕೊಟ್ಟಿನಾರ್ಫೋಲೆ 


3 ಕಳಿ ಗೆ ಕಡುನಾಲಗೆ, ಬೊಡ್ಡಿಗೆ ಒಡ್ಡಾಚಾರ 


೧೪೦೫೯ 


೧೪೦೬೦ 


೧೪೦೬೧ 


೧೪೦೬೨ 


೧೪೦೬೩ 


೧೪೦೬೪ ' 


೧೪೦೬೫ 


೧೪೦೬೬ 


೧೪೦೬೭ 
೧೪೦೬೮ 
೧೪೦೬೯ 


೧೪೦೭೦ 


೧೪೦೭೧ 


೧೪೦೭೨ 


ಕಳ ಓನ್ಸೆಗಳ್ಬಾಯಿ 

ಕಳ್ಳರಿಗೆ ಹೊಳುವಿಲ್ಲ, ಸುಳ ರಿಗೆ ತಳವಿಲ್ಲ 
ಕಳ್ಳರಿಬ್ಬರು ಸೇರಿದರೆ ಕೊಳ್ಳಿ 

ಕಳಿ ಣೆ ಅದರತಾಳ, ತುಡುಗಿ ಬೆದರತಾಳೆ 


ಕಳ್ಳುವಾಸನೆ ಕಳ್ಳನಿಗೆ 


೨೩೯ 


ಕಂಡ(ಕದ್ದ)ಮನೆಗೆ ಕಳ್ಳ ಬಂದ, ಉಂಡ ಮನೆಗೆ ನಂಟ ಬಂದ 


ಕಂಡರೆ ಕಳ್ಳ, ಕಾಣದಿದ್ದರೆ ಸು(ಸೊ)ಬಗ 


ಕಾಟನಾಯ್ಕನ ಮನೆಗೆ ಕಳೆ ಟಿ ನುಗ್ಗಿದರೆ ನೇತಾಡೋದು 
ಎರಡು ಬೂದಿ ಚೀಲ 


ಕಾಡಿಗೆ ಹೋದರೆ ಕಳ ಸ ಊರಿಗೆ ಬಂದರೆ ಒಡೆಯ 


ಕಿಟಿಕಿಯಲ್ಲಿ ಕಳೆ ನ ಕಂಡರೆ ಮನೆಯವ ಗವಾಕ್ಷದಲ್ಲಿ 
ಅವಿತುಕೊಂಡ 


*ಕುಸುಮಿಯ ಹೊಲದಲ್ಲಿ ಕಳ್ಳ ಹೊಕ್ಕಹಾಗೆ 
ಕೈಲಿಲ್ಲದಿದ್ದರೆ ಕಳ್ಳ, ಹೊಟ್ಟೆಗಿಲ್ಲದಿದ್ದರೆ ಬಡವ 
"ಕೋ? ಎಂದ ಒಡವೆ ಕಳ್ಳ ಒಲ್ಲ 


ಕೋಳ್ಕುರುಕಿ ಮನೆ ದೀಪ ಉರಿದ ಹಾಗೆ 


ಚಂದ್ರನ ಬೆಳಕು, ಕಳ್ಳನಿಗೆ ಅಳುಕು 


ತಾ ಕಳ್ಳೆ ಪರರನ್ನು ನಂಬ; ಮಾ ಕಳ್ಳ. ಮನೆ (ಬೆಚ್ಚ) ನಂಬ 


೫ (1) ಹುರುಳಿ ಹೊಲದಲ್ಲಿ ಅವಿತುಕೊಂಡ ಹಾಗೆ 
(11) ತೆರೆದ ಬಾಗಿಲಿಂದ ಕಳ್ಳ ಹೊಕ್ಕ ಹಾಗೆ 
(111) ತೆರೆದ ಮನೆಗೆ ನಾಯಿ ಹೊಕ್ಕ ಹಾಗೆ 


೨೪೦ 


೧೪೦೭೩. 


(6೪೦೭೪ 


೧೪೦೭೫ 


೧೪೦೭೬ 


೧೪೦೭೭ 


೧೪೦೭೮ 


೧೪೦೭೯ 


೧೪೦೮೦ 


೧೪೦೮೧ 


೧೪೦೮೨ 


೧೪೦೮೩ 


೧೪೦೮೪ 


೧೪೦೮೫ 


೧೪೦೮೬ 


೧೪೦೮೭ 


೧೪೦೮೮ 


೧೪೦೮೯ 
೧೪೧೦೯೦ 


ಕನ್ನಡ ಗಾದೆಗಳ ಮಹಾಕೋಶ 
ತಿಪ್ಪಯ್ಕನಿಗೆ ಸೂಜಿ ಮೇಲು. ಕಳ್ಳನಿಗೆ ಬಾಯಿ ಮೇಲು 
ತೀರ್ಥ ಪ್ರೋಕ್ಷಿಸಿದರೆ ಕಳ್ಳ ಮಡಿ ಹೇಗೆ ವಣಟ್ವಿಯಾನು? 
ತುತ್ತು ಕದ್ದವ ಎತ್ತ (ಕದ್ದಾನು) ಕದಿಯದೆ ಬಿಟ್ಟಾನೆ 


ತೆರೆದ ಕಿಟಿಕಿಯಿಂದ ಬೆಕ್ಕು ಹೊಕ್ಕಿತು, 
ತೆರೆದ ಬಾಗಿಲಿಂದ ಕಳ್ಳ ಹೊಕ್ಕ 


“ತೆಂಗಿನ ಮರ ಯಾಕೆ ಹತ್ತುತೀ?' ಆಂದರೆ 
“ಬೆಕ್ಕಿಗೆ ಹುಲ್ಲು ತರೋಕೆ' ಅಂದ 


ನಸೆ ಕೊಟ್ಟ ಶವ ಹಸೆಮಣೆ ಕದ್ದುಕೊಂಡು ಹೋದ 


ನಾರಿಗೆ ನಡೆ ಸನ್ನೆ, ಹೋರಿಗೆ ವಿಂಡಿ ಸನ್ನೆ, 
ಕಳ್ಳನಿಗೆ ಹಲವಾರು ಸನ್ನೆ 


ನೀರಿನಲ್ಲುಳಿದರೆ ಮಾನು, ಹೊರಗುಳಿದರೆ ಕಳ್ಳ 

ಪಕ್ಕನೆ ಬಂದು ಗಕ್ಕನೆ ಹಾರಿಸಿಕೊಂಡು ಹೋದ 

ಪೆಟ್ಟಿಗೆ ಕದ್ದ ಕಳ್ಳ ಬೀಗದ ಕೈ ಬಿಟ್ಟಾನೆ? 

ಬಾಗಿಲು ಮುರಿದು ಹೋಗುವವನಿಗೆ ಬೀಗದ ಕೈ ಯಾಕೆ? 
ಬೀರಪ್ಪನ ಗೊರಕೆ ನೋಡಿ ತೋಳಪ್ಪ ಕುರಿ ಹೊತ್ತಂತೆ 
ಬೆಳ್ಳಿಯಾದರೆ ಕಳ್ಳನಿಗಾಗದೆ ? 

ಬೆಳ್ಸಿದ ಕಳ್ಳ ಬಂದ ಅಂತ "ಕೋ' ಅನ್ನೋಕಾದೀತೆ? 


“ಮರಕ್ಕ್ಮತ್ತಿ ಎಳನೀರ್ಯಾಕೆ ಕೆಡದೆ' ಅಂದ್ರೆ, "ಒಂದೇ ವಂರದಲ್ಲಿ 
ಎರಡು ಕೆಡದೆ, ಮರಕ್ಚೃತ್ತಿ ಕೆಡೀನಿಲ್ಲ' ಅಂದ್ನಂತೆ 


ಯಾರು ಕದ್ದರೂ ಸೂರ್ಗೋೊಳಿ, ಅಂತು ಕದ 
[AY ೪ ಎ 


ಶಕುನ ಚೆನ್ನಾಗಿದೆ ಅಂತ ಇರಂಳಿಲ್ಲ ಕದ್ದನಂತೆ 
ಸಗಣಿ ಕದ್ದು ಕೈ ನೋಯಿಸಿಕೊಂಡರಂತೆ 


ಗುಣಶೀಲ ಸ್ವಭಾವ ೨೪೨ 


೧೪೦೯೧ ಂತೆ ನೆರೆಯೋಕ್ಕು ಆಚೆ ಗಂಟ ಟುಕಳ್ಳರು (ಗಂಟೆಚೌಡೆಯರು) 


೧೪೦೯೨ *ಜಾತ್ರೆಗ್ಮುಂಚೆ ಕಳ್ಳರು ನೆರೆದರು 


೧೪೦೯೩ ಸಂತೆಗಳ್ಳನಾದರೆ ಪಟ್ಟೆ ಮಾರೋದೆಲ್ಲಿ? 

60೪೦೯೪ . ಸಂತೆಯಲಿ ಏನಗ ಅಂದರೆ ಕದ ವರಿಗೆ ಗುದು ಅಗ 
೧೧ [a ಎ ಎ (ಸ 

೧೪೦೯೫ ಸಂತೆಯಲ್ಲಿ ಮೆಂತ್ಯ ಕದ್ದವರ್ಕಾರು ? ಅಂದಹಾಗೆ 

೧೪೦೯೬ ಹಣ ಕಳ್ಳತನ ಕಲಿಸುತೆ 

೧೪೦೯೭ ಹೇಳವನಿಗೆ ಭಗೀರಥಿಯೋ, ಕಳುವನಿಗೆ ಅರಮನೆಯೊ ? 

೧೪೦೯೮ ಹೊಕ್ಕ ಕೂಡಲೆ ಕಳ್ಳ ಹುರಿಗೆಜ್ಜೆ ಕದ್ದನಂತೆ 


೧೪೧೯೯ ಹೊಳ್ಳೆಯ ಸೊಳ್ಳೆ ಒಳೆ ಯದು, ಕಳ್ಳಿಯ ಕೆಲಸ ಒಳ್ಳೆಯದು 


ಕಳ್ಳ-ತಳವಾರ-ಸೆರೆಮನೆ 
೧೪೧೦೦ ಇರುಳು ಎದ್ದ ಕಳ್ಳಗೆ ಹೆಬ್ಬಾಗಿಲಲ್ಲೇ ಬೆಳಗಾಯಿತು 
೧೪೧೦೦ ಈರಿ ಯವ್ನ ಹಿಡಿದ್ರೆ ಬೆಳ್ಳುಳ್ಳಿಯವ ಸಿಕ್ತಾನೆ 
೧೪೧೦೨ ಎಳ್ಳಿನ ಗುಣ ಗಾಣಿಗ ಬಲ್ಲ, ಕಳ್ಳನ ಗುಣ ತಳವಾರ ಬಲ್ಲ 
೧೪೧೦೩ ಕತ್ತೆಗೆ ತಿಪ್ಪೆ ತವರುಮನೆ, ಕಳ್ಳಗೆ ಸೆರೆ ಅತ್ತೆಮನೆ 
೧೪೧೦೪ ' ಕದ್ದು ಹೋದರೆ ಗುನ್ನಿನಲ್ಲಿ ಕೂಡಿಸಿದರುತೆ 
೧೪೦೨೫ ಕಳೆವೂ ಹಾನರವೂ ಮೂರುದಿಸವಂತಿ 


೧೪೧೦೬ "ಕಳ್ಳ ಕಳ್ಳ ನಿನ್ನ ಜೋಕಿ !' ಅಂದ್ರೆ "ಸೆಟ್ರೆ ಸೆಟ್ರೆ, ! ನಿಮ್ಮ 
ಸಾಮಾನು ಜೋಕೆ ! ಅಂದನಂತೆ 


1 (i) ಸೇತೆಯಲ್ಲಿ ಕಳ್ಳರು ನೆರೆದ ಹಾಗೆ 
(11) ಸಂತೆ ನೆರೆಯಕ್ಕೆ ಮುಂಚೆ ಗೆಂಟುಕಳ್ಳರು ನೆರೆಡರು 
2 ನಡುವಿರುಳನ್ಗಿ ಹೊರಟವರಿಗೆ ಹೆಬ್ಬಾಗಿಲಲ್ಲೇ ಬೆಳಗಾಯಿತು 
16 


೨೪೨ 


೧೪೨೦೭ 


೧೪೧೦೮ 


೧೪೦೧೦೯ 


೧೪೧೧೦ 


೧೪೧೧೧ 


೧೪೦೧೨ 


೧೪೧೧೩ 


೧೪೧೧೪ 


೧೪೧೧೫ 


೧೪೧೧೬ 


೧೪೧೧೭ 


೧೪೧೦೮ 


೧೪೧೫೪೯ 


೧೪೧೨೦ 


೧೪೧೨೧ 


ಕನ್ನಡ ಗಾದೆಗಳ ಮಹಾಕೋಶಿ 
ಕಳ್ಳತನ ಮಾಡೋವ್ನೂ ಹಾದರ ಮಾಡೋವ್ನೂ 
ಯಾವಾಗಲಾದರೂ ಸಿಕ್ಕಿಬೀಳ್ತಾನೆ 
ಕಳ್ಳನನ್ನು ಕಳ್ಳ ಬಲ್ಲ 
ಕಳ್ಳನ ಸುಳಿವು ಕಳ್ಳ ಬಲ್ಲ 
ಕಳನ ಹಿಡಿಯೋಕೆ ಕಳ್ಳನೇ ಸರಿ 
*ಕಳ್ಳನ ಹೆಜ್ಜೆ ಕಳ್ಳ ಬಲ್ಲ, ಹಾವಿನ ಹೆಜ್ಜೆ ಹಾವು ಬಲ್ಲುದು 


ಕಳ್ಳನಿಗೆ ನಾಲ್ಕು ಕಣ್ಣು, ತಳವಾರ (ಕೊತ್ವಾಲ)ನಿಗೆ ಎರಡೇ 


ಕಣ್ಣು 

ಕಳೋನೂ ಹೆಚ್ಚೂ, ಕಾಯೋನು ಹೆಚ್ಚೊ ? 

ಕಾಯುವವರ ಜಾಗ್ರತೆಯೊ, ಕದಿಯುವವರ ಜಾಗ್ರತೆಯೊ ? 
ಕೇಡಿಯನ್ನೂ ಹೆತ್ತಳು, ಜೈಲಿಗೆ ಕೂಳೂ ಹೊತ್ತಳು 
ತಬ್ಬಲಿ ತಬಕು ಕದ್ದು ಜಗಲೀಲಿ ಸಿಕ್ಕಿಬಿದ್ದ 
ಬಿಡುಗಡೆಯಾದರೂ ನಡುರಾತ್ರಿ ಸಂಚಾರ ತಪ್ಪಲಿಲ್ಲ 


ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ 
ಕಾಣೋಲ್ವೆ ? 


ಬೇಡಿಯಲ್ಲಿದ್ದವಗೆ ನಾಡಿನ ಯೋಚನೆ ಯಾಕೆ ? 
ಸೆರೆ ಬಿದ್ದ ಮೇಲೆ ಮರೆ ಏನು 


ಸೆರೆಮನೆಯಲ್ಲಿ ಅರಮನೆಯೆ ? 


* ತೆ. ಮೊಂಗನು ದೊಂಗಯೇ ಯೆರುಗುನು 
ತ. ಕಳ್ಳ ನುಕ್ಕು ತೆರಿಯುಂ ತಿರುಟು ಬಂದಿ 


ಮ್ಮ 


ಕಳ್ಳನೇ 


ಟ ಬ ಎಂ 


ಆಟಿಯೂ ಕಳ್ಳ ಡೆ ವಣ 


ಗುಣಶೀಲ ಸ್ವಭಾವ ೨೫೩ 


೧೪೧೨೨ ಹಿಂದಿರೋನು ಕದ್ದರೆ ಮುಂದೆ ಹೋಗೊೋವ್ನ ಇಚ್ಛೆ ಸಿಕೆ ೊಂಡು 
ಹೋದ ಹಂಗೆ 


೧೪೧೨೩ ಹುತ್ತದ ಡೊಂಕು ಹಾವು ಬಲ್ಲುದು, ಹಾವಿನ ಡೊಂಕು ಹುತ್ತ 
ಬಲ್ಲದು 
೧೨ 


೧೪೧೨೪ ಹೇಸಿಕೆ ಕದ್ದು ಕೋಳಕ್ಕೆ ಹಾಕಿಸ್ಕೊಂಡ ಹಾಗೆ 


ಕಳ್ಳನ ಷ್ಠ 
೧೪೧೨೫. ಕದ್ದ ಒಚವೆ ಮಧ್ಯಾಹ್ನಕ್ಕಿಲ್ಲ, ಹಿರೀ ಮಗನ ಹಿಂಡೇ ಕೂಳಿಗಿಲ್ಲ 
೧೪೨೨೬ ಕದ್ದು ತಿನ್ನೋಕಿಂತ ಬೇಡಿ ತಿನ್ನುವುದು ಲೇಸು 
೧೪೧೨೭ *ಬೇಡಿ ತಿಂದರೂ ಕದ್ದು ತಿನ್ನಬಾರದು 
೧೪೧೨೮ ಕಳ್ಳ ಒಕ್ಕಲಲ್ಲ, ಕಳ್ಳಿ ಕಟ್ಟಿಗೆಯಲ್ಲ 
೧೪೧೨೯ ಕಳ್ಳನ ಬದುಕು ಕ(ಚೆ)ಲ್ಲಾಪಿಲ್ಲಿ 
೧೪೧೩೦ *ಕಳ್ಳ (ಸವಲ್ಲನ ಹೆಂಡತಿ ಎಂದಿದ್ದರೂ ಮುಂಡೆ 
೧೪೧೩೧ ಕಳ್ಳನ ಹೆಂಡತಿಗೆ ಕರಿಮಣಿಯೇ ಆಧಾರ 
೧೪೧೩೨ ತಾನು ಕದಿಯಲಿಲ್ಲ, ಅರಸನಿಗೆ ಅಂಜಲಿಲ್ಲ 


೧೪೧೩೩ ಹಸಿವೆಯಿಂದ ಸತ್ತರೂ ಸಾಯಿ, ಕಳೆವು ಮಾತ್ರ ಮಾಡಬೇಡ 


/ ಹೆದರಿಕೆ 


೧೪೧೩೪ ಅಂಜ್ಞಾ ಅಂಜ್ತಾ ಆಕಾಶವೇ ತಲೆ ಮೇಲೆ ಬಿತ್ತು 


* ತೆ ದೊಂಗಮನಿ ಪೆಂಡ್ಲಾಮು ಯೆಪ್ಪುಡೂ ವಿಧವೆ 
* ಕದ್ದು ಮದುವೆ ಮಾಡಿಕೋತೀನಿ, ಬಗ್ಗಿ ಓಲಗ ಊದು 


26೪ 


(೪೧೩೯ 


೧೪೧೪೦ 


೧೪೧೪೦ 


೧೪೧೪೨ 


(೪೧೪೩ 


೧೪.,೪೪ 


೧೪೧೪೫ 


೧೪೨೪೬ 


೧೪೧೪೭ 


೧೪೧೪೮ 


೧೪೧೪೯ 


ಕಿನ್ನೆಡ ಗಾದೆಗಳ ಮಹಾಕೋಶ | 
ಅಂಜಿಕೆ ೧ಂಡು ಇರೋವೊತ್ಸೆ ಅಗುಳೆಲ್ಲ ಹೋದೋ 
ಅಂಜಿದವನಿಗೆ ಏಳು ದೆವ್ವ 
1ಅಂಜುವವರ ಮೇಲೆ ಕಪ್ಪೆ ಎಸೆದಂಗೆ 
ಅಂಬಿಗನಿಗೆ ಹರಿಗೋಲು. ಬಿಡಲು ಅಂಜಿಕೆ 
ಒದ್ದೆ ಬಟ್ಟೇಲಿ ಹೊಡೀತೀನಿ ಅಂತ ಹೆಂಡ್ತೀನ ಹೆದರಿಸಿದನಂತೆ 
2ಅಂಜುವವನಿಗೆ ಹಗ್ಗವೂ ಹಾವು 
ಅಂಜುವವಳೇ, ಬೆಚ್ಚುವವಳೇ ! ಎನ್ಲಿದ್ದೀಯೆ ? 
ಇಣುಕಿ ನೋಡದವ ಕೆಣಕಿ ನೋಡ್ತಾನೆ ? 
ಇಲಿಗೆ ಹೆದರಿ ಹುಲಿ ಬಾಯಿಗೆ ಬಿದ್ದ 
ಉಳ್ಳವನಿಗೆ ಕಳ್ಳನ ಭಯ 
ಊರಿನವರಿಗೆ ಸ್ಮಶಾನದ ಭಯ, ಪರ ಊರಿನವರಿಗೆ ಹೊಳೆ 
ಭಯ | 
ಎದೆಯೇ ಒಡೆದವಳಿಗೆ ತಲೆ ಒಡೆದರೆ ಭಯವೆ ? 
ಕಗ್ಗಲ್ಲು ಕಂಡವನಿಗೆ ಬೆಣಚುಕಲ್ಲು ಕಂಡರೆ ಭಯ 
ಕಣ್ಣು ಹೇಡಿ, ಕೈರಥ 


ಕರಡಿ ಕಂಡು ಗೊಬ್ಬುಳಿ ಏರಿದ ಹಾಗೆ 


1 (i) ಅಂಜಿದವರ ಮೇಲೆ ಹಂಜಿ ಹಾರಿಬಿಟ್ಟರು 
(11) ನಡುಗುವವನ ಮೇಲೆ ಸತ್ತ ಹಾವು ಎಸೆದ ಹಾಗೆ 
(111) ಹಗ್ಗ ಕಂಡು ಹೆದರುವವನ ಮೇಲೆ ಹಾವು ಇಟ್ಟಹಾಗೆ 
2 ಎಗ್ಗನಿಗೆ ಹಗ್ಗವೂ ಹಾವು | 
ತಿ. ಊರಿನ ಸ್ಮಶಾನ ಹೆದರಿಸಿತು, ಪರೂರಿನ ಹೊಳೆ ಹೆದರಿಸಿತು 


ಗುಣಶೀಲ ಸ್ವಭಾವ 


೧೪೧೫೦ 
೧೪೧೫೧ 
೧೪೧೫೨ 
೧೪೧೫೩ 
೧೪೧೫೪ 


೧೪೧೫೫ 


೧೪೧೫೬ 
C೪೧೫೭ 
೧೪೧೫೮ 
೧೪೧೫೯ 
೧೪೧೬೦ 
C010 
೧೪೧೬೨ 
೧೪೦೬೩ 
೧೪೧೬೪ 


೧೪೨೬೫% 


1ಕರಡಿಗೆ ಹೆದರುವವನು ಕರಿ ಕಂಬಳಿ ಕಂಡ ಹಾಗೆ 

ಕಳ್ಳನಿಗಂಜಿ ಕಾಡುಹೊಕ್ಕು ಹುಲಿಗಂಜಿ ಹುತ್ತ ಹೊಕ್ಕ ಹಾಗೆ ` 
ಕಾಗೆ "ಕಾ' ಅಂದರೆ ಲಗಳಿ (ಲೋಳೆ)ಯ ಎತ್ತು ಹಾರಿ ಬಿತ್ತಂತೆ 
ಕೆರೆಯಲ್ಲಿ ಇಳಿದರೆ ಕಪ್ಪೆ ಕಚ್ಚುತ್ತೆ 

ಕೊಡ್ತೀನಿ ಆಂದ್ರಾಸೆ. ಹೊಡೀತೀನಿ ಅಂದ್ರೆ ಭಯ 


ಖಂಡುಗ ತಿಂತೇನೆ, ಬಂಡಿ ಮೇಲೆ ಹೇರ್ತೇನೆ ; ಉಷ್‌ 
ಅಂದದ್ದಕ್ಕೆ ನನ್ನೆದೆ "ಧಸ್‌' ಅಂತಲ್ಲ ! 


ಗಂಡೇನೋ ಗಂಡೆ, ಆದರೆ ಗುಂಡಿಗೆ ಮಾತ್ರ ಸೊನ್ನೆ 
ಗುಂಚಕ್ಕಿ ಗುರ್‌ ಅಂತು, ನನ್‌ ಜೀವ ಬಗ್ಗಂತು 
ಜೀವ ಎಳ್ಕೊಂಡು ಹೋಗೋ ಯಮನ್ನ ಹೆಣ ಹೆದರಿಸಿದಂಗೆ 
ಕಂಡು ಹೆದರುವವನ ಮರುಳನಲ್ಲವೆ ? 
ತೀರಕ್ಕೆ ಬಂದ ಮೇಲೆ ಕೆರೆ ಭಯವೆ ? 

ದೂಡಿಸಿಕೊಂಡು ಹೋಗುವ ಮನುಷ್ಯ ಹೇಡಿಗಿಂತ ಕಡೆ 
ಧೈರ್ಯವಿಲ್ಲದವನಿಗೆ ದೇವರೇನು ಮಾಡೀತು? 

ನರಿಗೆ ಕೊಂಬಿದ್ದರೂ ನರರಿಗೆ ಹೆದರಬೇಕು 

“ನಾಗರ ಹಾವು' ಅಂದರೆ ವಿಷ ತಗುಲಿ ಸಾಯ್ತಾರೈ ? 


ನಾನೇ ಧೀರ! ಮಡಕೆ ಸಂಧೀಲಿ ತೂರ 


] . (1) ಕಂಬಳಿಗೆ ಹೆದರುವವನು ಕರಡಿ ಕಂಡಹಾಗೆ 


(11) ಹಗಲು ಕರಡಿಯ ಸಂಗಡ ಜಗಳವಾಡಿದವನು, ರುತ್ರಿ ಕಂಬಳಿಯನ್ನು ಕಂಡರೂ 
ಹೆದರುವನು 


೧೪೧೬೭ 


೧೪೧೬೮ 


೧೪೧೬೯ 


(೪೧೭೦ 


೧೪೦೭೧ 


೧೪೧೭೨ 


೧೪೧೩೭೩ 


೧೪೧೦೭೪ 


೧೪೧೭೫ 


೧೪೧೭೬ 


೧೪೧೭೭ 


೧೪೧೭೮ 


೧೪೧೭೯ 


೧೪೧೮೦ 


೧೪5೧೮೧ 


೧೪೧೮೨ 


೧೪೮೩ 


೧೪೧೮೪ 


ಗಾದೆಗಳ ಮೆಹಾಕೋಶ | 
ನಾಯಿ ಓಡಿದ ಷಾಗೆ ಓಡಿದ 
ನುಚ್ಚಿಗೆ ಬೆಚ್ಚುವವನಿಗೆ ನೊಚ್ಚೆಗೆ ಮಾಡಿದರೂ ನೆಚ್ಚಿಗೆ ಸಾಲದು 
ಪಂದೆ ಬಾಯಿ ನಾರಿ ಹಿಂದೆ 
ಪುಕ್ಕಲ ರಟ್ಟೆಗಾತ್ರ ವಿಃಾಸೆ ಬೆಳೆಸಿದ ಹಾಗೆ 
ಪ್ರಕ್ಕನಾದವ ಮಿಕ್ಕಿ ಹೋದಾನೆ ? 
ಪುಕ್ಕನಾದರೂ ಮುಕ್ಕೋಕೆ ಕಡಿಮೆಯಿಲ್ಲ 
ಪ್ರೇತಕ್ಕೆ ಹೆದರುವವ ಭೂತಕ್ಕೆ ಹೆದರನೆ ? _ 
ಬಕ ತಪಸ್ಸು ಮಾಡಿದರೆ ಮಕರನಿಗೆ ಭಯವೇನು? 
ಬಲವಿದ್ದದ್ದು ಲಯವಾದರೆ ಭಯಪಡುವುದೇ ಸರಿ 
ಬಾವಲಿ ಕ:ಡು ಬಾಗಿಲು ಹಾಕಿದರು 
ಬಿಸಿಲಿಗೆ ಹೆದರಿ ಬೆಂಕಿಗೆ ಬಿದ್ದಹಾಗೆ 
ಬೆಚ್ಚುವನನ್ನು[ಕಚ್ಚಿದ ಹಾಗೆ 
ಬೆದರಿ ಕೆಟ್ಟನೆ ಬಡ ಹಾರುವ ? 


ಬೆಸ್ತರ ಕೇರಿಯಾದ್ರೆ ಬಾಯಿ ಮುಚ್ಚಿಕೊಂಡು ನಡೀರಿ, 
ಹಾರೂಗೇರಿಯಾದೈ (ಹೊಡೀರಿ ತಮಟೆಯ) ಹಾಕಿ ಗಳ | 


ಬೇಡಿಕೊಂಡಷ್ಟೂ ಹೇಡಿತನ ಹೋಗಲಿಲ್ಲ 
ಭಯವಾದದ್ದು ನಯದಿಂದ ಲಯವಾದೀತೆ ? 
ಭಯವಿದ ವನಿಗೆ ಜಯವಿಲ್ಲ 

೧ಎ 
ಭ್ರಾಂತಿ ಹೋಯಿತು, ಭಯ ಹೋಗಲಿಲ್ಲ 


ಭೀತಿಯೇ ಭೂತ 


ಗುಣಶೀಲ । 


ಇವ 
೧೪೧೮೫ 
೧೪೧೮೬ 
೧೪೧೮೭ 
೧೪೧೮೮ 
೧೪೧೮೯ 
೧೪೧೯೦ 


೧೪೧೯೧ 


೧೪೧೯೨ 
೧೪೧೯೩ 
೧೪೧೯೪ 
೧೪೧೯೫ 
೧೪೧೯೬ 
೧೪೧೯೭ 
೧೪೧೯೮ 
೧೪೧೯೯ 
೧೪೨೦೦ 
೧೪೨೦೧ 
೧೪೨೦೨ 


೧೪೨೦೩, 


ಮಳೆ ಸನಿಗೆ ಹೆದರಿ ಹೊಳೇಲಿ ಬಿದ್ದ ಹಾಗೆ 

ಮಳೆಗಾಲ ಬಂತೆಂದು ಬಿಡುವರೇ ರಾಜ್ಯವನು 

ಮಂದೆ ಬಳಿಗೆ ತೋಳ ಬಂದರೆ ತಂದೆ ಬಳಿಗೆ ಓಡಿಹೋದ 
ಶಕ್ತಿ ನೋಡದೆ ಶಬ್ದಕ್ಕೆ ಹೆದರಿದರಂತೆ 

ಶಾಟಕ್ಕಂಜಿ ಶಾಲೆ ಉಡೋದು ಬಿಟ್ಟಳಂತೆ 

ಸತ್ತರೂ ಇನ್ನೂ ಬಿಡೆಯಾ ಸೀತೆ ರಾವಣನ ಹಂಬಲವಾ ? 


ಸಾವಿರಾಳು ಬಲ, ಅರೆಯಾಳು (ಆರಾಳು) ಮನಸ್ಸು 


ಹಬೆಗೆ ತಾಳದೆ ಉರಿಯೊಳಗೆ ಬಿದ್ದಂತೆ 

ಹಂದಿ ಹಾದವನಿಗೆ ಕಗ್ಗಲ್ಲು ಕಂಡರೂ ಭಯ 

ಹಾತೆಗಂಜಿ ಅಳಿಯನ ತಬ್ಬಿದಂಗೆ 

ಹಾವಿನೊಂದಿಗೆ ಸರಸ, ಹಗ್ಗ ಕಂಡರೆ ಭಯ 

ಹುಚ್ಚಿಗೆ ಬೆಚ್ಚಿ ಕಿಚ್ಚಿಗೆ ಬಿದ್ದ 

ಹುಲಿ ಕಂಡ ಕರು ಕಗ್ಗ ಲ್ಲಿಗುಜಿತ್ತು 

ಹುಲು ಬೆದರಿಕೆಗೆ ಹುಲ್ಲು ಬಣವೆ ಹಾರಿಬಿದ್ದಂತೆ 
ಹುಳುವಿಗಂಜಿ ಹುತ್ತಿನಲ್ಲಿ ಕೂತಿದ್ದರಂತೆ 

ಹೂಸಿಗೆ ಹೆದರಿತಂತೆ ಗುಬಲೂರು ಸಂ 

ಹೊರೆಗೆ ಹೆದರಿದವ ಹಾವಿಗೆ (ಹೆದರಿಯಾನೆ ?) ಹೆದರನೆ ? 
ಹೇಡಿಗೆ ಹೆಂಡ್ತಿಯಾಗಬಾರದು, ಕೊಜ್ಜೆಗೆ ಗೆಳತಿಯಾಗಬಾರದು 


ಹೇನಿಗಂಜಿ ತಲೆ ಭೋಳಿಸಿದ ಹಾಗೆ 


೨೪೮ 

ಹೆದರಿಸುವುದು 
೧೪೨೦೪ 
೧೪೨೦೫ 


೧೪೨೦೬ 


4 ಧೆ ಓರ್ಯಶಾಲಿ 
೧೪೨೨೭ 
೧೪೨೨೮ 
೧೪೨೦ 
೧೪೨೧೦ 
C೪೨೧) 
೧೪೨೧೨ 
೧೪೨7೨೩ 


೧೪೨೧೪ 


೧೪೨೧೫ 


C೪2೧೬ 


ಕನ್ನಡ ಗಾದೆಗಳ ಮಹಾಕೋಶ 


3ಒಬ್ಬ ಅತ್ತು ಹೆದರಿಸಿದ, ಒಬ್ಬ ಹೇತು ಹೆದರಿಸಿದ 


೫ಡುವನನ್ನು ಕಂಡರೆ ಆಟ್ಟುವವನಿಗೆ ಸದ 


ಸಾಂಬ್ರಾಣಿಯಂಥ ಸಣ್ಣ ಕುಡ್ಲು ತಕ್ಕೊಂಡು ದೇವರಾಣೆಗೂ 
ನಿನ್ನ ಮೂಗು ಕುಯ್ತಾನಿ. ಅಂದ 


ಅಗ್ನಿಗೆ ಭಸುಪತಲಿಸ್ಲ, ಆಗ್ನೇಯಕ್ಕೆ ಭಯಪಟ್ಟುನೆ ? 
“ಅಂಜನೇಡ' ಅಂನರೆ ಆನೆಯಷ್ಟು ಕಸುವು 

ಆನೆಗ್ಮಾಕೆ ನಾಯಿಯ ಭಯ ? 

ಕರಡಿಗೆ ಹೆದರದವ ಕರಿಕುಬಳಿಗೆ ಹೆದರ್ತಾನೈ ? 
ಕಿಚ್ಚಿಗೆ ಹೆದರದ ವ ಬೂದಿಗಂಜ್ಞಾನ್ಯೆ ? 

ಕೂರೆಸೆ ಅಂಜಿ ಸೀರೆ ಊರಿಟ್ಟಳಂತೆ 


ಗುಂಡಿಸ ಇದ್ದವ ಗುಂಡಿಗೆ ತಿರುಗಿಸಲಿ 
ಗರುತನ ಗೆರೆಯವನಿಗೆ ಉರಗಸ ಅಂಜಿಕೆಯೇಕೆ? 


ದಂಡಿಗೆ ಹೆದರಲಿನ್ಲ ದಬಾ (ಮಾ) ಣಕ್ಕೆ (ದಾಳಿಗೆ) ಹೆದರಲಿಲ್ಲ: 
ಇಸಯ್ಯನ ಕಣ (ಕೊಣ) ಮಿಣಿಗೆ ಆಂಜ್ತಾನ್ಕೆ ? 


ದಿಟ್ಟ ಧೀರ ನೆಟ್ಟ ಕಂಬದಂತೆ 


| ಅತ್ತು ಹೆದಲಿಸಲೊ, ಹೇತು ಪೆದರಿಸಲೊ ? 
2 ಓಡುವ ನಾಯನ್ನು ಕಂಡರೆ ಅಟ್ಟುವ ನಾಯಿಗೆ ಹಬ್ಬ 


ಗುಣಶೀಲ ಸ್ವಭಾವ 


೧೪೨೧೭ 
೧೪೨೧೮ 
೧೪೨೧೯ 
೧೪೨೨೦ 
೧೪೨೨೧ 
(೪೨೨೨ 


೧೪೨೨೩ 


೧೪೨೩೦ 


0೪ ೨೩೧ 
೧೪೨೩೨ 


೧೪೨೩೨, 


ಬೂಬಮ್ಮನ ಗಂಡ ಬ 


ಬೆಂಕಿಗೆ ಕರಗದ್ದು 


CO 
43 
4ನ 


ಧೈ ರ್ಯವಂತನ ಗುಣ ಕಾರ್ಯದಲ್ಲಿ ನೋಡು 


ಗೆ (ದೈವಾನುಕೂಲ) ದೈವ ಸಹಾಯ 


ನಾಕದವರಿಗೆ ಲೋಕದ ಭಯುವೇನು ? 
ಪ್ರಳಯಕ್ಕೆ ಹೆದರದವ ಪಾಳ್ಯಕ್ಕಂಜಿಯಾನೆ ? 
ಪುಟ್ಟನಾದರೂ ದಿಟ್ಟ 

ಷೇಟೆಯಲ್ಲಿ ಮೂಗು ಕೊಯ್ದವ ಹಳ್ಳಿಯಲ್ಲಿ ಅಂಜಿಯಾನೆ ? 
ಬಿಸಿನೀರಿಗೆ ಕರಗೀತೆ ? 
ಬೆತ್ತಲೆಯಿದ್ದವನಿಗೆ ಎತ್ತಲೂ ಭಯವಿಲ್ಲ 

ಸಾವಿಗಂಜದವ ನೊ 


ೇವಿಗಂಜ್ತಾನೈ ? 


ನ್ನ (ಕಾಡೂ ಒಂದೇ) ಕಾಡೇನು, 
ಡೇನು ? 


ಪರರ (ಕಾಡೂ 


೧ 


ಇಳೆಗೆ ನೆನೆಯದ ಕಲ್ಲು ಮಳೆಗೆ ನೆನೆದೀತೆ ? 


ಬಳ್ಳುರಿಗೆ ಹೋದ ನನ್ನ ಗಂಡ ಎ ಸೆ ಉಳಿಸಿಕೊಂಡು ಬಂದ 


ಬೆವರು ಸುರಿದರೂ ಲೌರ್ಯ (ಹೋಗಲಿಲ್ಲ) ಹೋದೀಕೆ? 


ಹುಲಿ ಹಾಲು ಮೊಲದ ಗಿಣ್ಣು ತಂದ ಹಾಗೆ 


೨೫೦ 


೧೪೨೩೪ 


ಒಣ ಪೌರುಪ 
೧೪೨೩೫ 
೧೪೨೩೬ 


೧೪೨೩೭ 


೧೪೨೩೮ 


ಕನ್ನಡ ಗಾದೆಗಳ ಮಹಾಕೋಶ 


ಹುಲಿ ಹೊಡೆಯಬೇಕು, ಚರ್ಮ ಹೊದೆಯಬೇಕು 


ಅಮ್ಮಿಗಂಡ ಹಮಿಸ್ಮಾರ, ದೊಣ್ಣೆ ತಕಂಡು ತಿವೀರ 
“ಅರಳು ಮೂಟೆ ಹೊತ್ಕೊಂಡು ಒರಳು ದಾಟೇನು' ಅಂದನಂತೆ 


“ಆನೆ ಕಡಿಯುವೆನೆ ಗಜಲಕ್ಷ್ಮಿ, ಅಶ್ವ ಕಡಿಯುವೆನೆ ಅಶ_ಲಕಿ 


ವ್‌ 


ಸಿಪಾಯಿಗಳಂತೂ ಸರಿಯೇ ಸರಿ ; ಇ ಇನ್ಯಾರ ಕಡಿಯಲಿ ? 
ಕಡಿಯಲೆ ಬೋಳು ಹಾರುವನನ್ನ ke 


“ಇದೇಕೊ ಮಲ್ಲ ! ಅಂದರೆ ಬೆಣಚುಕಲ್ಲು ಬೋರೆಗೆ ಹೋಗಿ 
ಗಿಣಿಚಿಕೊಂಡು ನೋಡಿದ 


ಈರಣ್ಣ ಬಲು ಶೂರ, ಈರುಳ್ಳಿ ಬಹು ಕಾರ 


೭ಉತ್ತರನ (ಆವುಟ, ಪಾರುಪತ್ಯ) ಪೌರುಷ ಹೆಂಗಳೆಯರ (ಒಲೆ) 
ಮುಂದೆ, ಹಾರುವನ ಪೌರುಷ ಎಲೆ ಮುಂದೆ 


“ಎದ್ದರೆ ನೀನು ಕೆಟೆ ಕೆ ಅಂದ ಹಾಗೆ ಕುಂಟ 


“ಕತ್ತಿ ಎತ್ತಿ ಕೈಗೆ ಕೊಡು, ಕಾಗೆಗೊಂದು ತುಂಡು, ಗೂಗೆಗೊಂದು 
ತುಂಡು ಹಂಚಿ ಬಿಡ್ತೀನಿ” ಅದ್ದಂತೆ 


ಒಕ್ಕಳ ಪುರಿ ಹೊತ್ತುಕೊಂಡು ಕೊತ್ತಿ ಮೆಳೆ ನೆಗೆದೇನು ಅಂದ 


ಹತ್ತಿ ಹೊತ್ಕೊಂಡು ನನ್ನ ಗಂಡ ಒಳು ಳಿ (ದಾಟಲಾರ) 
ದಾಟಿದ 


1 ಹುಲಿಹೆಣಡೆಯವು, ಚರ್ಮ ಹೊದೆಯವು (ಹವ್ಯಕ) 
2 ನನ್ನ ಆವುಟ ನನ್ನ ಹೆಂಡ್ತಿ ಮುಂದೆ 
KY) “ಎದ್ದ ರೆ ಅಳಲ್ಲ' ಅಂದ ಹಾಗೆ 


(11) ಕುಂಟ ಎದ್ದರೆ (ಆಳಲ್ಲ) ಎದ್ದರೆ ಕೆಟ್ಟ ಆಂದ ಹಾಗೆ 
(111) ಸುಂಕದ ಕಟ್ಟಿಯಲ್ಲಿ ಸೋಟವ್ಲಿದ ಕಂಟಿ "ಎದ್ದರೆ ಆಳಲ್ಲ" ಅಂದ ಹಾಗೆ 


ಗುಣಶೀಲ ಸ ಭಾವ ೨೫೧ 


೧೪೨೪೫ 3ಕನ್ನಂಬಾಡಿ ಹತ್ತಿರ ಕಂಬಳಿ ಕಿತ್ತುಕೊಂಡರೆ ಬಲಮುರಿ ತಾವು 
ಹಲ್ಲುಮುರಿ ಕಚ್ಚಿದ 


೧೪೨೪೬ ದೋಸೆ ತಿನ್ನುವಾಗ ಮಿಾಸೆ (ತಿರುವಿದ) ಮುರಿದನಂತೆ 
೧೪೨೪೭ ನಿನ್ನೂರ್ಲೆ ಹ್ಯಾಟೆ, ನನ್ನೂರ್ಲೆ ಹುಂಜ 
೧ ಶಿ ೩" 
೧೪೨೪೮ ಪಟ್ಟಣದಲ್ಲಿ ಪೆಟ್ಟು ತಿಂದು ಹಳ್ಳಿಗ್ಬಂದು ಹಲ್ಲು ಕಡೀತಿದ್ದಂತೆ 
೧೪೨೪೯ ಬೂದಿ ಮಡ್ಕೆ ಹೊಡ್ದು "ಭಲೆ" ಅನ್ನಿಸಿಕೊಂಡ 
೧೪೨೫೦ ಬೆಕ್ಕಪ್ಪ ಇಲ್ಲದಲ್ಲಿ ಇಲಿಯಮ್ಮ ಲಾಗಾ ಹೊಡೆಯಿತು 
೧೪೨೫೧ ಸತ್ತ ಹಾವು ಬಡಿದ ಹಾಗೆ 
೧೪೨೫೨ ಸತ್ತವ್ನ ಬಡಿಯೋಕೆ ಸಶದುರ್ನ ಕರೆ ಅಂದ ಹಾಗೆ 
೧೪೨೫೩ ಹಳ್ಳಕ್ಕೆ ಬಿದ್ದು ಹಲ್ಮುರಿ ಕಚಿ ದನಂತೆ 
ಎ [J ಚ 
೧೪೨೫೪ ಹುಲಿಯುಗುರು ಕಟ್ಟಿಕೊಂಡು "ನಾನು ಶೂರ" ಎಂದು ಮೆರೆದ 
ಹಾಗೆ 
ಸ್ವಚ್ಛಂದ ಸ್ವಭಾವ 
೧೪೨೫೫ ಅರಿತರೆ ಅರಿತೆ, ಬೆರೆತರೆ ಬೆರೆತೆ 
೧೪೨೫೬ ಅವರ ಕೈ, ಅವರ ಬಾಯ್‌ 
೧೪೨೫೭ ಆಡಿದ್ದೇ (ಮಾಡಿದ್ದೇ) ಅಟ ಹೂಡಿದ್ದೇ ಲಗೆ 
೦ಎ ಎ ಎ [a 
1 (1) ಕಡಬದ ಏಂ ಮೇಲೆ ಕಂಬಳಿ ಕಿತ್ತುಕೊಂಡರೆ ಮಾಯ. (ಸವ ದ್ರದ) ಸಂದ್ರನ 
ಹತ್ತಿರ ಮಾಸೆ ತಿರುಗಿಸಿದ 
(11) ಕಲ್ಲೂರ (ತೊಟ್ಲುಕೆರೆ) ಏರಿ ಮೇಲೆ ಕಂಬಳಿ ಕಿತ್ತುಕೊಂಡರೆ ಕಡಬದ 
(ಕುಣಿಗಲು) ಕೆರೆ ಏರಿ ಮೇಲೆ ಮಾಸೆ ತಿರುಗಿಸಿದ 


(111) ಕನ್ನಂಬಾಡಿ ತವ್‌ ಕಂಬಳಿ ತೀರಿಸ್ಫುಟ್ಟು ದೇಶುವಳ್ಳಿ ತವ್‌ ಬಂದು ಮಾಸೆ 
ತಿರುಗಿಸಿದಂಗೆ 


೨೫೨ 


ಹಗಲುಗನಸು 


೧೪೨೬೭ 


೧೪೨೬೮ 


೧೪೨೬೯ 


ಕನ್ನಡ ಗಾದೆಗಳ ವ.ಹಾಕೋಶಿ 
ಕಟ್ಟು ಹರಿದ ಪಂಜಿನ 
ಘೋಡಾ ಉಂಟು, ಮೈದಾನ ಉಂಟು 


ತನ್ನೆ ಕೈ ಕಾಸು, 
ಬಳ್ಳಳ್ಲಿ ಹೇಳು 


ಮೇಲುಕೋಟೆ ನಾಮ, ತಿಕ್ಕಷ್ಟು ಮೊಕ್ಕಷ್ಟು 


ತನ್ನ ತೋಟದಲ್ಲಿ ತಾನು ಕೈ ಹೇಗೆ ಬೀಸಿದರೇನು ? 

ತನ್ನ ಹೆಂಡ, ತನ್ನ ಬುಂಡೆ 

ನನ್ನ ದಮ್ಮಡಿ, ನನ್ನ ದಮ್ಮು 

ನಮ್ಮ ಮನೆಗೆ ನಾವೇ ದಾಸರು, ದೆಕ್ಕಿಗಿಕ್ಕೊ ತಿರುನಾಮವ 
ನಾಗಪ್ಪ ಉಂಟು, ಜೋಗಪ್ಪ ಉಂಟು 


ನಿನ್ನ ಬಾಡು ನೀನು ತಿನ್ನೋಕೇನು ಭಾವ! 


1೨ಟ್ಟಿಕ್ಕೂ ಬೆಟ್ಟಕ್ಕೂ ಏಣಿ ಹಾಕಿದ ಹಾಗೆ 
ಅಂತರಿಕ್ಷದಲ್ಲಿ ಅರಮನೆ ಕಟ್ಟಿದ ಹಾಗೆ 
ಗಾಳಿ ಮಂಟಪದ ಜೋಗಿ ಹಾಗೆ 

ಗಾಳಿ ಗೋಪುರ ಕಟ್ಟೆದ ಹಾಗೆ 

ಬರಿ ಕೈಲಿ ಮೊಳ ಹಾಕಿನ ಹಾಗೆ 


ಮನಸ್ಸಿನಲ್ಲೇ ಮಂಡಿಗೆ ತಿಂದಸಾಗೆ 


I ಆಕಾಶಕ್ಕೆ ಏಕೆ ಹಾಕಿದ ಹಾಗೆ 
2 (;) ಮನಸ್ಸಿನಲ್ಲಿ ಮಂಡಿಗೆ 
(11) ಮನಸ್ಸಿನಲ್ಲಿ ಮಂಡಿಗೆ ತಿಂದರೆ ಗೋಧಿಕ್ರಯ ಕೊಡುವವರು ಯರು? 


ಗುಣಶೀಲ ಸ ಭಾವ 


೧೪೨೭೩ 


ಹ 


೨೫೩ 
ಹಗಲುಗನಸಿನ ಸವಿ ಇರುಳಗನಸಿಗೆ ಬಂದೀತೆ ? 


1ಹಾಲಿಲ್ಲಿ ಬಟ್ಟಲಿಲ್ಲ; ಗುಟುಕರಿಸೋ ಮಗನೇ! 


ಕಾಣದ ವಸ್ತುವಿನ ಕನವರಿಕೆ 


೧೪೨೭೫ 
೧೪೨೭೬ 


೧೪೨೭೭ 
೧೪೨೭೮ 
೧೪೨೭೯ 


೧೪೨೨೮೦ 


೧೪೨೮೧ 


೧೪೨೮೨ 


೧೪೨೮೩ 


ಜಾಗರೂಕ ವರ್ತನೆ 


೧೪೨೮೪ 


ಓಡಿ ಹೋಗಿ ಹಾಲು ಕುಡಿಯೋಕಿಂತ ಇದ್ದಲ್ಲೆ ನೀರು 
ಕುಡಿಯುವುದು ಲೇಸು 


2ಕನ್ನಡಿಯೊಳೆಗಿನ ಗಂಟಿಗಿಂತ ಕೈಯೊಳಗಿನ ದಂ (ಗಂ) ಟೇ 


ಲೇಸು 

ಕನಸಿನ ನಂಟು (ದೇಶಾಂತರದ ನೆಂಟು) ಕನ್ನಡಿಯೊಳಗಿನ ಗಂಟು 
ಕಾಣದ ಹಳೆ ಕ್ಕಿಂತ ಕಂಡ ಕೆರೆ ಹಾರುವುದು ಲೇಸು 

ತನ್ನ ಕೈಯಾಗೆ ಗೆರಿಸೆ ಇದ್ದರೆ ತವುಡು ರುಚಿ ತಿಳಿಯಲಕ್ಕು 


ದೂರದ ನಯಗಲ್ಲಿಗಿಂತ ಹತ್ತಿರದ ಗೋ(ಹೋ)ರ್ಕಲ್ಲೇ 
(ಕೋಡುಗಲ್ಲೇ) ಲೇಸು 


ದೂರದ ಮಾವಿಗಿಂತ ಹತ್ತಿರದ ಅಂಬಟೆ ಲೇಸು 


ಪೊದೆಯೊಳಗಿನ ಎರಡು ಹಕ್ಕಿಗಿಂತ ಕೈಯಲ್ಲಿರುವ ಒಂದೇ ಲೇಸು 


ತಿಸತ್ತು ಸ್ವರ್ಗ ಕಾಣೋಕಿಂತ ಇದ್ದ ನರಕವೇ ಲೇಸು 


ಅಡಿನೋಡಿ ಮುಡಿ ಹೊರಬೇಕು 


] ಹಾಲಿಲ್ಲದೆ ಬಟ್ಟಲಿಲ್ಲದೆ "ಗುಟಂಕ್‌' ಅಂದನಂತೆ 


2 ಕನ್ನಡಿಗಂಟಿನ ರೂಪಾಯಿಗಿಂತ ಕೈಯಲ್ಲಿರುವ ಕಾಸೇ ಲೇಸು 


3 ಸತ್ತವನ ಸ್ವರ್ಗಕ್ಕಿಂತ ಇರುವವನ ನರಕವೇ ಲೇಸು 


೧೪೨೮೫ 


೧೪೨೮೯ 
೧೪೨೯೦ 
೧೪೨೯೧ 
0೪೨೫೯ ೨ 
೧೪೨೯೩ 


೧೪೨೯೪ 


೧೪೨೯೫ 


ಕನ್ನಡ ಗಾದೆಗಳ ಮಹಾಕೋಶ 


ಅರಿತು ಮಾಡಿದರೆ ಅರ್ಧ ಕೇಡು, ಅರಿಯದೆ ಮಾಡಿದರೆ ಪ್ರಾಣ 
ಗೇಡು 


ಆಯ ತಪ್ಪಿದರೆ ಪ್ರಾಣ ಹೋಗುವುದು 


ಊರೇೊಳಗಿದ್ದರೆ ನಂಬಿಗಿ ಇರಬೇಕು, ಊರು ಬಿಟ್ಟ ರೆ ತಂಬಿಗಿ 
ಇರಬೇಕು 


ಊರಿಗೆ ಬಂದಿರುವುದು ಕೆಟ್ಟಕಾಲ, ನೆಟ್ಟಗೆ ಹಾಕು ನಿನ್ನ ಸೊಟ್ಟ 
ಗಾಲ 


ಕಡಿಯದಿದ್ದರೂ ಕತ್ತಿ ಕಂಕ:ಳಲ್ಲಿರಬೇಕು 

ಕುಳಿತ ಜಾಗ ಹಿಂದಕ್ಕೆ ನೋಡದೆ ಹೋದವ ಕೆಟ್ಟ 
ಜತನವಿದ್ದರೆ ಮಥನವಿಲ್ಲ 

ತನ್ನ ರುಮಾಲು ತನ್ನ ಕೈಯಲ್ಲಿ 

ನಿತ್ಯ(ಹುಚ್ಚ)ಮುಂಡೆ ಪಟ್ಟಣದಲ್ಲಿ ಎಚ್ಚರಿದ್ದ ವನೇ ಜಾಣ 


ನೆರೆಮನೆಯವರೊಂದಿಗೆ ಸ್ನೇಹದಿಂದಿದ್ದರೂ ನಮ್ಮ ಮನೆ 
ಅಂಗಳ ಭದ್ರವಾಗಿರಬೇಕು 


ಮೂಗುತಿ ತೆಗಸಕ್ಕೋಗಿ ಮೂಗು ಕೊರ್ಕಂಡ ಹಾಗೆ 


ಅಜಾಗರೂಕ ವರ್ತನೆ 


೧೪೨೯೬ 


೧೪೨೯೭ 


೧೪೨೯೮ 


೧೪೨೯೯ 


*ಅಗಣಿ ಹಾಕುವುದಕ್ಕೆ ಹೋಗಿ ಬೆರಳು ಸಿಕ್ಕಿಸಿಕೊಂಡ ಹಾಗೆ 
ಅತ್ತಿ ಹಣ್ಣಿಗೆ ಹೋಗಿ ಪಿಕಳೆಂಕ ನಿಗುರಿಕೊಂಡಿತು 
ಕಲ್ಲೆಡವಿದರೆ ಕಲ್ಲಿನ ತಪ್ಪೆ? 


ಕಂಬಳಿ ಕಟ್ಟು ಅಂತ ಕರಡಿ ಹಿಡಿದ ಹಾಗೆ 


* ತಾಳು ತೆಗೆಯಕ್ಕೋಗಿ ಬೆರಳು (ತರಡು) ಸಿಕ್ಕಿಸಿಕೊಂಡ ಹಾಗೆ 


ಗುಣಶೀಲ ಸ್ವಭಾವೆ 
೧೪೩೦೦ 
೧೪೩೦೧ 


೧೪೩೦೨ 


೨೪೫% 
ತಪ್ಪಿ ಬಿದ್ದವನಿಗೆ ತೆಪ್ಪ ಏನು ಮಾಡೀತು? 
ನೋಟವಿಲ್ಲದೆ ಓಡಿದರೆ ಕಾಟ ತಪ್ಪದು 


ಹೊತ್ತಲ್ಲದ ಹೊತ್ತಿನಲ್ಲಿ ಹುತ್ತಿನ ಬಾಯಿಗೆ ಕೈಯಿಟ್ಟ 


ಒಬ್ಬರ ಮೂಲಕ ಇನ್ನೊಬ್ಬರನ್ನು ಎಚ್ಚರಿಸುವುದು 


೧೪೩೦೩ 


೧೪೩೦೪ 


೧೪೩೦೫ 


೧೪೩೦೬ 


ಸಂದೇಹ 
೧೪೩೦೭ 
೧೪೩೦೮ 
೧೪೩೦೯ 


೧೪೩೧೦ 


ಣಿ ಮರೆವು 


೧೪೩೧೧ 


1ಎಡಕಿನ ಎತ್ತಿಗೆ ಹೊಡೆದರೆ ಬಲಕಿನೆತ್ತು ಹುಷಾರಾಯಿತಂ 


2ಕಂಬಳಿಯವನನ್ನು ಹೊಡೆದಂ ದುಪಟಿಯವ(ಹಚ್ಚಡದವ)ನನ್ನು 
ಎಚ್ಚರಿಸಬೇಕು 


ಕಾಳನಿಗೆ ಬಿದ್ದ ಬೆತ್ತದೇಟು ಬೆಳ್ಳನಿಗೂ (ತುಳು) 


ಕೋಣೆಯಲ್ಲಿರೋ ಮಗಳಿಗೆ ಹೇಳಿದರೆ ಕೊಟ್ಟಿಗೇಲಿರೊ 
ಸೊಸೆಗೆ ಅರಿಕೆಯಾಗಬೇಕು 


ಇದ್ದವರು ಮೂವರಲ್ಲಿ ಕದ್ದವರು ಯಾರು ? 
ಒಡವೆ ಒಂದು ಕಡೆ, ಸಂಶಯ ಒಂದು ಕಡೆ ಸ್‌ 
ಬಿಲ್ಲೆಸೆದ ಬಾಣ ಕ್ಟೋಂವುದೊ, ಇಲ್ಲವೊ? 


ಹುತ್ತದ ಮೇಲಿನ ಸರವಿ ಹಾಗೆ 


8ಕಂಕುಳಲ್ಲಿ ಕೂಸೆತ್ತಿಕೊಂಡು ಊರ್ನೆಲ್ಲ ಹುಡುಕಿದ ಹಾಗೆ 


1 ಎಡದ ನೆತ್ತಿಗೆ ಹೊಡೆದರೆ ಬಲದ ನೆತ್ತಿಗೆ ತಾಕಿತು 
2 ಕಂಬಳಿಯವನನ್ನೆ ಹೊಡೆದರೆ ದುಬಟಿಯವನು ಎಚ್ಚೆತ್ತುಕೊಂಡ 
ತಿ ಮಗ್ಗುಲಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕಿದ ಹಾಗೆ 


೨೫೬ 


ನಗು 


೧೪೩೧೨ 


೧೪೩೧೩ 


೧೪೩೧೪ 


೧೪೩೧೫ 


೧೪೩೧೬ 
೧೪೩೧೭ 


೧೪೩೧೮ 


೧೪೩೧೯ 


೧೪೩೨೨ 
C೪೩೨೧ 


೧೪೩೨೨ 


೧೪೩೨೩ 


೧೪೩೨೪ 


೧೪೩೨೫ 


೧೪೩೨೬ 


ಕನ್ನಡ ಗಾದೆಗಳ ಮಹಾಕೋಶ ' 


*ಕುರುಬ ಹೆಗಲಲ್ಲಿ ಕುರಿಹೊತ್ತು (ಬಗಲಾಗಿಟ್ಟು)ಕೊಂಡು 
ನನ್ನ ಕುರಿ ಎಲ್ಲಿ? ಅಂತ ಊರ್ನೆಲ್ಲ ಹುಡುಕಿದ 


ಭುಜದ ಮೇಲೆ ಕೊಡಲಿ ಇಟ್ಕೊಂಡು ಬಡಗಿ ಊರೆಲ್ಲ 
ಹುಡುಕಿದ ಹಾಗೆ 


ಕೈಲಿ ಕಡಗ ಇಟ್ಕೊಂಡು ಕಣಿ ಕೇಳಲಿಕ್ಕೆ ಹೋಗಿದ್ದಳಂತೆ 
ಕೂತ ಕಡೆ ಅಂಡು ಮರೆಯುವುದು 

ನೆನಪಿಲ್ಲದ ಕೆಲಸ ಹಣಿಕಿದರೆ ಆದೀತೆ? 

ಭೂಮಿ ಹುಣ್ಣಿಮೆ ದಿನ ಕಾಕೆ ಮರಿ ಮರೆತ್ಹಂಗೆ 


ಮರೆಯದೆ ಇದ್ದವನು ಮಾನವನಲ್ಲ, ಕಚ್ಚದೆ ಇದ್ದದ್ದು ಕೆರವಲ್ಲ 


ರಾಗ ನೆನಪಾಗೋ ಹೊತ್ತಿಗೆ ತಾಳೆ ಮರೆತುಹೋಯಿತು 


ನೆಗಾಟದವರನ್ನು ನಂಬಬಾರದಂ 

ನಕ್ಕರೆ ಅದೇ ಸ್ವರ್ಗ 

ನಕ್ಕರೆ ಮುತ್ತು ಸುರಿಯುತ್ತದೆ 

ನಕ್ಕಷ್ಟೂ ದುಃಖಕ್ಕೆ ದಾರಿ 

ನಕ್ಕು ನಕ್ಕು ಮಾತಾಡುವವ ಕೊಕ್ಕರೆಗಿಂತ ಕಡೆ 
ನಕ್ಕು ನುಡಿಯುವ ಠಕ್ಕ ಬೊಕ್ಕಸ ಸೆಳೆದಾನು! 


ನಗ ಬಂದು ಮೂರು ದಿವ್ಸವಾಯ್ತು, ನಗೂಕೆ ಹೊತ್ತಿಲ್ಲ 
ಆಂದಂಗೆ 


* ಕರಿ ಹೆಗಲಲ್ಲಿ, ಹುಡುಕೋದು ಊರು ಸುತ್ತ 


ಗುಣಶೀಲ ಸ್ವಭಾವ 


೧೪೩೨೭ 


೧೪೩೨೮ 


೧೪೩೨೯ 


೧೪೩೩೦ 


(೪೩೩೧ 


೧೪೩೩೨ 


"೧೪೩೩೩ 


ಅಳು 


17 


೧೪೩೩೪ 
೧೪೩೩೫ 


೧೪೩೩೬ 


೧೪೩೩೮ 


೧೪೩೩೯ 


೧೪೩೪೦ 


೧೪೩೪೦ 


ನಗಬೇಡ ಕಣೆ ಬೊಡ್ಡಿ, ನಗೆ ನಿನ್ನ ಕೆಡಿಸ್ಕಾತು 
ನಗ್ನದವರ ಹತ್ತಿರ ನಗಾಟವೇ? 

ನಗುವರಿಯದವನಿಗೆ ನಡುಹಗಲೂ ಕಪ್ಪಾಗಿ ಕಾಣುವುದು 
1ನಗೆ ನಾ ಬೆರಳಗಾಯಿ 

ನಸುನಗೆಯಿಲ್ಲದ ಮೋರೆ ಬುಸುಬುಸು ಅನ್ನುವುದು 
“ನಿಲ್ಲು' ಅಂದರೆ 


ನೋವಿನಲ್ಲಿ ನಗು ಕಾಣು, ಸಾವಿನಲ್ಲಿ ಸುಖ ಕಾಣು, 
ಬೇವಿನಲ್ಲಿ ರುಚಿ ಕಾಣು 


ಫಕ್ಕನೆ ನಗಬೇಡ, ಠಕ್ಕಿನ ನುಡಿ ಬೇಡ 
ಸಂತೋಷವೇ ಯೌವ್ವನ, ಮಂದಹಾಸವೇ ಮುದ್ರೆ 
ಹಾಸ್ಯವಿಲ್ಲದ ನಗು, ಕೂಸಿಲ್ಲದ ಬೇನೆ 

ಹುಚ್ಚ ಬೆಪ್ಪರ ಹತ್ತಿರ ನಕ್ಕ ಹಾಗೆ 


ಹುಸಿನಗೆ ಊರಿಗೆ ಮಾರಿ, *ಕುರ:ಬಿಸಿಲು ಮಳೆಗೆ ಮಾರಿ 


ಅಕ್ಕರೆಯಿಲ್ಲದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳಬೇಡ 


ಅಚ್ಚಿಟ್ಟ ಹಾಳೆ ಬಚ್ಚಿಡಲಾಗದು, ಉಕ್ಕಿ ಬರೋ ಸಂಕಟ 
ಮುಚ್ಚಿಡಲಾಗದು 


ಅತ್ತ ಕಣ್ಣು ಮೃತ್ಯು ತಂತು 


1 ನಗೆ ನಾಬಳ್‌ಫಾಯಿ 


2 ಕಣ್ಕಪು 


ಎ ಮನೆಗೆ ಮಾರಿ 


೨೫೭ 


೨೫೮ ಕನ್ನಡ ಗಾದೆಗಳ ಮಹಾಕೋಶೆ 
೧೪೩೪೨ ಅತ್ತರೆ ನೆತ್ತಿಯ ಮೇಲಿನ ಸೂರ್ಯ ಮರೆಯಾದಾನೆ? 
ರೆ ತು 


೧೪೩೪೩ ಅತ್ತರೆ ಮು(ಮೃತ್ಯು) ತ್ತು ಸುರಿಯುತ್ತ್ಯೇ? 


é 
೧೪೩೪೪ ಅರಸು ನಗುತ್ತ ಕೆಡಿಸಿದ, ಹೆಂಗಸು ಅಳುತ್ತಲೇ ಕೆಡಿಸಿದಳು 
೧೪೩೪೫ ಅಳುಗುಣಿ ಅಂದ್ರೆ ಊರವರಿಗೆಲ್ಲ ಪ್ರೇಮ 

೧೪೩೪೬ ಅಳುವುದೂ ಮುಖವೇ, ನಗುವುದೂ ಮುಖವೇ? 


೧೪೩೪೭ 3ಅಳುವವನ ಎಡಕ್ಕೂ, ಹೊಲಿಯುವವನ ಬಲಕ್ಕೂ 
ಕೂರಬಾರದು 


೧೪೩೪೮ ಅಳುವವರ ಮುಂದೆ ಅಂಗಲಾಚಬೇಡ 


೧೪೩೪೯ ಅಳುವ ಕಂದನ್ನ ಆರು ತಿಂಗಳು ತಡೆದಂಗೆ 


೧೪೩೫೦ ಆಳುವಿನ ಮಾತೂ ಕೊಳಕು ನೀರೂ ಒಂದೇ 
೧೪೩೫೧ ಊರಿಗೇ ದಿಕ್ಕಿಲ್ಲ, ನಾನ್ಯಾರಿಗಳಲಿ? 


. ೧೪೩೫೨ ಕಣ್ಣಲ್ಲಿ ನೀರಿಲ್ಲ, ಮೂಗ್ನಲ್ಲಿ ಗೊಣ್ಣಿಲ್ಲ; ಬಡ್ಡಿ ಸುಮ್ಮನೆ 
ಯಾಕಳ್ತಾಳೆ ? 


೧೪೩೫೩ 2ಕಂಡವರಿಗತ್ತು ಕಣ್ಮು ಕಳಕೊಂಡ ಹಾಗಾಯ್ತು 
೧೪೩೫೪ ಕಾದಮನೆ ಕಲ್ಲಾಯ್ತು, ಅತ್ತ ಮನೆ ಮಿತ್ತಾಯ್ತು 
೧೪೩೫೫ ಕೈಲಾಗದೆ ನಾಚಿಕೆಪಟ್ಟು ಅತ್ತಹಾಗೆ 

೧೪೩೫೬ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಯ್ತು, ಅತ್ತು ಅತ್ತು 


ಕಣ್ಣು ಇಂಗಿಹೋಯ್ತು 


1 (i) ಅಳುವವರ ಎಡಕ್ಕಿರಬೇಡ, ಬರೆಯುವವನೆ ಬಲಕ್ಕಿರಬೇಡ 

(11) ಸಿಂಪಿಗನ ಬಲಕ್ಕೆ ನಿಲ್ಲಬೇಡ, ಅಳುವವನ ಎಡಕ್ಕೆ ನಿಲ್ಲಬೇಡ 

(111) ಹೊಲಿಯುವವರ ಬಲಕ್ಕೂತ್ಕಬಾರ, ಅಳುವವ್ರ ಎಡಕ್ಕೂತ್ಯಬಾರ (ಹೆವ್ಮಕ) 
2 ಕವಡೆಗೆ ಅತ್ತು (ಕಾಡಿಗೆ ಅತ್ತು) ಕಣ್ಣು (ಕಳಕೊಂಚಹಾಗೆ) ವೋಟೆಯಾಯ್ವು 


ಗಂಣಶೀಲ ಸ್ವಭಾವ 


ಸರಸ 


೧೪೩೫೭ 
೧೪೩೫೮ 
೧೪೩೫೯ 
೧೪೩೬೦ 
೧೪೩೬೧ 
೧೪೩೬೨ 
೧೪೩೬೩ 


೧೪೩೬೪ 


೧೪೩೬೫ 
೧೪೩೬೬ 


೧೪೩೬೭ 


೧೪೩೬೮ 
೧೪೩೬೯ 
೧೪೩೭೦ 
೧೪೩೭೧ 
೧೪೩೭೨ 


೧೪೩೭೩ 


ನಿದ್ದೆಗಣ್ಣಿ ನೀರಗಣ್ಣಿ ಇದ್ದಮನೆ (ದರಿದ್ರ ತಪ್ಪದು) ಹಾಳು 


ನೀರುಗಣ್ಣಿನ (ಮುಂಡೆ) ನಿಂಗಿ ಊರು ಹಾಳು ಮಾಡಿದಳು 
ನೋವಾಗದ ಹಾಗೆ ಹೊಡೆದರೂ ಇಡೀ ದಿನ ಅತ್ಲಂತೆ 
ಪಕಪಕನೆ ನಗುವವರನ್ನು ನೋಡಿ ಬಿಕ್ಕಿಬಿಕ್ಕಿ ಅತ್ತ 

ಬಿಕ್ಕಿ ಬಿಕ್ಕಿ ಅತ್ತರೆ ಬೀಸೊ ಕಲ್ಲು ತಿರುಗೀತೆ? 

ಬೆಟ್ಟ ಬಿಸಿಲಲ್ಲಿ ಬೇಯುತ್ತೆ ಅಂತ ಸೆಟ್ಟಿ ಅತ್ತನಂತೆ 
ಲೋಕ ನಗಬೇಕಾದ್ರೆ ಯಾರಾದ್ರೂ ಅಳಬೇಕು 


ಸಾಸವೆ ತೋರದ ಸಂಕಟಕ್ಕೆ ಗುಡ್ಡದ (ಗಜ್ಜುಗದ) ತೋರ 
ಗೋಳಾಟ 


ಹಾದಿಯಲ್ಲಿ ಹೋಗುವವ ಸತ್ತ, ದನ ಕಾಯುವವ ಅತ್ತ 
ಹಿಂದಲ ನ್ಯಾಯ ನೆನಸಿ ಹಿತ್ತಲಿನಾಗ ಅತ್ತರಂತೆ 


ಎಂದೋ ಸತ್ತವರಿಗೆ ಗೊಂದಿಯಲ್ಲಿ ಅತ್ತರಂತೆ 


7” 


ಇಗ ಆಕೆ ಗ ಇ ತತಃ 
ಅಲ್ಲಿ ಸರಸ, ಇಲ್ಲಿ ಸರ ಮಾರ್ಯಮ್ಮನ ಹಲ್ಲ ಮೇಲೆ ಸರಸವೇ? 


ಆನೆ ದೊಡ್ಡದಾದರೆ ಸಿಂಹದ ಜೊತೇಲಿ ಸರಸವೇ? 


ಕುರುಡ ಮಗನ ಸರಸ ಬಲತಾಯಿ ಕೂಟೆ 


``ಕಂಲಗೇಡಿ ಕೂಡ ಸರಸವೆ? 


ಬೆಂಕಿಯೊಂದಿಗೆ ಸರಸವಾಡಿದ ಹಾಗೆ 


*ಸರ್ಪನ ಕೂಡ ಸರಸ, ಸಾವಿನ ಕೂಡ ಸಲಾ ಪೆ 


೧೨ 


೬ ಸರ್ಪನ ಕೂಡ ಸರಸವೆ? 


೨೬ರ ಕಿನ್ನಡ ಗಾದೆಗಳ ಮಹಾಕೋಶೆ ' 
೧೪೩೭೪ ಹಾರುವ ಗುಬ್ಬಿಗೆ ಹನುಮನೊಡನೆ ಸರಸವೆ? 
೧೪೩೭೫ ಹಾವಿನ ಕೂಡ ಕಪ್ಪೆಗೆ ಸರಸವೆ? 


೧೪೩೭೬ ಹುಲಿಯ ಕೂಡ ನರಿಗೆ ಸರಸವೆ? 


ವಿರಸ 
೧೪೩೭೭ ಆಟ ಹೋಗಿ ಗಾಸಿಯಾಯಿತು 
೧೪೩೭೮ ದುಂಬಿಗೂ ಹೂವಿಗೂ ವಿರಸವೆ? 
೧ ೩೭೯ ನಗೆ ಹೋಗಿ ಹೊಗೆಯಾಯಿಂತು 
೧೪೩೮೦ ಮನೆ ದೀಪವೆಂದು ಮುತ್ತಿಟ್ಟರೆ ಗಡ್ಡಮಾಸೆ ಸುಡದೆ? 
೧೪೩೮೧ ಮಾಡಿದ್ದು ಮಾಟ, ಆದದ್ದು ಕಾಟ 
೧೪೩೮೨ ಮಾಡಿದ್ದು ಹುಡುಗಾಟ, ಆದದ್ದು ದೊಡ್ಡಾಟ 
೧೪೩೮೩ 3ಸರಸ ತಪ್ಪಿದರೆ ವಿರಸ 


೧೪೩೮೪ ಸರಸ ಬೆರಸ್ಕೊಂತು, ಹೊಟ್ಟೆ ಬಾತುಕೊಂತು, 
ಹಲ್ಲು ಗಿಂಜ್ಕೊಂತು 


೧೪೩೮೫ ಸರಸವಾದದ್ದೆಲ್ಲ ವಿರಸಕ್ಕೆ ಹೆ:ತು 
೧೪೩೮೬ 2ಸರಸನ ಗುದ್ದು ಮೈಗೆ ಮಾರಿ 


ಚೆಲ್ಲಾಟ 
೧೪೩೮೭ ಊರ ಮೇಲೆ ಊಟ, ನೀರ (ನಾಡ) ಮೇಲೆ ಬೆಲ್ಲಾಟ 


೧೪೩೮೮ ಚೇಳಿಗೆ ಆಟ, ಕಚ್ಚಿಸಿಕೊಂಡವನಿಗೆ ನೋವು 


1 ಸರಸ ವಿರಸವಾಗದೆ? 
2 ನಗಸಾರದ ಗುದ್ದು ಮೈಗೆ ಊನ 


ಗುಣಶೀಲ ಸ ಭಾವ 
೧೪೩೮೯ 
೧೪೩೯೦ 


೧೪೩೯೧ 
೧೪೩೯೨ 


ಉಪಾಯ 
೧೪೩೯೩ 


೧೪೩೯೪ 


೧೪೩೯೫ 
೧೪೩೯೬ 
೧೪೩೯೭ 
೧೪೩೯೮ 
೧೪೩೯೯ 
೧೪೪೦೦ 


೧೪೪೦೧ 


೨೬೧ 


ಬೆಕ್ಕಿಗೆ ಚೆಲ್ಲಾ(ಚಿನ್ನಾ)ಟ, ಇಲಿಗೆ (ಕೊಲ್ಲಟ) ಪ್ರಾಣಸಂಕಟ 


ಮಗುವಿಗೆ ಚೆಲ್ಲಾಟ, ಮುದುಕಿಗೆ ಮರಣಸಂಕಟ 


ಮುತ್ತಿನ ಕೊಂಡಿಯಿಂದ ಮೆತ್ತಗೆ ಮುಟ್ಟಿದರೆ ಕತ್ತೆ ಹಾಗೆ 
ಬಾಯಿ ಕಿಸಿದ 


೭ಹುಡುಗರಿಗೆ ಚೆಲ್ಲಾಟ, ಕಪ್ಪೆಗೆ ಪ್ರಾಣಸಂಕಟ 


ತಅಪಾಯ ಬಂದಾಗ ಉಪಾಯವಿರಬೇಕು 
ಉಪಾಯವಿದ್ದರೆ ಸಿಪಾಯಿಂ 
ಉಪಾಯ ಹೆಚ್ಚೊ, ಊರ ನಾಯಿ ಹೆಚ್ಚೊ 


ಕಳ್ಳ ಕಳ್ಳ | ಹುಲಿ ಇರಿ! 


ಕೋಮಟಿ ಯುಕ್ತಿ 

ನಯದಿಂದ ಆಗದ್ದು ಭಯದಿಂದ ಆದೀತೆ? 
ನರಿ ಯತ್ನ ಮರೆಯತಕ್ಕದ್ದಲ್ಲ 

ಪಡುವಣ ಮನೆಗೆ ಮೂಡಣ ದೀಪ 


ಕಯುಕ್ತಿಯರಿಯದ ಮುರುವ ಹೆಂಡತಿ ತಲೆ ಬೋಳಿಸಿದ 


1 (i) ಕೊತ್ತಿಗೆ ಆಡಗೆಲ್ಲ... 
( 11) ಕೊತ್ತಿಗೆ ಚಲ್ಲಾಟ, ಬೆಕ್ಕಿಗೆ ಚಂಗಾಟ 
2 ಹುಡುಗರಿಗೆ ಹಡುಗಾಟ, ಕತ್ತೆಗೆ ಪ್ರಾಣಸಂಕಟ 
3 ಉಪಾಖವಿದ್ದರೆ ಅಪಾಯವಿಲ್ಲ 
4 ನರಿಯನ್ನು ಮರೆಯೋದೆಲ್ಲಿ? 
5 ಯುಕ್ತಿಗೆಟ್ಟವ್ನು ಹೆಂಡ್ತಿ ತಲೆಬೋಳಿಸಿ, ಯಾಕೊ ನನ್ನೆಡ್ಡಿ ಗಡವಗತ್ತೆ ಅಂದ್ನಂತೆ 


೨೬೨ 
೧೪೪೦೨ 
೧೪೪೦೩ 
೧೪೪೦೪ 


೧೪೪೦೫ 


ಉಪಾಯುಗಾರ 
೧೯೪೦೬ 
೧೪೪೧೦೭ 
೧೪೪೦೮ 
೧೪೪೧೯ 
೧೪೪೧೨೦ 
೧೪೪೧೧ 
(೪೪೨ 
೧೪೪೧೩ 
೧೪೪೧೪ 
೧೪೪೧೫ 


೧೪೪೧೬ 


ಸುಲಭೋಪಾಯ 
೧೪೪೧೭ 


೧೪೪೧೮ 


ಕೈ ಎಳೆದರೆ ಮೈ ತಾನಾಗಿ ಬರುತ್ತೆ 


ಶಕ್ತಿಗಿಂತ ಯುಕ್ತಿ ಮೇಲು 
ಶಕ್ತಿಯಿದ್ದವನಾದರೂ ಯುಕ್ತಿ ಇದ್ದವನ ಕೈಕೆಳಗೆ 
ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಸಾಧ್ಯ 


ಹೋಗಬೇಡ ಹೊಗೆ ಹಾಕ್ತೀನಿ 


ಉಪಾಯಗಾರನಿಗೆ ಸಾಧುಗಳ ? 

ಊಟಕ್ಕಿಡ್ತೀರೊ ಹಿಂದಿನ ಊರಲ್ಲಿ ಮಾಡಿದ ಹಾಗೆ ಮಾಡಲೊ! 
ಏಟಿಗೆ ಸಿಕ್ಕ, ಪೋಟಿಗೆ ಸಿಕ್ಕ 

ಕೈಗೂ ಸಿಕ್ಕುವುದಿಲ್ಲ, ಬಾಯ್ಲೂ ಸಿಕ್ಕುವುದಿಲ್ಲ 

ಗಂಟಿಗೂ ಸಿಕ್ಕುವುದಿಲ್ಲ, ನಂಟಿಗೂ ಸಿಕ್ಕುವುದಿಲ್ಲ | 

ಗಂಡ ಕಿಲಾಡಿ, ಹೆಂಡತಿ ಮಹಾಚತುರೆ 

ಚಾತುರ್ಯ ಬಲ್ಲವನಿಗೆ ಚಾಚೂ ಚಿಂತಿಲ್ಲ 

ಬೂದಿಯೊಳಗಿನ ಗಜ್ಜುಗದ ಹಾಗೆ 

ಯುಕ್ತಿವಂತ ಶುಕ್ರಭುಕ್ತೀಲಿ ಮುಕ್ತಿ ಪಡೆದನಂತೆ 

ಸೂಳೆ ಕೈಲಿ ಜೋಳ ಕುಟ್ಟಿಸುತ್ತಾನೆ (ಕುಟ್ಟಿಸಿದಂತೆ) 


"ಹಿಡೆ ಸ್ಮ ನನ್ನ ಹೊಂಗೇ ಬೇರ” ಅಂತಂತೆ ನರಿ, ಹಾಗೆ 


ಎದೆ ಮೇಲಾದರೆ ಮೂಗು ಮೇಲಾದೀತು 


ಗುಣಶೀಲ ಸ ಭಾವ 
೧೪೪೧೯ 


೧೪೪೨೦ 


ಕೊಳಕುತನ 
೧೪೪೨೧ 
೧೪೪೨೨ 


೧೪೪೨೩ 


೧೪೪೨೪ 
೧೪೪೨೫ 


೧೪೪೨೬ 


೧೪೪೨೭ 


೧೪೪೨೮ 


೧೪೪೩೩ 


(೪೪೩೪ 


ಮೂಗು ಹಿಡಿದರೆ ಬಾಯಿ ತೆರೆಯಿತು 


ಮೇಲು ಮಾಡಿದರೆ ಕೀಳಾಗುವುದು 


ಅತ್ತು ಮಂಖ ತೊಳಕೊಂಡ ಹಾಗೆ 
ಅಪ್ಪಾರ ಚೊಗಟ, ಅಗಲ ಮುಂದೆ ಗೊಣ್ಣೆ 


ಉಡೋಕಿಲ್ಲದವನು ಮೈಲಿಗೆಗೆ ಹೇಸ, 
ಉಂಬೋಕಿಲ್ಲದವ ಎಂಜಲಿಗೆ ಹೇಸ 


ಕಸಮಾರಿಗೇಕೆ ದುಮುಕದುಂಡಿ 
ಕೈಯೆಣ್ಣೆ ಕಂಟು, ಕೊಳಕು ಮುಕ್ಕನ ನಂಟು 
ಣ 


ಕೊಳಕು ಮಜ್ಜಿಗೆ ಕೋಣೇಲಿ ಮಡಿ ಕಂಡು ಕೋಣೆ ತಾರಿಸು 
ಕೊಳೆಬಡಿ 

ಆ 
ಕೊಳಕಿ ಕೋಣೆ ಚಂದ, ಹಾದರಗಿತ್ತಿ ನಡೆ ಚೆಂದ 
ಚೊಗಟಗಾತಿ ಮನೇಲಿ ಚಿಗಟ ಮೂಗಂಡುಗ 
ದೇವರು ಬತ್ತದೆ ಚಡಚಡ್ಡಿ, ಕೋಣೆ ತಾರಿಸು ಕೊಳಬಡ್ಡಿ 
ಬಡತನ ದೇವ್ರು ಕೊಟ್ಟ, ಕೊಳಕುತನ ಯಾರು ಕೊಟ್ರು? 
ಮಾನು ತಂದರೆ ಮನೆಯೆಲ್ಲ ಹೊಲಸು 


ಶುಚಿಯಕ್ಸಿ ಕಡಿಮೆಯಾದರೂ ಮಸಿ ಹಚ್ಚಿಕೊಳೊ ದರಲ್ಲಿ 
ಕಡಿಮೆ ಇಲ್ಲ 


ಶಾಸ್ತ್ರ ತಿಳಿಯದಿದ್ದರೂ ವಸ್ತ್ರ ಮಯ್ಲೆ ಆಗಿರಬೇಕೆ? 


ನಿ 
೯೧ 


ಶುದ್ಧ ನೋಡಿದರೆ ಸೂಬಾಲೆ, 
ಮಜ್ಜಿಗೆ ಕುಡಿಯೋದು) ಹಳೆ ಮಡಕೆ 


೨೬೪ ಕನ್ನಡ ಗಾದೆಗಳ ಮಹಾಕೋಶ 
೧೪೪೩೫ ಸಿಂಬಳ ಬುರುಕನಿಗೆ ಕಂಬವೇ ಆಶ್ರಯ 
೧೪೪೩೬ ಹತ್ತಿರಕ್ಕೆ ಬಂದರೆ ಹಡಕಿ ನಾತ 


೧೪೪೩೭ ಹಲಸು ತಿಂದರೆ ಹೊಲಸು ಹೋದೀತೆ ? 


೧೪೪೩೮ "ಹಲ್ಲುಜ್ಜುವುದು ಯಾವಾಗ ?' "ಮುಖ ತೊಳೆಯುವಾಗ?', 
“ಮುಖ ತೊಳೆಯುವುದು ಯಾವಾಗ?' 
"ಸ್ನಾನ ಮಾಡುವಾಗ? "ಸ್ನಾನ ಮಾಡುವುದು ಯಾವಾಗ ?' 
"ಅಭ್ಯಂಜನ ಮಾಡುವಾಗ ?' "ಅಭ್ಯಂಜನ ಯಾವಾಗ?' 
*ಉಗಾದಿ ದೀವಳಿಗೆಗೆ' 


೧೪೪೩೯ ಹಂದಿ ಮೇಲೆ ಕೂತವ ಹೇಸಿಗೆಗೆ ಅಂಜಿಯಾನೆ ? 
೧೪೪೪೦ ಹಂದಿಗೆ ತನ್ನ ಗಂಜಳದ ಗುಂಡಿಯೇ ಲೇಸು 
೧೪೪೪೧ ಹೊಲಸಿನಿಂದಾಡಿ ಕೆಲಸ ಕೆಟ್ಟಹಾಗೆ 


೧೪೪೪೨ “ಹೇತು ಬಂದು ಉಣ್ಣಕ್ಕೆ ಕೂತ್ಕಂಡೆಯಾ ? 
ಎಟ್ಟುಗಾಲದಲ್ಲಿ ಹೊಸಲು ದಾಟ್ಕೊ ಡು ಹೋಗು ನನ್ನ ಕಂದ” 
ಅಂದ್ಲಂತೆ ಕಿ 


ಪಣ ಕಟ್ಟುವುದು 


೪೪೪೩ ಪಣ ಕಟ್ಟುವವನ ಹತ್ತಿರ ಹೋಗಬಾರದು, 
ಹೆ(ಹ)ಣ ಕಟ್ಟುವವನ ಹತ್ತರ ನಿಲ್ಲಬಾರದು 


೧೪೪೪೪ ಪಂಚಮ ಶಾಲೆಯವರ ಕಂಚು ಪಂಥಕ್ಕೆ ಸಿಕ್ಕೀತೆ ? 


೧೪೪೪೫ ಪಂಥ ಕಟ್ಟುವವನ ಮುಂದೆ ಶಾಂತವಾಗಿರಬೇಕು 


೧೪೪೪೬ ಪಂಥ ಕಟ್ಟೆ ಪಾಂಡವರು ಕೆಟ್ಟರು, '' 
ಹಮ್ಮು ಮಾಡಿ ಹರಿ ಬ್ರಹ್ಮರು ಕೆಟ್ಟರು 


೧೪೪೪೭, ಪಾಡುಪಟ್ಟರೂ ಪ್ರತಿಜ್ಞೆಗೆ ಭಂಗವಾಗಬಾರದು 


ಇಶೀಲ ಸ _ಭಾವ ೨೬೫ 
೧೪೪೪೮ ಪಾಪಿ ಪಣ ತೊಟು ಸ ಕುದುರೆ ಕಾಲು ಮುರಿಯಿತು 
೧೪೪೪೯ ತ3ಲಾಟಿಗೆ ಲಾಟು, ಹೊಳೆ ದಾಟು 


೧೪೪೫೦ ಹೇವಕ್ಕೆ ಆಡಿ ಹೇತುಕೊಂಡು ಸತ್ತರಂತೆ 


ದಕ್ಕಿ ಕೊಳು ವುದು 
೧೪೪೫೧ ದಕ್ಕೆ ಹಾಕಿಕೊಳು ವುದು ಸುಲಭ, ಜೀರ್ಣಿಸಿಕೊಳ್ಳುವುದು ಕಷ್ಟ 
೧೪೪೫೨ ದಕ್ಕೆ ಹಾಕಿಕೊಂಡರೆ ದಕ್ಕೀತೆ ? 
೧೪೪೫೩ ದಕ್ಕೆ ಹಾಕಿಕೊಳ್ಳೋಕೆ ದಸ್ಮಡಕತನಬೇಕು 
೧೪೪೫೪ ದಕ್ಕಿದ್ದೇ ದಕ್ಷಿಣೆ 
೧೪೪೫೫ ದಕ್ಕಿದ್ದೇ ಲಾಭ, ಇಕ್ಕಿದ್ದೇ ಊಟ 
ಶೆ 


೧೪೪೫೬ ದಕ್ಕಿಸಿಕೊಳ್ಳುವುದಿದ್ದ ದ್ದರೆ ದರೋಡೆ ಮಾಡಬಸುದು (ತೆಲುಗು) 
ಒಳ್ಳು 


೧೪೪೫೭ ದಕ್ಷಿಣೆ ತಕೊ 


ಸ್‌ 


ವ್ರದು ಸುಲಭ ದಕ್ಕಿಸಿಕೊಳ್ಳುವುದು ಕಷ್ಟ 


ತಾಟಸ್ಮ 3 
೧೪೪೫೮ ತಟಸ್ಥನಾಗಿದ್ದವನ ತಂಟೆಗೆ ಯಾವು ಬರ್ತರೆ ? 
೧೪೪೫೯ ತಟಸ್ಥನಾದವನಿಗೆ ತಂಟೆ ಏನು ? 


೧೪೪೬೦ ನಮ್ಮಷ್ಠ ಕ್ಕೆ ನಾವು ತುಕ್ಕಪ್ಪ ಯ್ಯ ಗಳು 
ಭಾವನೆಯಂತೆ ದೃಷ್ಟಿ 
೧೪೪೬೦ ಗಿಣಿ ಸಾಕುವವನಿಗೆ ಕನಸಿನಲ್ಲಿಯೂ ಬೆಕ್ಕು ಕಾಣಿಸುತ್ತದೆ 


1 ಮಹಾರಾಷ He ಒಂದು ಆಟವಂತೆ ಲಾಟು 
43 ದಕ್ಷಿಣೆ ದಕ್ಕಿಸಿಕೊಳ್ಳೋದು ಕಷ್ಟ 


೨೬೬ ಕನ್ನಡ ಗಾದೆಗಳ 
೧೪೪೬೨ ತಾ ಕಳ್ಳ ಪರರನ್ನು ನಂಬ, ಹಾದರಗಿತ್ತಿ ಗಂಡನನ್ನು ನಂಬಳು 
೧೪೪೬೩ ತೊಟ್ಟಿಲು ಮಾರುವವನಿಗೆ ಬೀದಿಯ ಹೆಂಗಸರೆಲ್ಲ ಗರ್ಭಿಣಿಯರೇ 


೧೪೪೬೪ ಸಾಯುವವನ ಕಣ್ಣಿಗೆ ಸುಳಿದವನೇ ಜವರಾಯ 


ಪ್ರಯತ್ನ ಫಲಿಸದಿದ್ದರೆ ನೆವ ಕೇಳುವಿಕೆ 
೧೪೪೬೫ ತಿನ್ನಬಾರದ ಹಣ್ಣು ಬಹಳ ರುಚಿ 


೧೪೪೬೬ ತೂತಿಲ್ಲದ ದೋಸೆಗೆ ರ:ಚಿ ಬಹಳ 


೧೪೪೬೭ ಎಟುಕದ ದ್ರಾಕ್ಷಿ ಹುಳಿ 


ಆಶ್ಚರ್ಯ 
೧೪೪೬೮ ನಿಶ್ಚಯ ಮಾಡಿ ಆಶ್ಚರ್ಯಪಟ್ಟ 
೧೪೪೬೯ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ 
ಕಾಯುತ್ತಿರುವಿಕೆ 
೧೪೪೭೦ ಆನೆ ಬರ್ತಾವೆ ಅಂತ ಆರು ಬಣವೆ ಕೊಂಡ 
೧೪೪೭೧ ಆಂಜನೇಯ ಬ್ರಹ್ಮಪಟ್ಟಕ್ಕೆ ಕಾದು ಕುಳಿತ ಹಾಗೆ 


೧೪೪೭೨ ಎಳಗನ ತರಡಿಗೆ (ಬೀಜಕ್ಕೆ) ಗಿಡುಗ (ಗರುಡ, ಮುದಿನಾಯಿ) 
ಕಾದ ಹಾಗೆ ೇ 

೪೪೭೩ ಒಣ (ಬೂರುಗದ) ಮರಕ್ಕೆ ಗಿಣಿ ಕಾದ ಹಾಗೆ 

೧೪೪೭೪ ಗೂಳಿ ಬೀಜ ಕಾಯ್ದು ಗುಳ್ಳೇ ನರಿ ಸತ್ತಂಗೆ 


೧೪೪೭೫ ನಂದೋ ರಾಜಾ ಭವಿಷ್ಯತಿ 


ke Ws 


ಗುಣಶೀಲ ಸ ಭಾವ ೨೬೭ 


೧೪೪೭೬ ವೀರ ವಸಂತರಾಯ ಹುಟ್ಟ ಬೇಕು, ಕಲ್ಲು ಕೋಳಿ ಕೂಗಬೇಕು, 
ಕಲ್ಲು ಬಸವ ಹುಲ್ಲು ಮೇಯಬೇಕು 


ವಿಫಲ ಕುತೂಹಲ 
೧೪೪೭೭ ಇಡೀ ರಾತ್ರಿ ಹೊಟ್ಟೆ ನೋವು ಹೆ ಹೆತ್ತದ್ದು ಒಂದೇ ಮಗು 


೧೪೪೭೮ *ಪರ್ವತ ಅರವತ್ತುಗಳಿಗೆ ಪ ಕಸವ ವೇದನೆ ಪಟ್ಟು 
ಕಡೆಗೆ ಸುಂಡಿಲಿ ಹೆತ್ತಂತೆ 


ಆವೇಶ ಬರುವಿಕೆ 
೧೪೪೭೯ ನಿನ್ನ ಗಂಡನ ಮೇಲೆ ದೇವರು ಬರೋದ್ಯಾಕ ಅಂದ್ರೆ 
ನನ್ನ ಗಂಡನ ಎದೆ ಮುರಿಯಾಕೆ 


೧೪೪೮೦ ದೇವರು ಮೈಮೇಲೆ ಬಂದವರಂತೆ ಆಡ್ತಾನೆ 


ಯಾರಿಗೇನು ನಷ್ಟ 
೧೪೪೮೧ ಅಡವಿ ದೊಣ್ಣೆ. ಪರದೇಶಿಯ ತ 
೧೪೪೮೨ ಊರಕ್ಕೆ ಊರ ಬೇಳೆ ಉಂಡು ಹೋಗೇ ಮಾ(ಮಾ)ರವ್ವ 
೧೪೪೮೩ ಕಪ್ಪೆಗೆ ಕಣ್ಣು ಹೋದರೆ ಕೋತಿಗೆ ಆದ ನೆಷ್ಟವೇನು? 


೧೪೪೮೪ ಕಾಡಿನಲ್ಲಿ ಸತ್ತರೆ ಕಾಡೇ ತಿನ್ನಲಿ, 
ಊರಲ್ಲಿ ಸತ್ತರೆ ಊರೇ ತಿನ್ನಲಿ 


೧೪೪೮೫ ಜಮಾದಾರರ ಕುದುರೆ ಹೋದರೆ 
ಫಕ್ರುದ್ದೀನ್‌ ಸಾಬಿಗೇನು ನಷ್ಟ 


೧೪೪೮೬ ತಮ್ಮನ ಸಂಗಡ ತಂಗಿ ಗಂಡ ದೂರು ಹೇಳಿದರೆ 
(ನನಗೂ ನಿನಗೂ ಏನು?) ನಿನಗೇನಪ್ಪ ? 


೧೪೪೮೭ ಬೆಟ್ಟೇ ಬೆನಕನದೊಂದು ಕಾಲು ಮುರಿದರೆ ಆಗುವುದೇನು ? 


* ಫರ್ವತ ಪ್ರಸವ 


೨೬೮ 


೧೪೪೮೮ 


ಕನ್ನಡ ಗಾದೆಗಳ ಮಹಾಕೋಶ 


ಯಾರೂ ಇಲ್ಲದ, ಊರು ಸೂರೆಯಾದರೇನು ? 


೧೪೪೮೯ ಹಾದಿಹೋಕನ ತಲೆ ಒಡೆದು 


ಕಟ್ಟಿ ದೇನರಿಗೆ ಪೂಜೆ ಮಾಡಿದರಂತೆ 


ನಮ್ಮ ಕೆಲಸಕ್ಕೆ ಯಾರನ್ನೇನು ಕೇಳುವುದು 


೧೪೪೯೦ 


೧೪೪೯೧ 


೧೪೪೯೭ 


೧೪೯೪೯೮ 


೧೪೪೯೯ 


೧೪೫೦೦ 


೧೪೫೦೧ 


೧೪೫೨೨ 


ಅಣ್ಣೆಸೊಪ್ಪಿಗೆ ಗೊನ್ನೆ ನಾಯಕನ ಅಪ್ಪಣೆಯೇ? 
ಅಂಬಟೆಕಾಯಿ (ಗೊನೆ) ಕೇಳಿ ಉಪ್ಪಿನಕಾಯಿ ಹಾಕ್ತಾರೈ ? 
ಕಂಡದ್ದು ಮಾಡುವುದಕ್ಕೆ ಗುಂಡಪ್ಪನ ಆಪ್ಪಣೆಯೆ ? 

ಕಚ್ಚೆ ಕಟ್ಟಿದವನು ಉಚ್ಚೆ ಹುಯ್ಯೋಕೆ ತಾವು ಕಾಣ್ನೂ ? 
ಕುರಿ ಕೇಳಿ ಯಾರೂ ಸಂಭಾರ ಅರೆಯಲ್ಲ 


ಕೋಳಿ (ಕುರಿ) ಕೇಳಿ (ಮಸಾಲೆ ತೆಗೆಯಬಾರದು) 
ಮೆಣಸು (ಮದ್ದು) ಅರೀತ್ಕಾರೆ ? 


ಕೋಣನ್ನ ಕೇಳಿ ಗದ್ದೆ ಉಳ್ತಾರೈ? 

ದಾರಿ ಮರದ ನೆರಳು ಯಾರದೂ ಅಲ್ಲ 

ಬಲಿ ಹಾಕುವುದಕ್ಕೆ ಭಕ್ಷಿ ಸಾಹೇಬರ ಅಪ್ಪಣೆಯೇ ? 

ಬಾಳೆ ಹಣ್ಣು ತಿನ್ನೋಕೆ ಬೋಳಪ್ಪ ನಾಯಕನ ಅಪ್ಪಣೆಯೆ ? 
ಮಾಸೆ ಹೊತ್ತವನು ದೇಶ ಆಳೋದು ಅರಿಯನಾ ? 

ಶಾಟ ನೆಚ್ಕೊಂಡು ಹೊಳೆ ಹನನ 2 


ಹುಡಿ ಹುಯ್ಕಿ ಕೊಳ್ಳೋಕೆ ಹುದ್ದಾರನ ಅಪ್ಪಣೆಯೆ ? 
| [3 


ಗುಣಶೀಲ ಸ್ವಭಾವೆ 


೧೪೫೦೩ 


ಬೇಕಾದ್ದು ಪ್ರಿಯ 


೧೪೫೦೪ 
೧೪೫೦೫ 


೧೪೫೦೬ 


೧೪೫೦೭ 


೨೬೯ 


1ಹೊಳೆ ಕುಡಿಯೋಕೆ ದೋಣೆ ನಾಯಕ 
(ದಣ್ಣಾಯಕ, ದೊಣ್ಣಪ್ಪ, ದೊಣೆ ನಾಯಕ, ಡಣಾಯಕ)ನ 
ಅಪ್ಪಣೆಯೆ ? 


ಪಚ್ಚೆಯನ್ನಾದರೂ ಮೆಚ್ಚಿ ತೆಗೆದುಕೊಳ್ಳಬೇಕು 
ಬೇಕಾದುದಕ್ಕೆ ಬೆಲೆ ಹೆಚ್ಚು 
ಬೇಕಾದದ್ದು ಬೇವಿನಕಾಯಾದ್ರೂ ಬೆಲ್ಲಕ್ಕಿಂತ ಸಿಹಿ 


ಕೆ 


೭ಿಬೇಕಾದದ್ದೇ ಬೆಲ್ಲ, ಬೇಡವಾದದ್ದೇ ಬೇವು 


ಫಿ ೨ 
ಬೇಡಾದ್ದು ಅಪ್ರಿಯ 


೧೪೫೦೮ 


೧೪೫೦೯ 


೧೪೫೧೦ 


೧೪೫೧೧ 


೧೪೫೧೨ 


೧೪೫೧೩ 


ಅಕ್ಕಿ ಕಂಡರೆ ಬೆಕ್ಕಿಗೆ ಆಸೆಯಿಲ್ಲ, 
ಕೆಂಡ ಕಂಡರೆ ನೊಣಕ್ಕೆ ಆಸೆಯಿಲ್ಲ 
ಅಟ್ಟಕ್ಕೆ ಹಾಕೆ ಅಕ್ಕಿಯಲ್ಲ, ತಿಪ್ಪೆಗೆ ಸುರಿಯೆ ಕಸವಲ್ಲ 


ಅಡೆ ಮಡಕೆಯಲ್ಲ (ಕ್ಲ) ಇಡೆ ಸಟ್ಟುಗವಲ್ಲ (ದಲ್ಲಿ) 


ಅವಸರಕ್ಕೆ ಬರೋದಲ್ಲ, ಅಡ ಇಡೋದಲ್ಲ, 
ಅತ್ತ ನೋಡೋದೇನು ? 


ಇಷ್ಟವಿಲ್ಲದ ವಸ್ತು ಎಷ್ಟಿದ್ದರೇನು ? 
ಲ ಇ ಊ ೧ 


ಉಣ್ಣೂ ಮನೆಯಲ್ಲ, ಒರಗೂಗೋದಲ್ಲ 


ಬೇಡವಾದ್ದು ಬೇಕಾಯಿತು 


೧೪೫೧೪ ಅದೇ ಉಂಡೇನ., ಕದ ತೆಗೇರಿ ಅತ್ತೆಮ್ಮನವರೇ ! 


1 ಕೆರೆ ನೀರಿಗೆ ದಣಿ ಅಪ್ಪಣೆಯೆ ? ಹೊಳೆ ನೀರಿಗೆ ದೊಣ್ಣೆನಾಯಕನ ಅಪ್ಪಣೆಯೆ? 


2 ಬೇಕಾದುದು ಬೆಲ್ಲದ ಹೇರು, ಬೇಡಾದು ಬೇವು 


೨೭೦ 
೧೪೫೧೫ 


೧೪೫೧೬ 


ಕನ್ನಡ ಗಾದೆಗಳ ಮಹಾಕೋಶ 
ಹಳೆ (ಗಂಡನ) ಕಂಬಳಿ ಪಾದವೇ ಗತಿ 


ಹಾಕಿದ್ದ ಹಳೆ ಕಂಬಳಿ ಬೇಕಾಯ್ತು ಚಳಿ (ಹಿಮ) ಗಾಲಕ್ಕೆ 


ಏನೂ ಇಲ್ಲದಿರುವುದಕ್ಕಿಂತ ಇದ್ದುದೇ ಲೇಸು 


೧೪೫೧೭ 
೧೪೫೧೮ 
೧೪೫೧೯ 
೧೪೫೨೦ 


೧೪೫೨೧ 


ಹುಟ್ಟುಗುಣ 


೧೪೫೨೨ 
೧೪೫೨೩ 


೧೪೫೨೪ 
೧೪೫೨೫ 
೧೪೫೨೬ 
೧೪೫೨೭ 
| ೧೪೫೨೮ 
೧೪೫೨೯ 


೧೪೫೩೦ 


ಇಲ್ಲದ್ದಕ್ಕೆ ಹಲ್ಲು ಬೀರ (ಆಲಮಣ್ಣ)ನೇ ಗಂಡ 
ಕುರುಡುಗಣ್ಣಿಗಿಂತ ಮೆಳ್ಳುಗಣ್ಣು ಲೇಸು 

ಣ ೪ ಣಿ 
ಗತಿ ಇಲ್ಲದ್ದಕ್ಕೆ ನೀನೇ ನನ್ನ ಗಂಡ ಅಂದ ಹಾಗೆ 
ಬರಿ ಕೈಗೆ ಕಡೆಯೇ ಹಿತ್ತಾಳೆ ಕಡಗ 


ಬಡಿ ಮಗ್ಗುಲಿಗೆ ಕಡಮೆಯೇ ಬಡವರ ಹುಡು(ಗಿ)ಗ 


ಅರೆಯೊ ಕಲ್ಲು ನೆನೆ ಹಾಕಿದ ಹಾಗೆ 
ಆಲಕ್ಕೆ ಹೂವಿಲ್ಲ, ಬೇವಿಗೆ ಸಿಹಿಯಿಲ್ಲ 


*ಇದ್ದಲಿನ ಬಣ್ಣ ಕೇಳಿದ ಹಾಗೆ 

ಉಪ್ಪು ಸಪ್ಟೆಯಾದರೂ ಕ್ಷಾರ (ಖಾರ, ಭಾರ) ಬಿಡದು 
ಊರೆಲ್ಲ ತೊಳೆದರೂ ಮಸಿ ಬೆಳ್ಳಗಾಗದು 

ಎಣ್ಣೆ ಅಳಿದ ಮಾನದಲ್ಲಿ ಜಿಡ್ಡು ಹೋದೀತೆ ? 

ಕತ್ತೆ ವಂರಿ ಅಮ್ಮನ್ನ ಗೀಕನ ಕೇಳಿದ ಹಾಗೆ 

ಕಪ್ಪುರ (ಮುಚ್ಚಿಟ್ಟರೆ) ತಿಪ್ಪೆ ಮೇಲಿಟ್ಟರೆ ವಾಸನೆ ಬಿಟ್ಟೀತೆ ? 


ಕರಿ ನಾಯಿ ಬಿಳಿ ನಾಯಿ ಆದೀತೆ ? ` 


$'. (1). ಇದ್ದಲಿನ ಬಣ್ಣ ಹೇಗಿರತ್ತೆ? ಅಂದ ಹಾಗೆ 
(11) ಊರೆನ್ಲ ಸೇರ್ಕಂಡು ಎತ್ತೆತ್ತಿ ಒಗೆದರೂ ಕಂಬಳಿ ಬೆಳ್ಳೆಗಾಗದು 


ಗುಣಶೀಲ ಸ್ವಭಾವ 


೧೪೫೩೧ 


೧೪೫೩೨ 
೧೪೫೩೩ 


೧೪೫೩೪ 
೧೪೫೩೫ 
೧೪೫೩೬ 
೧೪೫೩೭ 
೧೪೫೩೮ 
೧೪೫೩೯ 
೧೪೫೪೦ 

೧೪೫೪೧ 

೧೪೫೪೨ 


೧೪೫೪೩ 


೨೭೨ 


ಕಲ್ಲನ್ನು ತೇದರೆ ನುಣುಪಾದೀತೆ ಹೊರತು ಮ )ದುವಾಗೋದಿಲ್ಲ 


ಕಸ್ತೂರಿ ಮುಚ್ಚಿಟ್ಟರೂ ಅದರ ವಾಸನೆ ಮುಚಿ ಡೋಕೆ 
ಚಟ ಜ 
ಆಗುತ್ಯೆ ? 


ಕೋತಿ ಹೆಂಡ ಕುಡಿಯದಿದ್ದರೂ 
ಜಾತಿ ಸ್ವಭಾವದಂತೆ ಕಾರುಬಾರು 


ಚಿಗುರಾದರೆ ಬೇವು ಸಿಹಿಯೆ ? 

ಚೆನ್ನಾಗಿ ಕುದಿಸಿದರೂ ಆರಿದ ಮೇಲೆ ನೀರು ತಣ್ಣಗೇ 

ಜುಟ್ಟು ಕಿತ್ತರೂ ಹುಟ್ಟು ಬಿಡ 

ಜೊತೆಯಲ್ಲಿ ಹುಟ್ಟಿದ್ದು ಜೋಡಿನಲ್ಲಿ ಹೊಡೆದರೂ ಹೋಗದು 
ಹುಟ್ಟುಗುಣ ಸುಟ್ಟರೂ ಹೋಗದು 

ತಿಪ್ಪೆ ಸಾರಿಸಿದರೆ ತೊಪ್ಪೆ ನಾರದೆ ? 

ತುಂಡು ಮಾಡಿದರೂ ನೀರು ಒಂದಾಗದೆ ಬಿಡದು 

ತುಂಬಿಯಲ್ಲಿ ಬಿಳುಪಿಲ್ಲ, ಕೊಕ್ಕರೆಯಲ್ಲಿ ತಪ್ಪಿಲ್ಲ 


ದತ್ತೂರಿ ಹಾಕಿದರೆ ಬಾಳೆಯ ಗಿಡವಾದೀತೆ ? 


*ನಾಯ ಬಾಲ ಎಂದೂ (ಹೇಗೂ) ಡೊಂಕೇ 


8 (|) ನುಯಿ ಬಾಲ ನೆಟ್ಟಗೆ ಮಾಡಿದರೆ ನೆಟ್ಟಗಾಗುತ್ತೈ? 


(11) ನಾಯ ಬಾಲಕ್ಕೆ ಎಣ್ಣೆಯಿಕ್ಕಿದರೆ ನೆಟ್ಟಗಾಗುತ್ತೈ? 
(111) ನಾಯಿ ಬಾಲ ನ(ಲ)ಳಿಗೆಯಲ್ಲಿ ಹಾಕಿದರೆ ಡೊಂಕು ಬಿಟ್ಟೇಶೆ? 
(iv) ನಾಯ ಬಾಲ ಓಟೆಯೊಳಗೆ ಹಾಕಿದರೂ ಡೊಂಕೇ 


(೪) ನಾಯ ಬಾಲಕ್ಕೆ ದೆಬ್ಬೆ ಕಟ್ಟಿದ ಹಾಗೆ 


೨೭೨ 


೧೪೫೪೪ 


೧೪೫೪೫ 


೧೪೫೪೬ 


೧೪೫೪೭ 


೧೪೫೪೮ 


೧೪೫೪೯ 


೧೪೫೫೦ 


೧೪೫೫೧ 


೧೪೫೫೨ 


೧೪೫೫೩ 


೧೪೫೫೪ 


೧೪೫೫7 


೧೪೫೫೬ 


೧೪೫೫೭ 


ಕನ್ನಡ ಗಾದೆಗಳ ಮಹಾಕೆ 
ನೀರುಳ್ಳಿ ನೀರಿನಲ್ಲಿ ತೊಳೆದರೆ ನಾರೋದು ಬಿಟ್ಟೇತೆ ? 
ನೆನೆದ ಕಲ್ಲು ಮೆತ್ತಗಾಗದು 
ಪಂಜರದಲ್ಲಿ ಕಾಗೆ ಇಟ್ಟರೆ ಪಂಚಮ ಸ್ವರ ಬಂದೀ(ಹಾಡೀ)ತೆ? 
ಬೇವಿನ ಮರದಲ್ಲಿ ಮಾವಿನ ಫಲ ಬಿಡುತ್ಯೇ? 
ಬೇವು ಸಿಹಿಯಾಗದು, ಮಾವು ಕಹಿಯಾಗದು 
ಮಂಗ ಮಂದುಕಾದರೆ ಅಣಕಿಸುವುದು ಬಿಟ್ಟೀತೆ ? 
ಮಾನಿನ ಮರಿಗೆ ಈಜಂ ಕಲಿಸಬೇಕೆ? 
ಮುಡಿವಾ(ಯಾ)ಳ ಮುಪ್ಪಾದರೆ ಪರಿಮಳ ಬಿಡುತ್ಯೆ ? 
ಸಿಂಹದ ಮರಿಗೆ ಬೇಟಿ ಆಡೋದು ಕಲಿಸಬೇಕೆ ? 
ಹೀನ ಸುಳಿ ಬೋಳಿಸಿದರೆ ಹೋದೀತೆ ? 


ಕಿಹುಟ್ಟಿದಾಗ ಬಂದದ್ದು ಹೂತಾಗ ಹೋದೀತೆ? 


ಹುಟ್ಟುಗುಣ ಘ(ಚ)ಟ್ಟ ಹತ್ತಿದರೂ ಹೋಗದು 
ಹುಟ್ಟುಗುಣ ಸುಟ್ಟಲ್ಲದೆ ಹೋಗದು 


ಹುಟ್ಟು(ಬ್ಣಾ)ಗುಣ ಹೋಗಿ ಕಟ್ಟು (ಕೊಟ್ಟ ಕ ಬಣ್ಣ) ಗುಣ 
ಬುದೀತೆ ? 


1 ನೀರುಳ್ಳಿಗೆ (ಬೇವಿನಮರಕ್ಕೆ) ಬೆಲ್ಲದ ಕಟ್ಟೆ *ಟ್ಲಿ, ಹಾಲು, ತುಪ್ಪ ಅಭಿಷೇಕ ಮಾಡಿದರೂ 
ಅದರ ಪೂರ್ವ ವಾಸನೆ ಹೋಗದು 
2 ಕೋಳಿಗೆ ಪಂಚಮಸ ಓರ ಬಂದೀತೆ ? 
ತಿ. (1) ಹುಟ್ಟುಗುಣ ಹೂಣುವ ತನಕ 
(11) ಹುಟ್ಟುಗುಣ ಹುಗಿದರೂ ಹೋಗದು 
4 ಹುಟಿ ನಿಂದ ಬಂದ ಬುದ್ಧಿ ಸುಟ್ಟರೂ ಹೋಗದು 


ಗುಣಶೀಲ ಸ್ವಭಾವ ೨೭೩ 


೧೪೫೫೮ ಹುಟ್ಟಿನ ಗುಣವೊ ಹುರುಳಿ ಗುಣವೊ ಕುಂಬಾರ ಮಾಡಿದ 
ಕುಡಿಕೆ ಗುಣವೊ? 


೧೪೫೫೯ ಹುಟು ೈ ಗುಣಕ್ಕೆ ಮದಿ ಲ 
ಎಣಿ 


೧೪೫೬೦ ಹುಣಿಸೆ ಮುಪ್ಪಾದರೂ ಹುಳಿ ಬಿಡದು, ಮಾವು ಮುಪ್ಪಾದರೂ 
ಸಿಹಿ ಬಿಡದು 


೧೪೫೬೧ ಹೂಸೊ ತಿಕ ದೇಶ ತಿರುಗಿದರೂ (ಕಾಶಿಗೆ ಹೋದ್ರೂ) 
_.. ಡರ್ರಾಬುರ್ರಾನೆ | 
ಕಲಿತ ಚಾಳಿ 


೧೪೫೬೨ "ಅಲ್ಲ ಮೂಳ' ಅಂದರೆ "ಗುಡಿ ಹಿಂದಾದರೂ 
ಕುಣಿದೇನು' ಅಂದ 


೧೪೫೬೩ ಇದ್ದದ್ದ ಕಳಕೊಂಡಲ್ಲದೆ ಕಲಿತ ಬುದ್ಧಿ ಬಿಡದು 
೧೪೫೬೪ ಎಂದಿನ ಚಾಳಿ ಎಂದಿನಂತೆ 


೧೪೫೬೫ ಕಡೆಗೂ ಬಿಡಲಿಲ್ಲ, ಕಾಲಕ್ಕೂ ಬಿಡಲಿಲ್ಲ, ಕಾಲ ಮೇಲೆ 
ಉಚ್ಚೆ ಹುಯ್ಕೊಳ್ಳೋದ 


೧೪೫೬೬ ಕಲಿತ ಗುಣ ಕಟ್ಟೇಲಿ 

೧೪೫೬೭ ಕಲಿತ ಚಾಳಿ ಕಾಡಿಗೆ ಹೋದ(ಕಲ್ಲು ಹಾಕಿದರೂ ಹೋಗದು 
೧೪೫೬೮ ಕಲಿತ ಚಾಳಿ ಬಿಟ್ಟರೆ ಹೋಗದು 

೧೪೫೬೯ ಕಲಿತ ಬುದ್ಧಿ ಕಳೆಯೋವಿಲ್ಲ 

೧೪೫೭೦ ಕಲಿತದ್ದು ಕಟ್ಟಿಗೆಯ ಮೇಲೆ 


18 


ಶೀ 


೨೭೪ ಕನ್ನಡ ಗಾದೆಗಳ ಮಹಾಕೋಶಿ 


೧೪೫೭೧ 3"ಕಲಿತ ಬುದ್ಧಿ ಬಿಡೆ ಕಲ(ಲಿ)ಕೇತಿ” (ಕಳ ಮುಂಡೆ, 
ಕಳ್ಳಲವುಡಿ) ಅಂದರೆ “ನಡುಗಾಲ(ಎಡಾಂತರ)ದಲ್ಲಿ ಬುಟ್ಟು 
ಹುಡಿಮಣ್ಣು ಹುಯ್‌ಕೊಳ್ಲಾ !” ಅಂದಳು 


೧೪೫೭೨ ಕಲಿತ(ವಳು) ಬಡ್ಡಿ ಹಾಡದೆ ಬಿಡ್ತಾಳ್ಮೇ? 


೧೪೫೭೩ ಚಿಕ್ಕವಯಸ್ಸಿನಲ್ಲಿ ಕಲಿತ ಜಾಳಿ, ಮುಪ್ಪಿನಲ್ಲಿ ಕಲಿತ ಸೂಳಿ 
ಬಿಡುವುದುಂಟೆ ? 


೧೪೫೭೪ ೩ದುಬಟಿಗೆ ಹತ್ತಿದ್ರೆ ಒಗೆದರೆ ಹೋಗ್ತದೆ, ಕಂಬಳಿಗೆ ಹತ್ತಿದರೆ 
ಹೆಂಗ್ಲೋದಾತು ? 


೧೪೫೭೫ ನೀ ಕಲ್ತಿರೋದು ನಿಂಗೂ ಆಯ್ತದೆ, ನಿನ್ನೂರ್ಲೂ ಆಯ್ತದೆ 


೧೪೫೭೬ ಹೇಳಿದ್ದು ಕೇಳಲ್ಲ, ಕಲಿತದ್ದು ಬಿಡಲ್ಲ 


೧೪೫೭೭ ಹೊಲೆಯನಿಗೆ ಗೌಡ್ಕೆ ಕೊಟ್ರೆ ಕೊಂಬು ಕಹಳೆ ಊದಿದನಂತೆ 


ಹೊಕ್ಕಾಡದೆ ಜನರ ಗುಣಸ್ವಭಾವ ತಿಳಿಯದು 


೧೪೫೭೮ ಊರೊಳಗೆ ಆಡುವ ತನಕ ಗುಣ ತಿಳಿಯ, ನೀರೊಳಗೆ 
ಆಡುವತನಕ ನೆಲ ತಿಳಿಯ 


೧೪೫೭೯ ನರರ ಸಂಗಡ ಇದ್ದನಕ ತಿಳಿಯ, ನೀರಿಳಿದ ತನಕ ತಿಳಿಯ 


1 (1) “ಕಲಿತ ಬುದ್ಧಿ ಬಿಡ್ತೀಯಾ ಕಲಿ(ಲ)ಕಾತಿ” ಅಂದರೆ “ಊರಾದ್ರೂ ಬಿಟ್ಟೇನು 
ಕಲಿತದ್ದು ಬಿಡೋದಿಲ್ಲ” ಅಂದಳು 
(11) ಕಲಿತದ್ದು ಬಿಡಲಾರೆ, ಕೂಡಿದ ಗಂಡನನ್ನಾದರೂ ಬಿಟ್ಟೇನು 
(111) “ಕಲಿತದ್ದು ಬಿಡ್ತೀಯೊ, ಮಾಡಿಕೊಂಡ ಹೆಂಡ್ತಿ ಬಿಡ್ತೀಯೊ?” ಅಂದರೆ 
“ಮಾಡಿಕೊಂಡ ಹೆಂಡ್ತೀನಾದ್ರೂ ಬಿಟ್ಟೇನು, ಕಲಿತದ್ದು ಬಿಡಲ್ಲ” ಅಂದನಂತೆ 
(1/) “ಗುಣ ಬಿಡೆ (ಗುಂಡುಮುಂಡೆ) ಗುಣಗೇಡಿ” ಅಂದರೆ ನನ್ನ ಮದುವೆ ಗಂಡನ್ನ 
ಬಿಟ್ಟೇನು, ಗುಣ ಬಿಡೆ” ಅಂದಳಂತೆ 
(೪) "ಕಲ್ತದ್ದುಡೆ ಕಲೈಚ್ಚಿ' ಅಂದ್ರೆ “ಕತ್ಕೂದ್ರೂ ಬಿಡದಿಲ್ಲ' ಅಂದ್ಲಂತೆ 
2 ಕಂಬಳಿಗೆ ಹತ್ತಿದ್ದ ಒದರ ಹುದು, ದುಪಟಿಗೆ ಹತ್ತಿದ್ದು? 


ಗಂಣಶೀಲ ಸ್ವಭಾವೆ 


೧೪೫೮೦ 


೧೪೫೮೧ 


೧೪೫೮೨ 
೧೪೫೮೩ 


೧೪೫೮೪ 


೧೪೫೮೫ 


೧೪೫೮೬ 


೨೭೫ 


ಬಾವಿ ಆಳೆ ಇಳಿದು ನೋಡು, ಮನುಷ್ಯನ ಗುಣ ತಿಳಿದು 
ನೋಡು 


ಮಡಕೆ ಅನ್ನಕ್ಕೆ ಒಂದಗುಳು ಪರೀಕ್ಷೆ 
ಶೀಲ ಒಳ್ಳೇದು ಗುಣ ಕೆಟ್ಟದ್ದು 
ಎ 
ಸಕಲ ಗುಣ ಸಂಪನ್ನ, ಏಕಗುಣ ಹೀನ, ಅವಗುಣ ಪರಿಪೂರ್ಣ 


ಸಮುದ್ರದ ಆಳ ತಿಳೀಬಹುದು, ಮನುಷ್ಯನ ಆಳೆ 
ತಿಳಿಯಲಿಕ್ಕಾಗಲ್ಲ 


ಸ್ವಭಾವ ತಿಳಿದರೆ ನಿಭಾಯಿಸಬಹುದಂ 


ಸ್ವರೂಪ ತಿಳಿದರೂ ಸ್ವಭಾವ ತಿಳಿಯಲಿಲ್ಲ 


ದೂರದಲ್ಲಿ ಎಲ್ಲರೂ ಒಳ್ಳೆಯವರೇ 


೧೪೫೮೭ 
೧೪೫೮೮ 
೧೪೫೮೯ 


೧೪೫೯೦ 


ಅಲ್ಲಲ್ಲಿ ಕಂಡರೆ ಹಲ್ಲಿಲ್ಲ ಬೆಳ್ಳಗೆ 
ಚಂದ್ರಬಿಂಬ ದೂರಕ್ಕೆ ಚೆನ್ನ 
ಥಳಥಳಿಸುವುದೆಲ್ಲ ಚಿನ್ನವಲ್ಲ 


೭ದೂರೆದ ಬೆಟ್ಟ ನುಣ್ಣಗೆ, ದೂರದ ಕೆಂಡ ತಣ್ಣಗೆ 


1 (1) ಅಗುಳು ಹಿಸುಕಿ ಅನ್ನ ನೋಡು 
(1]) ಅಗುಳಿನ ಮೇಲೆ ಅನ್ನದ ಪರೀಕ್ಷೆ 
(111) ಒಂದಗುಳು ನೋಡಿದರೆ ತಿಳಿದೀತು ಬೆಂದಿರುವುದು, ಇಲ್ಲದ್ದು 
(1/) ಒಂದು ತಪ್ಪಲೆಗೆ ಒಂದೇ ಆಗುಳು 


(v) ಹರಿವೆಯ ಅನ್ನದಲ್ಲಿ ಒಂದಗುಳು ನೋಡಿದರೆ ಸರಿ 


2 (1 ದೂರದ ಬಿಟ್ಟ ಕಣ್ಣಿಗೆ ನುಣ್ಣಗೆ, ಹತ್ತಿರದ ಬೆ ತ್ತಿ ತರಕಲು 
(11) ದೂರದಲ್ಲೇ ಗುಸ್ನ ನುಣ್ಣಗೆ, ಹತ್ತಿರಕ್ಕೆ ಹೊ;ದರೆ ಹಡಕುನಾತ 
(111) ದೂರದ ಬೆಟ್ಟ ನುಣ್ಣಗೆ, ಕೋಣೆ ಮಜ್ಜಿಗೆ ಬೆಳ್ಳಗೆ 


೨೭೬ ಕನ್ನಡ ಗಾದೆಗಳ 


೧೪೫೯೧ *ಬೆಳ್ಳಗಿರೋದೆಲ್ಲ ಹಾಲಲ್ಲ, ಹೊಳೆಯೋದೆಲ್ಲ (ಹೊನ್ನಲ್ಲ) 
ಬಂಗಾರವಲ್ಲ 


೧೪೫೯೨ ಹತ್ತುವ ಬೆಟ್ಟದ ತುಂಬ ಬಂಡೆ 

೧೪೫೯೩ ಹರಿದಾಡುವ ಮುನ್ನ ಹಾವು ನೆಟ್ಟಗೆ 

೧೪೫೯೪ ಹತ್ತಿರಕ್ಕೆ ಬರುವವರೆಗೆ ಎಲ್ಲರೂ ಒಳ್ಳೆಯವರೇ 
೧೪೫೯೫ ಹೊಳೆಯ ಆಚೆಗಿನ ಹಸುರು, ನೋಟಕ್ಕೆ ಬಲು ಹಸ 


3. 0. ಬ ಒಡ ಡಡ. ಂ ೂ ಈ €. 


* (1) ಬೆಳ್ಳಗಿರುವುನೆಲ್ಲ ಹಾಲಲ್ಲ, ತೆಳ್ಳಗಿರುವುದೆಲ್ಲ (ನೀರಲ್ಲ) ಹೆಣ್ಣಲ್ಲ 


(i) ಹೊಳೆಯುವುದೆಲ್ಲ ಹೊನ್ನಲ್ಲ (ಹಸುರಲ್ಲ ಹೇಲ್ಲಲ್ಲ), ಬೆಳ್ಳಗಿರುವುದೆಲ್ಲ 
ಬೆಳ್ಳಿಯನ್ಲ 


(111) ಬೆಳ್ಳಗಿರುವುವೆಲ್ಲ ಬೆಳ್ಳಿಯಲ್ಲ, ಕಪ್ಪಗಿರುವುದೆಲ್ಲ ವಿಷವಲ್ಲ 


ಲ. ಸಂಕೀರ್ಣ 


ಅನುಭವ ವೇದ್ಯ 
೧೪೫೯೬ ಓಡಿದವನೇ ಬಲ್ಲ ತೊಡೆ ನೋವ 
೧೪೪೯೭ ಬಲ್ಲವನೇ ಬಲ್ಲ ಬೆನ್ನಿನ ಬಿಗಿತವ 
೧೪೫೯೮ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ 
೧೪೫೯೯ ಬಂಜೆ ಬೇನೆಯರಿಯಳು, ಮಿಂಡಿ ದುಃಖ ಅರಿಯಳು 
೧೪೬೦೦ 2ಗೊಡ್ಡಿಗೇನು ಗೊತ್ತು ಹೆರಿಗೆ ಸಂಕ. ? 


೧೪೬೦೧ ಮೂಕನ ಸ ಪ್ಲ ಹೇಳಲಿಕ್ಕೆ ಬಾರದು, ಹೇಳದೆ ತೀರದು 


೧೪೬೦೨ ಹೆಡೆ ತುಳಿಸಿಕೊಂಡ ನಾಮಿಗೆ ಆದರ ನೋವು ಗೊತ್ತು 


1 ಬೆಲ್ಲದ ಸವಿ ತಿಂದ ಹೊರತೂ ತಿಳೀದ: 
2 (0 ಗೊಡ್ಡಿ ಹೆರ್ಬೇನೆ ಹೇಳ್ದಂಗೆ 

(11) ಬಂಜೆ ಬಲ್ಲಳೆ ಹೆರಿಗೆ ನೋವ ? 

(111) ಬಂಜೆಗೇಕೆ ಹೆರು ದುಃಖ? 

(iv) ಮಕ್ಕಳ ಹೆತ್ತವರಿಗೆ ಗೊತ್ತು ಹೆರಿಗೆ ಬೇನೆ 

(೪) ಹೆತ್ತವಳೆಃ ಬಲ್ಲಳು ಹೆರಿಗೆ ನೋವ 

(vi) ಹೆರಿಗೆ ದುಃಖ ಬಂಜೆ ಮುಂಡೆ ಬಲ್ಲಳೆ ? 
3 (1) ಮೂಕ ಕಂಡ ಕನಸಿನಂತೆ 

(11) ಮೂಗನ ಕನಸು ಮೂಗನೇ ಬಲ್ಲ 

(111) ಮೂಗ ಕಂಡ ಕನಸ ಮೂರು ಲೋಕಕ್ಕೂ ಹೇಳಿದ 


(1%) ಮೂಕ ತಿಂದ ಹೋಳಿಗೆಯಂತೆ 


೨೬೮ ಕನ್ನಡ ಗಾದೆಗಳ 
ಅಂತರಾಳ ಪರಿಸ್ಥಿತಿ 
೧೪೬೦೩ ಅಂತರ ಪಿಶಾಚಿ ಹಾಗೆ 2 
೧೪೬೦೪ ಉಭಯ ಭ್ರಷ್ಟರಾದವರಿಗೆ ತ್ರಿಶಂಕು ಸ್ವರ್ಗವೇ ಗತಿ 
೧೪೬೦೫ ಎರಡೂ ಕೆಟ್ಟು ಕರಡಿ ಹೊಲೆಯಾದ 


೧೪೬೦೬ ದೋಣಿ ಮೇಲೆ ಒಂದು ಕಾಲು, 
ದಡದ ಮೇಲೆ ಒಂದು ಕಾಲು ಹಾಕಿದ ಹಾಗಿದೆ ನನ್ನ ಸ್ಥಿತಿ 


೧೪೬೦೭ ಬಾಣಂತಿ ಸೂಳೆ ಹಾಗೆ-ಅತ್ತಲೂ ಸುಖವಿಲ್ಲ, 
ಇತ್ತಲೂ ಸುಖವಿಲ್ಲ 


೧೪೬೦೮ ಮನೆಯೂ ಕುಸೀತು, ಹಗೇವೂ ಕುಸೀತು 


೧೪೬೦೯ ಸ್ವರ್ಗವೂ ತಪ್ಪಿತು, ದುರ್ಗವೂ ತಪ್ಪಿತಂ 


ಅಸಂಭಾವ್ಯ 
೧೪೬೧೦ ಆಟ್ಟಿಕ್ಕೆ ತಗುಲದ್ದು ಆಕಾಶಕ್ಕೆ ನಿಲುಕೀತೆ ? 
೧೪೬೧೧ ಅನ್ನ ಇಲ್ಲದವನು ಹೊನ್ನು ಕೊಟ್ಟಾನೆ ? 
೧೪೬೧೨ ಅಟ್ಟಕ್ಕೆ ಹಾರಲಾರದ ಬಡ್ಡಿ ಸ್ವರ್ಗಕ್ಕೆ ಹಾರಿದಳಂತೆ 
೧೪೬೧೩ ಅಮೃತಕ್ಕೆ ಹಸಿವುಂಟೆ ? ಜಲಕ್ಕೆ ತ ಷೆಯುಂಟಿ ? 
೧೪೬೧೪ ಅಮಾಗೇಲಿ ಚೆಂನ್ರನೇ ? 
೧೪೬೧೫ ಆಕಾಶಕ್ಕೆ ಹಚ್ಚಡ ಹೊದಿಸಲಾದೀತೆ ? 
೧೪೬೧೬ ಆನೆಯನ್ನು ತಬ್ಬಿದ ಹಾ 
೧೪೬೧೭ ಆನೆ ಬೆಂಡಾ (ಕೃಶವಾ)ದರೆ ಕೊಟ್ಟಿಗೆ ಹೊಕ್ಕೀತೆ ? 


೧೪೬೭೮ ಅನೆ ಸಿಕ್ಕಿದರೆ ಕೊಟ್ಟಿಗೇಲಿ ಕಟ್ಟಬಹುದೆ ? 


ಸಂಕೀರ್ಣ 


೧೪೬೧೯ 


೧೪೬೨೦ 


೧೪೬೨೯ 


೧೪೬೩೦ 


೧೪೬೩೩ 
೧೪೬೩೪ 
೧೪೬೩೫ 


C೪೬೩೬ 


೨೭೯ 


ಇರ್ಚಿ ಎತ್ತಿ ಗಾಡಿ ಮೇಲೆ ಇಟ್ಕೊಂಡು ನಡಿ ಅಂದ ಹಾಗೆ 


ಈಚೆಯಿಂದ ಆಚೆಗೆ ಹೋಗಬೇಕಾದರೆ ಮೋಚಿಯಿಂದ ಆದೀತೆ? 


ಈಳಿಗೆ ಮಣೆ ಮೇಲೋಗರವಾದೀತೆ ? 


ಎಣೆ ತಣ ಗಾದರೆ ಬೆಣೆ ಬಂದೀತೆ ? 
fa) ಣ ಣ 


ಎದುರಿಸೊ ಮರವನ್ನು ಕಿತ್ತೊಗೆಯನ ಗಾಳಿ 
ಮಲಗಿದ ಹುಲ್ಲನ್ನು ಕಿತ್ತೀತೆ ? 


ಎರಡೂ ಕಪ್ಪುಗಳಾದರೆ ಒಂನು ಬಿಳಿ ಆಗುತ್ಯೇ? 

ಒನಕೆ ಮಂಂಡಿ ಚಿಗುರಿದ ಹಾಗೆ 

ಒಡೆಯ ಬಂದರೂ ಒಡೆದ ಪಾತ್ರೆ ಕೂಡಲಿಲ್ಲ 

ಒರಳಲ್ಲಿ (ಮರಳಲ್ಲಿ) ಹರಳು ಹುರಿದರೆ (ಅರಳು) ಆದೀತೆ ? 


ಓಡಿಗೆ ಹಖು ಬಿಟ ರೆ ಮುಖ ಕಾಣುತ್ಯೆ ) 


ಕಡಲೆ ತಿನ್ನುವ ಯೋಗ್ಯತೆ ಕಲ್ಲಂ ತಿನ್ನಲು ಬಂದೀತೊ ? 
ಕತ್ತೆಗೆ ಕುದುರೆ ಸೋದ: ಮಾವನೆ ? 


ಕನ್ನಡಿಯ ನೋಟ ಓಡಿನೊಳಗುಂಟೊ ? 


ಕಪ್ಪೆಯ ಚಿಪ್ಪ ಮುತ್ತು ಅಂದ ಹಾಗೆ 
ಕರೆದರೆ ಬಾರದ್ದು (ಕರೆಯದ ನಾಯಿ) ಕೈಸನ್ನೆಗೆ ಬಂದೀತೇ ? 
ಕರೆದರೂ ಬಾರದವನು ಕಣ್ಣು ಸನ್ನೆಗೆ ಬಂದ 


ಕಲ್ಪತರು ಬೇರು ಸಹಿತ ಎದ್ದು ಬರಲು ಸಾಧ್ಯವೆ ? 


೧೪೬೩೮ 


೧೪೬೩೯ 


೧೪೬೪೦ 


೧೪೬೪೧ 


೧೪೬೪೨ 


೧೪೬೪೩ 


೧೪೬೪೫ 


೧೪೬೪೬ 


೧೪೬೪೭ 


೧೪೬೪೮ 


೧೪೬೪೯ 


೧೪೬೫೦ 


೧೪೬೫೧ 


೧೪೬೫೨ 
೧೪೬%. 


ಕಲ್ಲಿನಲ್ಲಿ ಕಿಡಿ ಹುಟ್ಟೀತಲ್ಲದೆ ನೀರು ಸುಳಿದೀತೆ ? 

ಕಾಗೆ ಕಪ್ಪಗಿದ್ದರೆ ಕೋಗಿಲೆ ಆದೀತೆ ? 

ಕಾಡು ಕೋಣದ ಹಿಮ್ಮಡಿ ಹಿಡಿಯೋ ಕಾದೀತೆ ? 

ಕಾದ ನೀರು ಮನೆ ಸುಡಲಾರದು 

ಕಾದ ಹಾಲು ಕಹಿಯಾದೀತೆ ? 

ಕುಣಿದರೆ ಕೂಳು ಬೆಂದೀತೆ? 

ಕುತ್ತರಿಗೆ ಬೆಂಕಿ ಹತ್ತಲು ಬತ್ತೇರಿಗೆ ಓಡಿ ಹೋದರೆ ನಂದೀತೆ ? 


ಕುದುರೆಗೆ ಕೊಂಬು ಹುಟ್ಟಿ ದ ಹಾಗೆ 


ಕುಪ್ಪಟೆಯೊಳಗೆ ತಾವರೆ ಗಡ್ಡೆ ಹುಟ್ಟುತ್ಯೇ ? 
ಕೂಗಟೆ ಹಣ್ಣಾದರೆ ಜಾಗಟೆ ಬಾರಿಸುವುದಕ್ಕಾದೀತೆ ? 
3ಕೆಂಡಕ್ಕೆ ಇರುವೆ (ಗೆದ್ದಲು ಹಿಡಿಯುವುದೋ ?)ಮುತ್ತೀತೆ? 


2ಕೊರಡು ಕೊನರಾಗ ಬಲ್ಲುದೆ ? ಬರಡು ಹಯನಾಗ ಬಲ್ಲುದೆ? 


ಕೊರಳ ಮಟ್ಟೆಗೂ ಹೂಳಿ 
"ಮುಗಿಲ ಮಟ್ಟಿಗೂ ಹಾರು' ಅಂದ ಹಾಗೆ 


ಗಂಧ ತೇಯುವಲ್ಲಿ ನೊಣದ ಉಪಟಳವೆ ? 
ಗಾಳಿ ಬೆವರೀತೆ ? 


ಗಾಳಿಯಿಂದ ಧೂಳು ಹಾರಿದರೆ ಕೋಳಿ ಹೊಟ್ಟೆ ತುಂಬೀತೆ ? 
ಗುಬ್ಬಿ ಎಣ್ಣೆ (ಕುಡಿದರೆ) ಬೀಸುವ ಕಲ್ಲು ತೋಯಿಸೀತೆ ? 


1 ಕಿಚ್ಚಿಗೆ ಇರುವೆ ಮುತ್ತೀತೆ 
ಕೊರಡು ಕೊನರಿದ ಹಾಗೆ 


ಸಂಕೀರ್ಣ 


೧೪೬೫೪ 


೧೪೬೫೫ 


೧೪೬೫೬ 


೧೪೬೫೭ 


೧೪೬%೮ 


೧೪೬೫೯ 


೧೪೬೬೦ 


೧೪೬೬೧ 


೧೪೬೬೨ 


೧೪೬೬೩ 


೧೪೬೬೪ 


೧೪೬೬೫ 


೧೪೬೬೬ 


೧೪೬೬೭ 


೧೪೬೬೮ 


೧೪೬೬೯ 


೧೪೬೭೦ 


೧೪೬೭೨ 


೨ರ೧ 
*ಗುಂಚಕ್ಕಿ ಎಣ್ಣೆ ಕುಡಿದರೆ ಗಾಣ ತೆಗೆಯ ಬಲ್ಲುದೆ ? 
ಗುಂಪು (ಸೈನ್ಯ) ದಾಟಿಸೋಕೆ ತೆಪ್ಪವೇ ? 
ಗೊಂಬೆ ಮಾತಾಡದು, ರಂಭೆ ಕಾಣಸಿಕ್ಕಳು 
ಗೋಡೆ ಇಲ್ಲದೆ ಚಿತ್ರ ಬರೆದಂತೆ 


“ಚಂಗ್‌' ಅಂತ ನೆಗೆದರೆ "ಮಂಗ' ಅಂತ ಕರೆಯೋಕಾದೀತೆ ? 


ಚೂರಿ ಹರಿತವಾದರೆ ಮರ ಹರಿಯಬಲ್ಲದೆ ? 
ಡಂಗು ಹೊಡೆದರೆ ಹೊಂಗರಕನ ಮರ (ಕೇಳೀತೊ) ಚಿಗುರೀತೆ ? 


ತಪ್ಪಲೆಯಲ್ಲಿದ್ದದ್ದು ಹೋದರೆ 
ಕಪಾಲದಲಿ ಇದ ದು: ಹೋದೀತೆ ? 
೧೨ ಎ. ಐ 


ತಳ ಬಿಟ್ಟು ಬಂಡಿ ಹಾರದ . 

ತಂಗಾಳಿ ನೆನೆದರೆ ತಂಗುಳು ಬಿಸಿಯಾಯ್ತೆ ? 

ತಿಪ್ಪೆ ಮೇಲಿನ ದೀಪ ಉಪ್ಪರಿಗೆ ಮೇಲೆ ಬಂದೀತೆ ? 
ತುಟಿ ಮೇಲೆ ದೀಪ ಹಚ್ಚಿದ ಹಾಗೆ 

ತುತ್ತ ತುದಿಗೆ ನೆಗೀತೀನಿ ಅಂದ ಹಾಗೆ 

ತುತೂರಿ ಊದಿದರೆ ತುಬಟ ಉದುರೀತೆ ? 

ತೂಗೋ ತೊಟ್ಟು ಬೆಟ್ಟಕ್ಕೆ ಕಟ್ಟೋಕಾಗುತ್ಯೇ ? 

ತೇಟೆ ನೀರ ಓಟೆ ಅಡೀಲಿ ಬಿಟ್ಟರೆ ಕಾಟ ಬಂದೀತೆ ? 
ತೇಜವಿದ್ದದ್ದು (ಮಾಜ ಕೂಡೀತೆ ?) ಮರೆಮಾಜೀತೆ ? 


ತೊಟ್ಟು ಮುರಿದಡಿ ಅಟ್ಟಿದರೆ ಹೋಗಿ ತಟ್ಟೀತೆ ) 


6 ಗುಂಚಕ್ಕಿ ಎಂಡ ಕುಡಿದರೆ ರಾಗಿ ಕಲ್ಲು ಎಳೆಯುತ್ಯೇ ಿ 


೧೪೬೭೨ 
೧೪೬೭೩ 


೧೪೬೭೪ 


೧೪೬೭೫ 


೧೪೬೭೬ 


೧೪೬೭೭ 


೧೪೬೭೮ 


೧೪೬೭೯ 


(೪೬೮೦ 


೧೪೬೮೧ 


೧೪೬೮೨ 


೧೪೬೮೩ 


೧೪೬೮೪ 


೪೬೮೫ 


೧೪೬೮೬ 


೧೪೬೮೭ 


೧೪೬೮೮ 


೧೪೬೮೯ 


೧೪೬೯೦ 


೧೪೬೯೧ 


ಕನ್ನಡ ಗಾದೆಗಳ ವ. 


ತೊಪ್ಪೆ ಬರುವುದೇ ಹೆಪ್ಪಿಗೆ? 
ತೊಂಡೆ ಬಲಿತರೆ ತೊಡೆ ದಪ್ಪವಾದೀಶೆ ? 
ದಂಟು ಮುರಿದರೆ ಕಂಟವಾದೀತೆ ? 


ದನದ ವರ್ಣ ಹಾಲಿನಲ್ಲಿ ತಿಳಿದೀತೆ ? 


ದವನದ ಹೂವೆಂದಾಕ್ಷಣ ಹವನವಾದೀತೆ ? 
ದಮ್ಮಯ್ಯ ಅಂದರೆ ಕೋಣ ಹಾಲು ಕರೆದೀತೆ ? 
ದಾಸಾಣದ ಹೂ ಪಾಷಾಣದ ಮೇಲೆ ಬೆಳೆದೀತೆ ? 
ದಿಂಡು ದಂಡದ ಹಾಗಿದ್ದರೂ ದಂಡಿಗೆಗೆ ಬಂದೀತೆ ? 
ದೊಣ್ಣೆ ಹಿಂಡಿದರೆ ಎಣ್ಣೆ ಬಂದೀತೆ ? 

ದೊಬ್ಬಿ ಹಾಕಬಹುದೆ ಮಬ್ಬನ್ನು ? 

ಧೂಳಿಯಿಂದ ಮಾಳಿಗೆ ಆದೀತೊ ? 

ನಡುಕಟ್ಟೆ ಮಡು ಹಾರಲಿಕ್ಕುದೀತೆ ? 


ನದಿಯಲ್ಲಿರುವ ಮಾನು ನೀರ ನೋಡುತ್ಶೈ? 


ನರಳಿದರೆ ಅರಳು ಸಿಕ್ಕೀತೆ ? 

ನಾಗಮಲ್ಲಿಗೆ ಹೂ ಪೂಗವಾದೀತೆ? 

ನಾಯಿ ಅಟ್ಟೆ ಕಡಿದರೆ ಹೋಳಿಗೆಯಾದೀತೆ ? 
ನಾಯಿ ಎಲೆ ತೊಪ್ಪಲು ತಿನ್ನುತ್ಯೇ ? 

ನಾಯಿ ಮುದಿಯಾದರೆ ರಾಗ ಹಾಡೀತೆ ? 


ನಾವೆ ದಾಟಿಸಲು ನೂಳೆದಿಂದ ಆದೀತೆ ? 


ನಿಮ್ಮ ಚಿತ್ತ ದುಡಿಯಬೇಕಾದರೆ ನಮ್ಮ ಸತ್ತೈಮ್ಮೆ ಬರಬೇಕು 


ಸಂಕೀರ್ಣ 
೧೪೬೯೨ 
೧೪೬೯೩ 
೧೪೬೯೪ 
೧೪೬೯೫ 
೧೪೬೯೬ 
೧೪೬೯೭ 
೧೪೬೯೮ 


೧೪೬೯೯ 


೧೪೭೦೦ 
೧೪೭೦೧ 
೧೪೭೦೨ 
೧೪೭೦೩ 


೧೪೭೦೪ 


೧೪೭೦೫ 
೧೪೭೦೬ 
೧೪೭೦೭ 
೧೪೭೦೮ 
೧೪೭೦೯ 
೧೪೭೧೦ 


೧೯೪೭೬೨೨ 


ನಿಮಿಷ ತಡೆದರೆ ಅನಿಮಿಷನಾಗ್ತಾನ್ಯೇ? 

ನುಚ್ಚಕ್ಕಿಗೆ ಮೊಳೆ ಬಂದ ಹಾಗೆ 

ನುಲಿಕೆ ಹರಿಯದವ ಚಿಲಕ ಹೆರಿದಾನೇ ? 

ನೂಲ ಹಿಡಿದು ಬೆಟ್ಟ ಹತ್ತಿದಂತೆ 

ನೆಗಳಿ ಹಾರಿದರೆ ಮುಗಿಲಿಗೆ ಮುಟ್ಟೀತೆ ? 

ನೆಗ್ಗಿದ್ದು ಬಗ್ಗೀತೆ ? 

ನೆಟ್ಟ ಕಲ್ಲು ನಿಟ್ಟೋಟ ಓಡೀತೆ ? 

ನೆತ್ತಿಯ ವಾಸನಿಸಿದರೆ ಸತ್ತಿಗೆ ಹಿಡಿದ ಹಾಗೆಯೆ ? 
ನೆಲದಲ್ಲಿದ್ದ ಬೆಕ್ಕು ಮುಗಿಲಿಗೆ ಹಾರೀತೆ ? 
ನೆಲ್ಲಿಕಾಯಿ ಹುಲ್ಲೆಗೆ ಆದೀತೆ.? 

ನೆವದಿಂದ ಹೋದರೆ ನೋವು ತಪ್ಪೀತೆ ? 

ನೊಣ ಮಣುವಾದೀತೆ ? 

ನೊರೆ ಕಾರುವಾಗ್ಗೆ "ಹರ' ಅಂದರೆ ಬಿಟ್ಟೇತೆ ? 
ನೋಡದ ವಸ್ತು ಆಡಿದರೆ ಬಂದೀತೆ ? 

ಪಟ ಹಾರಿದರೆ ಮಠ ಹಾರೀತೆ ? 

ಪತ್ನಿಯಿದ್ದವನು ಯತ್ನ ಮಾಡಿದರೆ ರತ್ನ ಸಿಕ್ಕೀತೆ ? 
ಪಯಸ್ಸಿನಿ (ಪಯಸ್ಸಿನ) ನದಿಗೆ ಹೋದರೆ ಪಾಯಸ ಸಿ 
ಪರಕೆ ಕಡ್ಡೀಲಿ ಪರ್ವತ ಮಾಡ್ತೀನಿ ಅಂತ ಅಂದಂಗೆ 
ಪಂಜು ಸುಟ್ಟರೆ ಮಂಜು ಹೋದೀತೆ? 


ಪಾತಾಳದ ನೀರು ಏತ ಹೊಡೆದರೆ ಬರುತೈ ? 


೨೮೩ 


ಕ್ಯೀತೆ ) 


೨೮೪ ಕನ್ನಡ ಗಾದೆಗಳ ಮಹಾಕೋಶ 
೧೪೭೧೨ ಪಾತಾಳದವನನ್ನು ಎತ್ತೋಕೆ ಪಾತಾಳ ಗರಡಿಯೇ ? 
೧೪೭೧೩ ಪ್ರಾಣಿಗಳ ಸಂರಕ್ಷಣೆಗೆ ಆಂತ ಗೋಣಿ ಉಟ್ಟರೆ ಆದೀತೆ ? 
೧೪೭೧೪ ಪುನುಗು ತೆಗೆಯುವುದಕ್ಕೆ ಚುನುಗು ಬಿಟ್ಟರೆ ಆದೀತೆ ? 
೧೪೭೧೫ ಪುರ್ಕು ಅಂದರೆ ಹರ್ಕು ಮುಚ್ಚುತ್ಯೇ ? 

೧೪೭೧೬ ಬಟ್ಟ ತಲೆಯವನಾದರೆ ಹೆಚ್ಚಿಗೆ ಹೊತ್ತಾನೇ ? 
೧೪೭೧೭ ಬಟ್ಟಮೊಗೆ ಬಟ್ಟಲಾದೀತೆ ? 

೧೪೭೧೮ ಬಟ್ಟೆಯಿಂದ ಆಗುವಂಥಾದ್ದು ಬೊಟ್ಟೆ ನಿಂದ ಆದೀತೆ ? 
೧೪೭೧೯ ಬರೆಹದಲ್ಲಿದ್ದ ಕರಿ ಮರಿ ಹಾಕೀತೆ ? 

೧೪೭೨೦ ಬಾವಿಯ ನೀರನ್ನು ಹೊಳೆಯ ನೀರು ಕೊಂಡೊಯ್ಯುವುದೆ? 
೧೪೭೨೧ ಬಾಳೆಯ ಗಿಡ ನೆಟ್ಟರೆ ಹಾಳು ಹುಲ್ಲು ಆದೀತೆ ? 
೧೪೭೨೨ ಬಿರುಗಾಳಿಗೆ ಹಿಡಿದರೆ ಸರಿಗೆ ಆದೀತೆ ? 

೧೪೭೨೩ ಬೀಡಿಕೆ ಎತ್ತಾದರೆ ಹಾಡಿಕೆಯಿಂದ ಬಂದೀತೆ? 
೧೪೭೨೪ ಬೆಕ್ಕಿಗೆ ಜ್ವರ ಬರುವ ಮಾತು 

೧೪೭೨೫ ಬೆಟ್ಟಕ್ಕೆ ಚಳಿಯಾದರೆ ಹೊಚ್ಚುವುದು ಸಾಧ್ಯವೆ? 
೧೪೭೨೬ ಬೆಣ್ಣೆ ತಿಂದು ಹಲ್ಲು ಬಿದ್ದುಹೋಯ್ತಂತೆ 

೧೪೭೨೭ ಬೆನ್ನುಬಿಡದ ಪಿಶಾಚಿ ಹೊನ್ನುಕೊಟ್ಟರೆ ಹೋದೀತೆ? 
೧೪೭೨೮ ಬೆಸ್ತರೆ ಕೂಡದ್ದು ಸಸ್ತರೆ ಕೂಡೀತೆ? 

೧೪೭೨೯ ಬೆಳಕಿಲ್ಲದೆ ಹೊಳಪು (ಹುಳುಕು) ಕಂಡೀತೆ ? 

೧೪೭೩೦ ಬೆಳದಿಂಗಳಿಗೆ ಮೈ ಬೆವರೀತೆ ? 


೧೪೬೩೧ ಬಿಳಿ ಗಿ ಬೆಸೆಯಲು ಕಳ್ಳಿ ಹಾಲು ಆದೀತೆ? 


ಸಂಕೀರ್ಣ 
೧೪೭೩೨ 
೧೪೭೩೩ 
೧೪೭೩೪ 
೧೪೭೩೫ 
೧೪೭೩೬ 
೧೪೭೩೭ 
೧೪೭೩೪ 
೧೪೭೩೯ 
೧೪೭೪೦ 
೧೪೭೪೧ 
೧೪೭೪೨ 
೧೪೭೪೩ 
೧೪೭೪೪ 
೧೪೭೪೫ 
೧೪೭೪೬ 
೧೪೭೪೭ 
೧೪೭೪೮ 
೧೪೭೪೯ 


೧೪೭೫೦ 


ಬೆಂದ ಬತ್ತ ಮೊಳೆಯುವುದೊ? 

ಬೇಡವಾದ್ದು ಕೂಡಿಸಿದರೆ ಆದೀತೆ? 

ಬೊಕ್ಕೆ ಎದ್ದರೆ ರೊಕ್ಕ ಬಂದೀತೆ ? 

ಬೊಡಬೊಡನೆ ಸುರಿಯುವವ ಕಡಕಡನೆ ನಡೆದಾನೆ? 
ಬೊಂಬು ಹೊರುವವನ ಸಂಗಡ ಹಂಬಲಿಸಿದರೆ ಇಂಬು ಸಿಕ್ಕೀತೆ? 
ಬೊಂಬೆಯಾದರೆ ಹಂಬಲಿಸಿದ ಹಾಗೆ ಕೊಟ್ಟೇತೆ? 

*ಬೋರೆ ಗಿಡದಲ್ಲಿ ಕಾರೆಹಣ್ಣು (ಆದೀತೆ ?) ಸಿಕ್ಕಾವೆ? 
ಬೋಂದು ಗಿಡದಲ್ಲಿ ಗೋಂದು ಆದೀತೆ? 

ಭದ್ರಾಕರಣ ಮಾಡಿಕೊಂಡರೆ ಭದ್ರವಾದೀತೆ ? 
ಭರಣಿಯಾದರೆ ಕರಣಿಕ ಮಾಡಿಯಾನೆ? 

ಭಾರ ಹೊತ್ತು ಹಾರೋಕಾದೀತೆ? 

ಭಾವನಾದರೆ ಭಾರವಾದ ಹೊರೆ ಹೊರ್ತಾನ್ಯೇ? 

ಮಗ ಹೊದಿಯದ್ದ ಮೊಮ್ಮಗ ಹರಿದಾನೆ? 

ಮಣಲಿಂದ ಹಗ್ಗ ಹುರಿ ಮಾಡಿದ ಹಾಗೆ 

ಮಣಿಸರಕ್ಕೆ ಗತಿಯಿಲ್ಲದ ಮನುಷ್ಯ ಹಣ ದಕ್ಷಿಣೆ ಕೊಟ್ಟಾನೆ? 
ಮಣ್ಣು ಮರಗಳು ಬಿಟ್ಟ ಹಣ್ಣು ರುಚಿಯಾದೀತೆ ? 
ಮಂಚದ ಕಾಲಾದರೆ ಹೆಂಚು ಮಾಡಬಹುದೆ ? 

ಮಂಜಿನ ನೀರಿನಿಂದ ನೀರಡಿಕೆ ಹೋದೀತೆ? 


ಮಂಜು ಸುರಿದರೆ ನಂಜನಗೂಡು ಮುಳುಗುತ್ಯೇ ? 


* ಕಾರೆಗಿಡಕ್ಕೆ ಬೋರೆ(ತಾರೆ)ಹಣ್ಣು ಆದೀತೆ? 


೧೪೭೫೧ 
೧೪೭೫೨ 
೧೪೭೫೩ 


೧೪೭೫೪ 


(೪೭೫೫ 
೧೪೭೫೬ 


೧೪೭೫೭ 
೧೪೭೫೨ 


೧೪೭೫೯ 


೧೪೭೬೦ 


೧೪೭೬೧ 


೧೪೭೬೨ 


೧೪೭೬೩ 


. ೧೪೭೬೪ 


೧೪೭೬೫ 


೧೪೭೬೬ 


೧೪೭೬೭ 


೧೪೭೬೮ 


೧೪೭೬೯ 


ಕನ್ನಡ ಗಾದೆಗಳ ಮಹಃಕೋಶ 
ಮಂಥನದಿಂದ ಬಾರದ ಎಣ್ಣೆ ಕಂತೆಯಿಂದ ಬಂದೀತೆ? 
ಮಾನದಲ್ಲಿ ಆನೆ ಹಿಡಿದೀತೆ ? 
ಮಿಣಂಕುಸಂಳ ತಿಣಿಕಿದರೆ ಜೇನು ಬಂದೀತೆ? 


ಮುಖ ನೋಡಿ ಗುರುತು ತಿಳಿಯದಿದ್ದರೆ ನಖ ನೋಡಿ 
ತಿಳಿದೀತೆ ? 


ಮೈ ಬೆಳ್ಳೆಗಿದ್ದರೆ ನೆರಳೂ ಬೆಳ್ಳೆಗಿರುತ್ಯೆ ? 
ಮೊಣಕ್ಕೆಗೆ ಬೆಲ್ಲ ತಾಗಿಸಿ (ನೆಕ್ಕು ಅಂದಹಾಗೆ) ನೆಕ್ಕಿದಂತೆ 


ಮೊರದಿಂದ ಕತ್ತಲೆಯನ್ನು ಹೊರಹಾಕಿದಂತೆ 
ರೆಪ್ಪೆ ಹಿಂಡಿದರೆ ಇಪ್ಪೆ ಹಾಕುವುದು ಬಿಟ್ಟೀತೆ? 
ರೊಟ್ಟಿಗೆ ಬಂದ ನಾಯಿ ತುಪ್ಪಕ್ಕೆ ಬಂದೀತೆ ? 
ಲೀಲೆ ಕೇಳಿದಾಕ್ಷಣ ಮೇಲಕ್ಕೆ ಏರಿಯಾನೆ ? 
ಶಾಲು ಹೊದ್ದವನಾದರೆ ಹಾಲು ಬಿಟ್ಟಾನೆ? 
ಸತ್ತ ಹೆಣ ಎಚ್ಚತ್ತು ಕೂಗಿದಂತೆ 

ಸಂಚಿ ದೊಡ್ಡದಾದರೆ ಮಂಚ ಹಿಡಿದೀತೆ? 
ಸಂಜೀವನ ಆಗಬೇಕಾದರೆ ಮಂಜು ನೀರು ಆಗುತ್ಯೇ? 
ಸಾಲು ಸಲ್ಲದಿದ್ದರೆ ಹಾಲು ಕಹಿಯಾದೀತೆ? 
ಸಿಡಿಲು ಕೈದೀವಿಗೆಯಾದೀತೆ ? 

ಸಿರಿಯಿದ್ದ ವನಿಗೆ ನರೆ ಬಂದರೆ ಹರನಾದಾನೆ ? 
ಸಿಂಪಿದ ಹನಿಗೆ ಸಂಪಗೆ ಅರಳೀತೆ ? 


ಸೀನಿದರೆ ಶ್ವಾನನಾದಾನೆ ? 


ಸಂಕೀರ್ಣ ೨೮ 
೧೪೭೭೦ ಸೀನಿದರೆ ಹೇನು ಹೋದೀತೆ? 
೧೪೭೭೧ ಸುಣ್ಣ ಹಚ್ಚಿಕೊಂಡರೆ ತಣ್ಣಗಾದೀತೆ? 
೧೪೭೭೨ ಸೇದಿದ ನೀರು ಹಾದಿಯಲ್ಲಿ ಹಾಕ್ತಾರೈ? 
೧೪೭೭೩ ಹಗ್ಗ ಸುಟ್ಟರೆ ಹುರಿಯಾದೀತೆ? 


೧೪೭೭೪ ಹತ್ತಿ ಬೇಯುತ್ತಿದ್ದ ಸಮುದ್ರವನ್ನು ಸಾಮೆ ಸೆತ್ತೆಯಲ್ಲಿ 
ಆರಿಸಿದನಂತೆ 
೧೪೭೭೫ ಹಪ್ಪಳ ತಿನ್ನುವನಾದರೆ ಸಪ್ಸಳ ನುಂಗ್ಳ್ಕಾನೆ? 


೦ 


೧೪೭೭೬ ಹಲ್ಲಿದ್ದ ಮಾತ್ರಕ್ಕೆ ಕಲ್ಲು ನುರಿದೀತೆ? 

೧೪೭೭೭ ಹಲ್ಲಂ ಹೋದ ಮೇಲೆ ಕಲ್ಲು ಜಗಿದೇನು ಅಂದ ಹಾಗೆ 
೧೪೭೭೮ ಹಂದಿ ಕೊಬ್ಬಿದ ಮಾತ್ರಕ್ಕೆ ಆನೆ ಆದೀತೆ? 

೧೪೭೭೯ ಹಾರಾಡುವ ಕಾಗೆ ಹೋರಾಡಬಲ್ಲುದೆ ? 

೧೪೭೮೦ ಹಾರುವ ಹಕ್ಕಿ ಹಾರ ಕೋದೀತೆ? 


೧೪೭೮೧ ಹಾಲಕ್ಕಿಯಾದರೆ ಹಾಲು ಕರೆದೀತೆ? 
೧೪೭೮೨ ಹಾಲಿನ ಮೇಲಿನ ಕೆನೆ ಕಡೆದರೆ ಬೆಣ್ಣೆ ಬಂದೀತೆ? 


೧೪೭೮೩ ಹೆಂಚಿಗೆ ಹಲ್ಲು ಕಿಸಿದರೆ ಕನ್ನಡಿ ಆದೀತೆ? 


೧೪೭೮೪ ಹೊಟ್ಟೇ ಮ್ಯಾಲ ರೊಟ್ಟಿ ಕಟ್ಟಿದರೆ ಹೊಟ್ಟೆ ತುಂಬಬಹುದೆ ? 
೧೪೭೮೫ ಹೊತ್ತು ಮಾರಿಬಂದರೆ ತೊತ್ತು ಹೆತ್ತವಳಾದಾಳೆ? 

೧೪೭೮೬ ಹೊಲಿಗೆ ಹಾಕಿದರೆ ನಿಂತೀತಲ್ಲದೆ ಒಗೆದರೆ ನಿಂತೀತೆ? 
೧೪೭೮೭ ಹೊಳೆಗೆ ನೆನೆಯದ ಕಲ್ಲು ಮಳೆಗೆ ನೆನೆದೀತೆ ? 


೧೪೭೮೮ ಹೋತಿಗೆ ಗಡ್ಡ ಬಂದರೆ ಆಚ್ಕಾರಿ ಆದೀತೆ? 


೨೮೮ 
ಅಸಾವಾಂಜಸ kK 
೧೪೭೮೯ 


೧೪೭೯೦ 


೧೪೭೯೧ 
೧೪೭೯೨ 
೧೪೭೯೩ 
೧೪೭೯೪ 
೧೪೭೯೫ 


೧೪೭೯೬ 


೧೪೭೯೭ 


೧೪೭೯೮ 


೧೪೭೯೯ 


ಈಜು 
೧೪೮೦೦ 
೧೪೮೦೧ 
೧೪೮೦೨ 
೧೪೮೦೩ 


೧೪೮೦೪ 


ಕೆನ್ನಡ ಗಾದೆಗಳ ಮಹಾಕೋಶ 


ಅಪ್ಪ ದೊಡ್ಡವನೊ, ಮಗ ದೊಡ್ಡವನೊ ? 

ಅಂಡಿನ (ಪೃಷ್ಠದ, ಕುಂಡೆಯ) ಮೇಲೆ ಹೊಡೆದರೆ 
ದವಡೆ ಹಲ್ಲು ಉದುರಿತಂತೆ 

ಎಲ್ಲಮ್ಮನ ಗುಡ್ಡದಲ್ಲಿ ಮುಲ್ಲಾ ನದೇನು? 

ಕಪಿ ಕುಣಿಸಿ ಕಲ್ಲು ಕರಗಿಸಿದ ಹಾಗೆ 

ಕಾರಕೂನನ ಕಪಾಳಕ್ಕೆ ಹೊಡೆದರೆ ಸಿಪಾಯಿ ನೆಲಕ್ಕೆ ಬಿದ್ದ 


ಕಿವುಡ ಕಿಚ್ಚಡಿ ಬೇಡಿದರೆ ಗೌಡ ಹಚ್ಚಡ ಕೊಟ್ಟ 


ಗಂಜಿ ಬಿಸಿಯಾದರೆ ಉಪ್ಪಿನಕಾಯಿ ಕಚ್ಚಿದನಂತೆ 


ಚಂಡಿಯಲ್ಲಿ ಮುಳ್ಳು ನಟ್ಟರೆ ಕಾಲಿನಿಂದ ಕುಂಟಿದನಂತೆ 


“ಬಸವ ಅಂದರೆ ಪಾಪ ನಶಿಸುತ್ತೆ' ಅಂದರೆ 
“ಸೊಸೆಗೆ ಮಜ್ಜಿಗೆ ನೀರು ತಕೊಂಬ' ಅಂದ 


ವಿಮಾನ ಏರಬೇಕಾದರೆ ಪರಮಾನ್ನ ತಿನ್ನಬೇಕೆ? 


"ಶಿಕ್ಷೆ ಇದ್ದರೆ ಭಕ್ಷ್ಯ ಬೇಯುತ್ತದೆ' ಅಂದ 


ಈಜು ಬರದೆ ನೀರಿಗಿಳಿಯಬೇಡ ಅಂದಂಗೆ 
ಈಜು ಬಲ್ಲವನಿಗೆ ಸಹಜ ಭಯವಿಲ್ಲ 
ಈಸಾಡುವವಗೆ ವೀಸೆ ಭಾರವೇ ? 
ಓಸು ಬರುತ್ತದೆ ಈಸು-ಬರಲ್ಲವೆ? 


ಮರ ಹತ್ತೋದು ಮರೀಬೇಕು, ಈಜು ಕಲೀಬೇಕು 


ಸಂಕೀರ್ಣ 


೧೪೮೫೮ 


೧೪೮೫೯ 


೧೪೮೬೦ 


೧೪೮೬೧ 


೧೪೮೬೨ 


೧೪೮೬೩ 


೧೪೮೬೪ 


೧೪೮೬೫ 


೧೪೮೬೬ 


೧೪೮೬೭ 


೧೪೮೬೮ 


೧೪೮೬೯ 


೧೪೮೭೦ 


೧೪೮೭೧ 


ಪ್ರಾಣವಿಲ್ಲವೆಂದು ಗೋಣುಕೊಯ್ದು ಫಲವೇನು? 
ಬಿಸಿಲಲ್ಲಿ ಹೋಗುವಾಗ ಹಸೆ ಸುದ್ದಿ ಏಕೆ? 
ಬೇಡರವನಿಗೆ ಗಾಡಿ ಸವಾರಿ ಯಾಕೆ? 

ಬಾಡಿದ ಹೂ ನಾಡಿನವರಿಗೇಕೆ ? 

ಬಾರಿನವರಿಗೆ ಬೇರಿನ ಯೋಚನೆ ಏಕೆ? 

ಮೇವು ಮೇಯದೆ ಮೆಲುಕು ಹಾಕಿದಂತೆ 

ಮೊಂಡ ಕೈಲಿ ಎದೆ ಗುದ್ದಿಕೊಂಡ ಹಾಗೆ 

ಲಿಂಗವಿಲ್ಲದ ಗುಡಿ, ಜಂಗಮರಿಲ್ಲದ ಮಠ ಇದ್ದೇನು ? 
ಸತ್ತ ಮಗುವಿಗೆ ಚಂದ್ರತಾರಾಬಲ ನೋಡಿಸಿದ ಹಾಗೆ 
ಹರಿಗೋಲಿಗೆ ಅರಿವೆ ತುರುಕಿದಂತೆ 


ಹಾವು ಕಚ್ಚೆ ಬರೀ ಬಾಯಿ 


ಎಲ್ಲರೂ ತಿಳಿದ ವಿಷಯ 


ಎಲ್ಲಿಂದೆಲ್ಲಿಗೆ ಹೋದರೂ ಒಲೆಗೆ ಮೂರು ಗುಂಡು, 
ತಲೆಗೆ ಎರಡು ಕಣ್ಣು 


ಕಂಚಿಗೆ ಹೋದರೂ ಮಂಚಕ್ಕೆ ನಾಲ್ಕೇ ಕಾಲು 


ಡಿಳ್ಳಿತನಕ ಹೋದರೂ ಡೊಳ್ಳಿನ ಗತ್ತು ಒಂದೇ 


ತಲೆಗೆ ಬಿಸಿ ತಾಕಿದರೂ, ಕಾಲಿನಡಿ ನೆರಳೇ 


ಬತ್ತದೊಳಗೆ ಅಕ್ಕಿ ಇದೆ ಅಂತ ಹೆ:ಳ್ಳೇಕಾ? 


೯೩ 


₹೯೪ ಕನ್ನಡ ಗಾದೆಗಳ ie 


ಎಂದಿದ್ದರೂ ಹೊರಬೀಳುವ ವಿಚಾರ 


೧೪೮೭೪ 3ಅಳಿಯನ ಕುರುಡು(ಮೋರೆ) ಬೆಳಗಾದ ಮೇಲೆ(ಕಾಣಬಹುದು) ' 
ಕಂಡೀತು | 

೧೪೮೭೫ ಊರಿಗೆ ಬಂದದ್ದು ಕೇರಿಗೆ ಬಾರದೆ ಇರುತ್ತ? | 
| 

೧೪೮೭೬ 2ಊರಿಗೆ ಬಂದವಳು ನೀರಿಗೆ ಬಾರಳೆ | 


೧೪೮೭೭ ಗೌಡಸಾನಿ ಚೆಲುವೆಯಾದೈ ಕಸದ ಮಂಕ್ರಿ ಹೊತ್ತು ತಂದಾಗ 
ತಾನೆ ತಿಳಿದೀತು 


೧೪೮೭೮ ಕಿನೀರಿನಲ್ಲಿ ಮಾಡಿದ್ದು ಮೇಲೆ ಬಾರದಿರುತ್ತದೆಯೆ? 

೧೪೮೭೯ ಬಂಗಾರಕ್ಕೆ ಆಂಗಾರವೇ ಸಾಕ್ಷಿ 

೧೪೮೮೦ ಮಣ್ಣುದೇವರಿಗೆ ಮಜ್ಜನವೇ ಸಾಕ್ಷಿ 

೧೪೮೮೧ ಮುಳುಗಿಕೊಂಡು ಎರಡಕ್ಕೆ ಹೋದ್ರೆ ತೇಲ್ಡೆ ಇರ್ತೇ? (ಹವ್ಯಕ) 
೧೪೮೮೨ ಸೀರೆ ಬಣ್ಣ ನೀರಿಗೆ ಹಾಕಿದಾಗ 

೧೪೮೮೩ ಹಾರುವಾಗಲೇ ಕಾಣಬಹುದು ಕಾಗೆ ತರಡ 

೧೪೮೮೪ ಹಾರಿದಾಗಲಲ್ಲವೆ ಕಾಗೆ ಗುಣ ತಿಳಿಯುವುದು 


೧೪೮೮೫ ಹ:ರುಳಿಬೀಜ ಕೊಟ್ಟು ಕುಲಗೋತ್ರಾನೆಲ್ಲ ಎತ್ತಿಹಾಕಿದರು 


ಎಂದೂ ಕಾಣದವನಿಗೆ ಕಂಡದ್ದೇ ಆದ್ಭುತ 


೧೪೮೮೬ ಕಿಅದ್ದೂ ಕಾಣ್ಣೆ ಅಳ್ತಿದ್ದೆ, ಕದನ್‌ ಕಿಂಡೀಲಿ ನೋಡಿ 
ನಗ್ತಿದ್ದೆ ಅಂತ 


ದಟ ಛೈ 


ಧ ಓತರಾಷ್ಟ್ರ-ಗಾಂಧಾರಿ 

ಊರಿಗೆ ಒಂದ್‌ ನಾರಿ ನೀರಿಗೆ ಬರದೆ ಇರ್ತಾಳಾ ? (ಹವ್ಮಕ) 
ಹೇತಿದ್ದು 

ಬೆಳಿ ಗೆ ಕೊಳ್ಳಿ ಸಾಕ್ಷಿ _ 

ಆದನೂ, ಕಾಣದೆ ಕದದ ಮೂಲೇಲಿ ನಿಂತಿದ್ದ ಈ 


Ww & WY Np 


ಸಂಕೀರ್ಣ ರ೯೫ 
೧೪೮೮೭ ಇರುವೆ ಕಣ್ಣಿಗೆ ಎಮ್ಮೆಗಂಜಳ ಜಲಪ್ರಳಯ 
೧೪೮೮೮ ಗೆರಟೆ ನೀರು ಇರುವೆಗೆ ಸಮುದ್ರ 


೧೪೮೮೯ 3ಎಂದೂ ಕಾಣದ ನಾಯಿ ತಂಗಳನ್ನ ಕಂಡರೆ 
ಬೆಂಗಳೂರು ತನಕ ಓಡಿಹೋಯ್ತು 


೧೪೮೯೦ 2ಎಂದೂ ಕಾಣದ್ದು ಮಂದನೆ ಮಜ್ಜಿಗೆ ಕಂಡು 
ಕಂದಲ ಮುಂದೆ ಕುಣಿದಾಡಿತು 


೧೪೮೯೧ ಎಂದೂ ಕಾಣದ್ದನ್ನು ಕಂಡುಕೊಂಡಿತು, 
ಕಣ್ಣಿಗೂ ಮೂಗಿಗೂ ಒತ್ತಿಕೊಂಡಿತು 


೧೪೮೯೨ ಕಪ್ಪೆಗೆ ಕೊಳಚೆಯೇ ಸಮುದ್ರ 


೧೪೮೯೩ ಕಬರಗೇಡಿ ಕೈಯಾಗೆ ಕೊಬರಿ ಕೊಟ್ಟರೆ ಸಬರದಲ್ಲಿಟ್ಟುಕೊಂಡು 
ಸರಿರಾತ್ರ್ಯಾಗ (ಹುಡುಕಾಡ್ತಿತ್ತಿತ್ತು) ತಿಂತಿತ್ತಂತೆ 


೧೪೮೯೪ ಕರಿ ಕಾಣದವ ಕಜ್ಜಾಯ ಕಂಡಂಗೆ 
೧೪೮೯೫ ಕಂಡದ್ದೆಲ್ಲ ಕೈಲಾಸ 
೧೪೮೯೬ ಕಾಣದ ಮುರುವ(ಮೂಳ)ನಿಗೆ ಕಟ್ಟಂಬಲಿ ಪಾವನ 


೧೪೮೯೭ ತಿಕಾಣದ್ದಕ್ಕೆ ಹಕ್ಕಡಕು ಇಕ್ಕೊಂಡು ಓದ ಕೊಳಕ್ಕೆ ಹೋಗಿ 
ಬಗ್ಗಿ ಬಗ್ಗಿ ನೋಡ್ತಿದ್ದನಂತೆ 


೧೪೮೯೮ ಕಾಣದವನಿಗೆ ಕೋಣೆಯೇ ಪರ್ವತ 
೧೪೮೯೯ ಕುರುಡೆಮ್ಮೆಗೆ ಕರಡವೇ ಕೆ ಲಾಸ 


೧೪೯೦೦ ಕುಂಟೆತ್ತಿಗೆ ಕೊಳಕುನೀರೇ ಪಂಚಾಮೃತ 


1 ಎಂದೂ ಕಾಣದವನಿಗೆ ತಂಗುಳನ್ನ ಹಾಕಿದರೆ ಬೆಂಗಳೂರು ತನಕ ಬೆಳೆಕಾಯ್ತಂದನಂತೆ 
2 ಎಂದೂ ಕಾಣದವನಿಗೆ ಮಂದನೆ ಮಜ್ಜಿಗೆ 
3 ಕಾಣದ್ದಕ್ಕೆ ಕಡಕಿಕ್ಕಂಗೆ 


೩೯4 


೧೪೯೦೫ 


೧೪೯೦೬ 


೧೪೯೦೭ 


(೪೯೦೮ 


೧೪೯೦೯ 


(೪೯೧೦ 


೧೪೯೧೧ 


೧೪೯.೨ 


೧೪೯೧೩ 


೧೪೯೧೪ 


1 ಕಪಿಯ ಕೈಯಲ್ಲಿ ಗುಲಗಂಜಿ ಕೊಟ್ಟಹಾಗೆ 
2 ಇರುವೆ ಕಣ್ಣಿಗೆ ಸಾಸಿವೆ ಕಾಳು ದೊಡ್ಡ (ಹವ್ಯಕ) 
ತಿ ಕಂಚು ಪಾತ್ರೆಯನ್ನ ಕಣದೆ ಕಂಡರೆ ಐವತ್ತುಸಲ ತೊಳೆದ ಹಾಗೆ 


ಕುಂಡನಿಗೆ ಕಂಡದ್ದೇ ಪರ್ವ 


1ಕೋತಿಯ ಕೈಯಲ್ಲಿ ಗುಲಗಂಜಿ ಕೊಟ್ಟರೆ ಓಣಿಯಾಗೆಲ್ಲ 
ಹೊತ್ಕೊಂಡು ಓಡ್ತಿತ್ತಂತೆ 


ಕೋಳಿಯ ಕಣ್ಣಿಗೆ ಜೋಳ ಪರಂಜ್ಯೋತಿ 


ಗಡಿಗೇಲಿ ಮೂರು ಹಣ ಹಾಕಿ ಹೋಗ್ತಾ ಬರ್ತಾ 
ನೋಡ್ತಿದ್ದನಂತೆ 


ನಾಯಿಗೆ ತಿಪ್ಪೆಯೇ ಸ್ವರ್ಗ 

ಬಾವಿಯೊಳಗಿನ ಕಪ್ಪೆ 

ಬೆತ್ತಲೆ ಬಡವನಿಗೆ ಬೆಳ್ಳಿ ಉಡಿದಾರ ಕಟ್ಟಿದ ಹಾಗೆ 
ಮೊಣ್ಣಿ ಒಂದ್‌ಹಣ ಕಂಡ್ರೆ ಮೋಟಿ ಬಿಗ್ಬಿಗ್ಡ್‌ ಕಟ್ಟಿದ್ದಂತೆ 
ಮಂಗನ ಮುಖಕ್ಕೆ ನಿಂತ ನೀರೇ ಕನ್ನಡಿ 


ವರ್ನಗೇಡಿಗೆ ವರಸು ಕೊಟ್ಟರೆ ಓಣೆಲ್ಲ ಹೊತ್ಯಂಡು 
ತಿರುಗಾಡಿತಂತೆ 


ಸನ್ನೆಗೇಡಿಯ ಕೆ ಯಾಗ ಸುಣ್ಣ ಕೊಟ ರೆ ಬೆಣ್ಣೆ ಅಂತ 
ಬಾಯಿಗೆ ಹಾಕಿತಂತ 


2ಸಾಸಿವೆ ಕಾಳು ಬೆಕ್ಕಿಗೆ ಪರ್ವತ 


ಸೀರೆಗೇಡಿಗೆ ಸೀರೆ ಉಡಿಸಿದರೆ ಹೊಲಗೇರಿಗೆ ಹೇಳೆಹೋಗಿತ್ತು 


ತ3ಿಹೆಂಚು ಕಾಣದವಳು ಕಂಚುಕಂಡರೆ ದಿನಕ್ಕೆ ಮೂರಾವರ್ತಿ 
ಬೆಳಗಿ ಉಂಡಳು 


ಸಂಕೀರ್ಣ 


೧೪೮೦೫ 


ಎ ಉಭಯ ನಷ್ಟ 
೧೪೮೦೬ 


೧೪೮೦೭ 


೧೪೮೦೮ 


೧೪೮೧೦೯ 


೧೪೮೧೦ 
೧೪೮೧೧ 
೧೪೮೧೨ 
೧೪೮೧೩ 


೧೪೮೧೪ 


೧೪೮೧೦೫ 
೧೪೮೧೬ 


೧೪೮೧೭ 


೧೪೮೧೮ 


೨೮೯ 


ವಾಸು ಬರನ ಮೂಳೆ ಹೊಳೆಗೆ ಹಾರಿದಂಗೆ 


ಅಟ್ಟಡುಗೆ ಮಿಗಲಿಲ್ಲ, ಅಪ್ಪಂಥವರು ಉಣಲಿಲ್ಲ 
ಅತ್ತ ಗಂಡನಿಗಿಲ್ಲ, ಇತ್ತ ಮಿಂಡನಿಗಿಲ್ಲ 


ಅದೂ ಕೇಡು, ಇದೂ ಕೇಡು; ಅಡ್ಡಗೋಡೆ ಮ್ಯಾಗಳ 
ಮೂರು ಕಾಸೂ ಕೇಡು 


ಆರು ಅಷ್ಟಮಿಯಲ್ಲಿ ಹೋತು, ಮೂರು ನವಮಿಯಲ್ಲಿ 
ಹೋತು 


ಉಪ್ಪ ಹೋಯ್ತು, ಉಪ್ಪಿನ ಹರಬಿಯೂ ಹೋಯ್ತು 
ಉಂಡ ಹಾಗಲ್ಲ, ತಿಂದ ಹಾಗಲ್ಲ 
ಉಂಡೂ ಹೋದ, ಕೊಂಡೂ ಹೋದ 


ಎಗಟಿ ವಾರವೂ ಇಲ್ಲ, ಪುರದ ಭಿಕ್ಷವೂ ಇಲ್ಲ 


ಕತ್ತೆ ತಿಂದೂ (ಕೆಡಿಸಿತು) ಹಾಳು, 
ಹೊರಳಿಯೂ ಈೆಡಿಸಿತು) ಹಾಳು 
*ಕಲ್ಲೂ ಹೋಯ್ತು, ಕಲ್ಲಿಗೆ ಹತ್ತಿದ ಬೆಲ್ಲವೂ ಹೋಯ್ತು 


ಕಾಸೂ ಕೇಡು, ತಲೆಯೂ ಬೋಳು 


ಕಾಸೂ ಖರ್ಚು, ಮಂಡೇನೂ ಬೋಳು 
ತಂಗಚ್ಚಿ ಕೂಡೆ ಕುದುರೆಯೂ ಪೋಚಿ 


ನೆಂಟ ಉಂಡ ಹಾಗೂ ಅಲ್ಲ, ಚೆಂಚೆ ಉಳ್ಳಂಗೂ ಅಲ್ಲ 


* ಬೆಲ್ಲವೂ ಹೋಯಿತು, ಬೆಲ್ಲಕ್ಕೆ ಕಟ್ಟಿದ ಬಟ್ಟೆಯೂ ಹೋಯ್ತು 


1 19 


ರಿಂ 


೧೪೮೧೯ 


೧೪೮೨೦ 


೧೪೮೨೧ 


4 ಉಭಯ ಸಂಕಟ 
೧೪೮೨೨ 
೧೪೮೨೩ 
೧೪೮೨೪ 


೧೪೮೨೫ 


೧೪೮೨೬ 


C೪೮೨೭ 


೧೪೮೨೮ . 


೧೪೮೨೯ 


೧೪೮೩೦ 


ಖಿ. ಓಟಿ |2 


ಸ 


ಕೆನ್ನಡ ಗಾದೆಗಳ ಮಹಾಕೋಶೆ 


ಭರವಸೆಯುಳ್ಳವ ಬರುತ್ತಾನೆಂದು ಬಾಗಿಲು ತೆರೆದು 
ಕೂತರೆ ಪಡಿನುಚ್ಚಿನ ಗಡಿಗೆ ನಾಯಿ ಒಯ್ಕಿತು 


ಹಿಂದಿನ ನೂಲೂ ಹೋಯಿತು, 
ಮುಂದಿನ ಮೊನೆಯೂ ಮುರಿಯಿತು 


1ಹಿಂದಿನ ಮನೆ ಕೋರಾನ್ನವೂ ಹೋಯಿತು, 
ಮುಂದಿನ ಮನೆ ಭಿಕ್ಷವೂ ಹೋಯಿತು 


ಆಕ್ಕು ಅಂಬೋಕೂ ಆಗ, ಆಗ ಅಂಬೋಕೂ ಆಗ 
ಅಟ್ಟದ ಮೇಲೆ ಇಲಿ ಕಾಟ, ಪೆಟ್ಟಿಗೆಯೊಳಗೆ ನುಸಿ ಕಾಟ 
ಅಡಸಲಿಗೆ ಸಿಕ್ಕಿದ ಹೆಗ್ಗಣದ ಹಾಗೆ 


ಅಯ್ಯನವರ ಮಾತು ಮಾರುವ ಹಾಗಿಲ್ಲ, 
ಗಡಪಾರಿ (ಹಾರೆ) ನುಂಗುವ ಹಾಗಿಲ್ಲ 


೭ಅರಳಿ ಮರ (ನೋಡಲೋ) ನೋಡ್ತೀಯೋ, 
ಬ್ರಹ್ಮರಾಕ್ಷಸನನ್ನು (ನೋಡಲೋ) ನೋಡ್ತೀಯೊ? 


ಆಡೋಕಿಲ್ಲ, ಅನುಬೋವಿಸೋಕಿಲ್ಲ 
ಇಕ್ಕಳಕ್ಕೆ ಸಿಕ್ಕಿದ ಹಾಗೆ 
ತಿಇತ್ತ್ವ ಪುಲಿ, ಅತ್ತ ದರಿ 


ಇತ್ತಲಾಗ ಕೆರೆ, ಅತ್ತಲಾಗ ಬಾವಿ 


ಕೋರಾಣ್ಯವೂ ತಪ್ಪಿತು, ಭಿಕ್ಷಾವೊ ತಪ್ಪಿತು 

ಮರ ನೋಡ್ತೀಯೊ, ಮರದ ಮೇಲಿನ ಮಾರಿ ನೋಡ್ತೀಯೊ? 
ಹಿಂದೆ ಹುಲಿ, ಮುಂದೆ ಬಲಿ ಕ 

(1) ಆಚೆ ಹೋದರೆ ಬಾವಿ, ಈಚೆ ಬಂದರೆ ಕೆರೆ 


(11) ಹಿಂದೆ ನೋಡಿದರೆ ಹೊಂಡ, ಮುಂದೆ ನೋಡಿದರೆ ಹೊಳೆ | 
(111) ಹಿಂದೆ ಹೋದರೆ ಕೆರೆ, ಮುಂದೆ ಹೋದರೆ ಬಾವಿ 


ಸಂಕೀಣ್ಣ೯ 


೧೪೮೩೧ 


೧೪೮೩೨ 


೧೪೮೩೩ 


೧೪೮೩೪ 


೧೪೮೩೫ 


೧೪೮೩೬ 


೧೪೮೩೭ 


೧೪೮೩೮ 


೧೪೮೩೯ 


೧೪೮೪೦ 


೧೪೮೪೧ 


೧೪೮೪೨ 


೧೪೮೪೩ 


೨೯೧ 
ಇರಿದುಕೊಂಡೇನೆ ಹೊಟ್ಟೆ! ತಿವಿದುಕೊಂಡೇನೇ ಕಣ್ಣು! 
ಉಗಿದರೆ ತುಪ್ಪ ಕೆಡುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ 
ಎದ್ದರೆ ಗೋಹತ್ಯೆ! ಬಿದ್ದರೆ ಬ್ರಹ್ಮಹತ್ಯೆ ! 


ಒಳಗೆ ಬಂದರೆ ಅಮ್ಮನ ಕಾಟ! 
ಹೊರಗೆ ಬಂದರೆ ಗುಮ್ಮನ ಕಾಟ | 


ಒಳಗೆ ಬಂದರೆ ಮಾಯಿಯ ಆಲೆ | (ಇ 
ಹೊರಗೆ ಹೋದರೆ ಚ(ಚಿ)ವುಳಿಯ ಅಲೆ! 8 


\e ; 
ಕತ್ತರಿ ಬಾಯಿಗೆ ಸಿಕ್ಕಿದ ಅಡಕೆ NG ಸ್‌ 
ಗರಗಸ ಹರಿದಾಡಿದಂಗೆ, ಇತ್ಲಿಂದ್ಲೂ ಕುಯ್ತ, 
ಅತ್ಲಿಂದ್ಲೂ ಕುಯ್ತು 


ಕೈಯಲ್ಲಿ ಹಾವು! ಗಂಟಲಲ್ಲಿ ವಿಷ! 


“ಕೊಲ್ಲು” ಅಂದರೆ ಕಪ್ಪೆಗೆ ಕೋಪ! ಬಿಡು ಅಂದರೆ 
ಹಾವಿಗೆ ಕೋಪ! 


ಜಿಗಣಿಯ ಉಪದ್ರವ ನೋಡಲೊ, ಜಡೆಯ ಹಾವಳಿ 
ನೋಡಲೊ |! 


ನಂಟನ ಉಚ್ಚೆ ಕುಡಿಯೋ ಹಂಗೂ ಇಲ್ಲ, 
ಬಿಡೋ ಹಂಗೂ ಇಲ್ಲ 


ನುಂಗ ಜಾರದ ತುತ್ತು, ತುಟಿ ಮಾರಿದ ಹಲ್ಲೂ -ಸಮ 


ನೆಕ್ಕುವ ಸ್ಥಳದಲ್ಲಿ ಹುಣ್ಣಿದ್ದ ಹಾಗೆ 


1 ಬಿಸಿ ತುಪ್ಪ ಉಗುಳುವ ಹಾಗಿಲ್ಲ, ನುಂಗುವ ಹಾಗಿಲ್ಲ 
2 (1 ಅಡಕೆ ಕತ್ತರಿಯಲ್ಲಿ ಸಿಕ್ಕಿದ ಹಾಗೆ 

(11) ಅಡ್ಡಕತ್ತರಿಯೊಳಗಿನ ಅಡಕೆಯಂತೆ 

(111) ಗೋಟಿನಲ್ಲಿ ಸಿಕ್ಕಿಕೊಂಡ ಕತ್ತರಿ 


೨ 


ಕೆನ್ನಡ ಗಾದೆಗಳ ಮಹಾಕೋರ 


೪೮೪೪ ಪ್ರತಿಭಟಿಸಿದರೆ ಸಾವು! ಶರಣಾದರೆ ನೋವು! 
೧೪೮೪೫ ಪೇಟೆಗೆ ಹೋದರೆ ಸಾಲಗಾರರ ಕಾಟ! 
ಮನೆಗೆ ಬಂದರೆ ಹೆಂಡತಿ ಕಾಟ! 
೧೪೮೪೬ ಬಿಡೊ ಹಾಗಿಲ್ಲ, ಕಟ್ಟಿಕೊಳ್ಳೊ ಹಾಗೂ ಇಲ್ಲ 
೧೪೮೪೭ ಬಿರುಸಾಗಿ ಊದಿದರೆ ಬೆಂಕಿ ಆರೀತು, 
ಮೆಲ್ಲಗೆ ಊದಿದರೆ ಹೊಗೆ ತುಂಬೀತು 
೧೪೮೪೮ ಮುಂದಕ್ಕೆ ಬಂದ್ರೆ ತಗರ ಕಾಳಗ, 
ಹಿಂದಕ್ಕ್ಯೋದ್ರೆ ಸ್ಕಾದೆ ಬಾವಿ 
೧೪೮೪೯ ಮುಂದೆ ನೋಡಿದರೆ ಹೆಬ್ಬಾರರ ಮನೆ, 
_ ಹಿಂದೆ ನೋಡಿದರೆ ಹೆಗ್ಗಡೇರ ಮನೆ 
೧೪೮೫೦ ಸುಗ್ಗಿ ಬೆಳೆ ಕಾಯಲೊ, ಮನೆ ಹೆಂಡತಿ ಕಾಯಲೊ? 
೧೪೮೫೧ ಹೇಳಿದರೆ (ಅವ್ವೆ ಜೀವ ಹೋಯ್ತುದೆ) ತಾಯಿ ಸಾಯ್ತಾಳೆ ! 
ಹೇಳದಿದ್ದರೆ ಅಪ್ಪ (ಜಾತಿಗೆಡ್ತಾನೆ) ನಾಯಿ ಮಾಂಸ ತಿಂತಾನೆ! 
ಏನು ಪ್ರಯೋಜನ? 
೧೪೮೫೨ ಉಚ್‌ಗ್ಯಂಬವಂಗೇಕೆ ಪಚ್ಚೆಸ್ಟ್‌ ಪಾಯಸ (ಹವ್ಯಕ) 
೧೪೮೫೩ ಒಣಮರವನ್ನು ಗಿಣಿ ಕಾದ ಹಾಗೆ 
೧೪೮೫೪ ಕಂಡವರ ಎತ್ತಿಗೆ ಕವುದಿ ಬಿಗಿದರೆ ಕೊಂಡೋಯ್ತು, 
ತನ್ನ ಒಡೆಯನ ಮನೆಗೆ | 
೧೪೮೫೫ ಕಂಡವರ ಸೀರೆಗೆ ಅಂಚು ಕಟ್ಟಿದರಂತೆ 
೧೪೮೫೬ ಕಂಚವರ ಹೆಣ್ಣಿಗೆ ಬಳೆ ತೊಡಿಸಿ(ಸೀರೆ ಉಡಿಸಿ)ದರೆ ಬಳೆಗೇಡು, 
ಬತ್ತಗೇಡು, ಮಾನಗೇಡು, ಮರ್ಜೂದೆಗೇಡು 
೧೪೮೫೭ ಪಕ್ಕವಿಲ್ಲದ್ದಕ್ಕೆ ಕೊಕ್ಕು ಇದ್ದರೆ ಪ್ರಯೋಜನವೇನು ? 


ಸಂಕೀಣಕ 


೧೪೯೭೭ 


೧೪೯೭೮ 


೧೪೯೭೯ 


೧೪೯೮೦ 


೧೪೯೮೧ 
೧೪೯೮೨ 
೧೪೯೮೩ 


೧೪೯೮೪ 


೧೪೯೮೫ 
೧೪೯೮೬ 
೧೪೯೮೭ 
೧೪೯೮೮ 


೧೪೯೮೯ 


೧೪೯೯೦ 


೧೪೯೯೧ 


೬೦೦ 


ಅಡು ಅನ್ನೋಕೆ ಅವಳೇ ಇಲ್ಲ, 
ಬಸಿ ಮೂಗಳಕ್ಕಿ ಬೋನವ ಅಂದನಂತೆ 


*ಆನೆ ಬರುವುದಕ್ಕೆ ಮುಂಚೆ ಗಂಟೆ ಸದ್ದಾಯಿತು 


ಎಮ್ಮೆ ಕೊಳು ವುದಕ್ಕೆ ಮುಂಚೆ (ಹಾಲಿಗೆ, ಮಜ್ಜಿಗೆಗೆ 
ಬಡಿದಾಡಿದರಂತೆ) ಮೊನೆ ಕೊಂಡರಂತೆ 


ಎಮ್ಮೆ ತರೋಕೆ ಮುಂಚೆ “ಮಜ್ಜಿಗೆಗೆ ಬನ್ನಿ” ಅಂತ 
ಮಂದಿಗೆ ಹೇಳಿದಳಂತೆ 


ಒಂದಿಲ್ಲದೆ ಒಂಬತ್ತು 
ಕುದುರೆ ಕಾಣದೆ ಹುರುಳಿ ಬೇಯಿಸೋದೇಕೆ ? 
ಕೂಸು ಹುಟ್ಟುವುದಕ್ಕೆ ಮುಂಚೆ ಕುಲಾವಿ ಹೊಲಿಸಿದರು 


ಅಗುಳು ಗಂಜಿ ಬೇರೆಯಾದ ಮೇಲೆ ತಾನೇ, 
ಕುಂಚಿ (ಕುಂಚೆ)ಗೆ ಹೊಲಿಯುವ ಮಾತು 


ಗಂಡ ಎಮ್ಮೆ ತರೋಕೆ ಮುಂಚೆ ಹೆಂಡತಿ ಕಡೆಗೋಲು ತಂದಳೆಂತೆ 


ಗಾಣಕೆ ಸ್ಯ ಎಳು ತ ಹಾಕಿ ಹರಿಗೆ ಬುದಲಿಗೆ ಆನಿಸಿದರಂತೆ 
ನೆರೆಯಕ್ಕೆ ಮುಂಚೆ ಹೆರೂಕೆ ಓಡಾಡಿದರಂತೆ 
ಬಸಿರಾಗುವುದಕ್ಕೆ ಮುಂಚೆಯೇ ಹಸಿರು ಶಾಲೆ ಬಯಸಿದಳು 


ಬೆಳೆಯೋದೇನು ಬಿಡೋದೇನು 
ಹಸರು ನೋಡಿ ಹಗೇವು ತಗದರಂತೆ 


ಮದ್ದು ತುಂಬುವ ಮೊದಲೇ ಫಿರಂಗಿ ಹಾರಿಸಿದರಂತೆ 


ಮಂಂಜಿ ಮೂರು ತಿಂಗಳು ಅನ್ನುವಾಗಲೇ 
ಇಂಗು ನೆನೆ ಹಾಕಿದರಂತೆ 


* ಲನೆ ಹಿಂದೆ ಇದ್ದರೂ ಗಂಟೆ ಶಬ್ದ ಮುಂದೆ 


೩೦೨ ಕನ್ನಡ ಗಾದೆಗಳ ಮಹಾಕೋಶ 
೧೪೯೯೨ ಮುಂದೆ ಹುಟ್ಟುವ ಕೂಸಿಗೆ ಇಂದೇ ಮೊಲೆ ಕೊಡುವುದೇ? 
೧೪೯೯೩ ಮೊಟ್ಟೆ ಒಡೆಯುವುದಕ್ಕೆ ಮುಂಟೆ ಮರಿ ಎಣಿಸಿದ ಹಾಗೆ 


೧೪೯೯೪ ಹುಟ್ಟದ ಮಗುವಿಗೆ ತೊಟ್ಟಿಲು ಕಟ್ಟಿ ದಂತೆ 
೧೪೯೯೫ ಹುಟ್ಟುತ್ತಲೆ ಹೂಡು ಎತ್ತಿಗೆ ಸಬರ ಹಾಕಿದರಂತೆ 


೧೪೯೯೬ ಹೊಚ್ಚಿಯೊಳಗಿನ ಕೂಸು ಹೊಟ್ಟೆಯಲ್ಲಿರುವಾಗಲೇ 
"ಪುಟ್ಟಪ್ಪ' ಅಂತ ಹೆಸರಿಟ್ಟರಂತೆ 


೧೪೯೯೭ ಹೊಟ್ಟಾ ಗಿನ ಕೂಸು ಹೊಟಾ ¥ ಗಿರಲಿಕ್ಕೆ 
ಬಟ್ಯಾಸಿಕೊಂಡು ಕ:ಂತರಂತೆ 


೧೪೯೯೮ *ಹೊಳೆ'ಮೂರು ಗಾವುದ ಇದ್ದ ಹಾಗೇ 
(ಚಲ್ಲಣ ಮಡಿಸಿದನಂತೆ, ಈಜಿ ಹೋಗಲು ಕರ ಕಳಚಿ ಬಿಟ್ಟರು) 
ಕೆರ ಕಳಚೋದುಂಟಿ ? 


ಕಾಲ ಮಹಿಮೆ 
೧೪೯೯೯ ಅಚ್ಚಿನ ಮನುಷ್ಯನಿಗೆ ನುಚ್ಚಿನ ಅನ್ನ 
೧೫೦೦೦ ಅಸಲಿಗಿಂತ ನಕಲಿಯೇ ಹೊಳಪು 
೧೫೦೦೧ ಆಳು ಅರಸಾಗ್ತಾನೆ, ಅರಸು ಆಳಾಗ್ತಾನೆ 


೧೫೦೦೨ ಇಟ್ಟಾಡ್ತಿದ್ದವ ಪಟ್ಟ ಆಳ್ತಾನೆ, 
ಪಟ್ಟ ಆಳ್ವಿದ್ದವ ಇಟ್ಟಾಡ್ತಾನೆ 


೧೫೦೦೩ ಉಡಿಕೆ ಹೆಣ್ಣಿಗೆ ಉಡಿ ತುಂಬ ವಸ್ತ್ರ 


೧೫೦೦೪ ಕಲಿಯುಗ ಬಂದು ಕಲ್ಲಲ್ಲಿ ರಾಗಿ ಬೀಸಿ 
ಗಾಮನಹಳ್ಳಿ ಕೋಳಿಗೆ ಜೋಡಿ ಗುಂಡಿಗೆ ಕಾಣೆ ಅತ್ತಿ ! 


೧೫೦೦೫ ಕಸಬರಿಗೆ ಕೊಂಡ ಕಾಲ ಗುಣ ನೋಡಂ ಅಂದರಂತೆ 


* ಹೊಳೆ ಮೂರು ಗಾವ್ರದ ನನ್ನೆ ಕರ ಕಳಚೋದುಂಟೆ ? 


| 
1; 
8 


೧೫೦೦೨ 
೧೫೦೧೩ 
೧೫೦೧೪ 
೧೫೦೧೫ 


೧೫೦೧೬ 


೧೫೦೧೭ 
೧೫೦೧೮ 
೧೫೦೧೯ 


೧೫೦೨೦ 


೧೫೦೨೧ 


ಸಕಾಲ ಕೆಟ್ಟಿತು, ಕಾಗೆ ರಾಗಿ ತಿಂತು 
ಕಾಲಾಯ ತಸ್ಮೆ ೪ ನಮಃ 

ಕೀಳು ಮೇಲಾಯ್ತು, ಮೇಲು ಕೀಳಾಯ್ತು 
ಕೂಸು ಕುಂಚಿಗೆ ತಿಂತು, ಹಾಸಿಗೆ ನೆಲ ತಿಂತು 
ಗುಂಡೆದ್ದು ಚೆಂಡು ಮುಳುಗಿದ ಹಾಗೆ 


ಬಡ್ಡಿ ಅನ್ನೋನಿಗೆ ಗೆಡ್ಡೆ ಬೋನ, 
ತಾಯಿ ಅಂದವನಿಗೆ ನೀರಂಬಲಿ 


ಬೆಂಡು ಮುಳುಗಿದರೇನು, ಗುಂಡು ತೇಲಿದರೇನು ? 
ಧರ್ಮ ಮಾಡೋಕೆ ಹೋದ್ರೆ ದರದಟ್ಟಿ 

ಧರ್ಮಕ್ಕೆ ದಿನವಿಲ್ಲ, ಅನ್ಯಾಯಕ್ಕೇ ಕಾಲ 

ನೆಚ್ಚಿದ ಸಿಪಾಯಿಗೆ ಬಚ್ಚಿದ ಕುದುರೆ 


ಪಾಪ ಮಾಡಿದಂವ್‌ ದೇಶನೋಡ್ನ, 
ಪುಣ್ಯ ಮಾಡಿದವ ತಣ್ಣಗಾದ 


ಬೇಡದೋರಿಗೆ ಬೆಳ್ಳಿ ಪಾತ್ರೆ, ಹಿತವಂತರಿಗೆ ಹಿತ್ತಾಳೆ ಪಾತ್ರೆ 
ಶತದ್ರೋಹಿಗೆ ಶಾಲು ಜೋಡಿ 

ಸಟೆ ಅಡಿದವರಿಗೆ ಮೆಚ್ಚಿಗೆ, ದಿಟ ಆಡಿದವರಿಗೆ ಶಿಕ್ಷೆ 

ಸಟೆ ಮುಂದೆ ದಿಟ ಪಟಾಚೂರ್ಜ 


2ಸತ್ಯಕ್ಕೆ ನಡೆವವರ ಮೈ ಬೆತ್ತಲೆ 


1 ಕಾಲವಲ್ಲದ ಕಾಲದಲ್ಲಿ ಕಾಗೆ ರಾಗಿ ತಿಂತು 
2 (1 ಸತ್ಯ (ಧರ್ಮ)ಕ್ಕೆ ಹೋದವನ ಹೆಂಡತಿ ಬೆತ್ತಲೆ 
(11) ಸತ್ಯದ ದೇವರು ಬರಿ ಬೆತ್ತಲೆ 


5೨ 


೩೦೪ 


೧೫೦೨೮ 


೧೫೦೨೯ 


ಕಾಲದ ಬೆಲೆ 
೧೫೦೩೦ 
೧೫೦೩೧ 
೧೫೦೩೨ 
೧೫೦೩೩ 
೧೫೦೩೪ 


೧೫೦೩೫ 


೧೫೦೩೬ 


1 ಹಾದರಗಿತ್ತಿ ಮಕ್ಕಳ್ಳೆ ಹಾಸ್ಮಂಚ, ಪತವರ್ತೆ ಮಕ್ಕಳಿಗೆ ಪರ್ಲಕ್ಷಣ 
2 ಮುತ್ತು ಕಳೆದರೆ ಸಿಕ್ಕೀತು, ಹೊತ್ತು ಕಳೆದರೆ ಸಿಕ್ಕೀತೆ ? 


ಕನ್ನಡ ಗಾದೆಗಳ ಮಹಾಕೋಶ 
ಹಾಕ ಬೆರಣಿ ಹಾಕಿ ಲೋಕ ಹಾಳು 
ಹಾದರಗಿತ್ತಿ ಕರೀರಿ ಕಳಸದ ತಟ್ಟೆ ಹಿಡೂಕೆ 
ಹಾದರಗಿತ್ತಿ ಮಾತು ಹಸ, ಗರತಿಯ ಮಾತು ಕಸ 
ಹಾದರಗಿತ್ತಿಗೆ ಅರಮನೆ, ಗರತಿಗೆ ಹುಲ್ಲು ಮನೆ 
1ಹಾದರಗಿತ್ತೀರ್ಗೆ ಹಾಸು ಮಂಚ, ಗರತೀರ್ಗೆ ಬೂದಿ ಗುಂಡಿ 


ಹಾದರಗಿತ್ತೀನ್‌ ಕರೆ ಸಂದರದಾಗೆ, 
ಗರತೀನ್‌ ಕರೆ ಪತ್ರೋಳಿ ತೊಳೆ(ಎಂಜಲು ಬಳಿ)ಯೋಕೆ 


ಹಾಳೆಯವರು ಹರಿವಾಣಕ್ಕೆ ಬಂದರು, 
ಹರಿವಾಣದವರು ಹಾಳೆಗೆ ಬಂದರು 


ಹೆತ್ತಮ್ಮನಿಗೆ ಉಪವಾಸ, ಹಾದರದ ಹೆಣ್ಣಿಗೆ ಹಿರಣ್ಯಾಭಿಷೇಕ 


ಅತ್ತು ಕಾಡಬೇಡ, ಹೊತ್ತು ಕಳೆಯ ಬೇಡ 

ಕಳೆದು ಹೋದ ಕಾಲ ಮರಳಿಬಾರದು 
ಆಲೋಚನೆಗೆ ಅಂತ್ಯವಿಲ್ಲ, ಕಾಲಕ್ಕೆ ಪರಿಮಿತಿಯಿಲ್ಲ 
ಕಾಲವೇ ಹಣ 

ಕಾಲ ಮತ್ತು ಅಲೆ ಯಾರಿಗೂ ಕಾಯುವುದಿಲ್ಲ 


ಕಾಲದ ಪ್ರಯೋಜನ ಗೊತ್ತಿಲ್ಲದವರಿಗೆ 
ದಿನ ದೀರ್ಫ್ಥವಾಗಿ ತೋರುತ್ತದೆ 


೩ಮುತ್ತಿಗಿಂತಲೂ ಹೊತ್ತು ಉತ್ತಮ 


ಸಂಕೀರ್ಣ ೨೯೩ 
ಒಗಟು 
೧೪೯೧೫ ಒಗಟು ಮಾತಿಗೆ (ಸಗಾಟ) ಸಟುಗ ತಂದ 


೧೪೯೧೬ ಕತ್ತರಿ ಕಣ ನುಂಗಿತು, ಎತ್ತು ಗಾಣ ನುಂಗಿತು, 
ಎತ್ತು ಹೊಡೆಯೋನ್ನ ನೊಣ ನುಂಗಿತು 


೧೪೯೧೭ ಮುಚ್ಚಿ ಹೇಳಿದರೆ ಒಗಟು, ಬಿಚ್ಚಿ ಹೇಳಿದರೆ ಒರಟು 


೧೪೯೧೮ ಹಸಿರು ಮರದಲ್ಲಿ ಹಲವು ಪಕ್ಷಿಗಳು 


ಒಜಬೊ ಬ್ಬ ರಿಗೆ ಒಂದೊಂದು ಕಾಟ 


೧೪೯೧೯ ಅಡವಿಗೆ ಹೋದರೂ ಚಿಗ(ಡ)ಟನ (ಚಿಕ್ಕಾಟದ, ಚಿಕ್ಕಾಡುವಿನ) 
ಕಾಟಿ ತಪ್ಪಲಿಲ್ಲ 


೧೪೯೨೦ ಅತ್ತೆಗೆ ಇರುವೆ ಕಾಟ, ಮಗಳಿಗೆ ಮಿಂಡರ ಕಾಟ 
೧೪೯೨೧ ಆಲೆಯ ಮನೆ ದೆವ್ವ 

೧೪೯೨೨ ಉಪವಾಸವಿರಬಹುದು, ಉಪದ್ರವ ತಾಳಲು ಕಷ್ಟ 
೧೪೯೨೩ ಓಟ ಓಡಿದರೂ ಕಾಟ ತಪ್ಪಲ್ಲೀ 


₹0 


೧೪೯೨೪ ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ 


ಸ 
೧೪೯೨೫ ತಿಂದೂ ಉಂಡೂ ತಿಮ್ಮನ ಕಾಟ 

೧೪೯೨೬ ಧೂಳಿನಲ್ಲಿ ಬಿದ್ದರೆ ಚೇಳಿನ ಕಾಟ ತಪ್ಪೀತೆ ? 
೧೪೯೨೭ ನಾಡಿನಲ್ಲಿದ್ದರೂ ಆಡಿನ ಭಯ ತಪ್ಪಲಿಲ್ಲ 

೧೪೯೨೮ ನಿಶಾಟನಿಗೆ ಪಿಶಾಚಿ ಕಾಟ 

೧೪೯೨೯ ಬೇನಿ ನಿಂತರೂ ಹೇನಿನ ಕಾಟ ತಪ್ಪಲಿಲ್ಲ 


೧೪೯೩೦ ಮನೆಗೆ ಬಂದ್ರೆ ಅಮ್ಮನ ಕಾಟ, ಹೊರಗ್ಟೋದ್ರೆ ಗುಮ್ಮನ ಕಾಟ, 
ಮಾರಿಗುಡಿಗ್ಸೋದೈ) ತಿಗಣೆ ಕಾಟ 


ತೆ 


೨೯೮ ಕನ್ನಡ ಗಾದೆಗಳ ಮಹಾಕೋಶ 
೧೪೯೩೧ ವಂದನೆ ಮಾಡಿದರೂ ಹಂದಿ ಕಾಟ ತಪ್ಪಲಿಲ್ಲ 
೧೪೯೩೨ ಸಮಾಧಿಯಲ್ಲೂ ಸೊಳ್ಳೆಕಾಟ 
೧೪೯೩೩ ಸಂಕಟಕ್ಕೆ ನಾರಾಯಣ ಅಂದರೂ ವೆಂಕಟಪ್ಪ ಬೆನ್ನುಬಿಡ 
೧೪೯೩೪ ಸುಡುಗಾಡಿಗೆ ಹೋದರೂ ಕಾಗೆ ಕಾಟ ತಪ್ಪಲಿಲ್ಲ 


೧೪೯೩೫ ಹೇಲೋಕೆ ಕುಳಿತಲ್ಲಿ ಹಂದಿ ಕಾಟ 


ಒಂಟಿತನ 
೧೪೯೩೬ ಕಾಗೆ ವನ ಸೇರಿದಂಗೆ 


೧೪೯೩೭ ಹಿಂಡು ತೊರೆದ ಕಪಿಯಂಗೆ 


ಕತ್ತಲು 
೧೪೯೩೮ ಅವಿತುಕೊಂಡೈ ಬಿಡುತ್ಕೇ ಅಮಾವಾಸ್ಯೆ ಕತ್ತಲೆ? 
೧೪೯೩೯ ಕತ್ತಲೆಯೊಳಗಿನ ಗುದ್ದಾಟ 
೧೪೯೪೦ ಕತ್ತಲೆ ಕೋಣೇಲಿ ಕರಿಬೆಕ್ಕು ಕೂಡಿದಂತೆ 
೧೪೯೪೧ ಕತ್ತಲೆ ಹೊತ್ತಿನಲ್ಲಿ ಕಲಶಕನ್ನಡಿ ಹಿಡಿದ ಹಾಗೆ 


೧೪೯೪೨ ದೀಪ ಆರಿಸಿದ ಮೇಲೆ ಸರಕೆಲ್ಲ ಒಂದೇ 


ಕಂಡುಹಿಡಿಯುವುದು ಕೇಗೆ? 
೧೪೯೪೩ ಆಡಾವುಡಿ ಸಂತೇಲಿ ನನ್ನ ಮಗನ್ನ ತುಣದವನು ಯಾರು? 
೧೪೯೪೪ ಅಂಬಲಿಯಲ್ಲಿ ಕಂಡ್ಕಾ ತೊಣಚಿನಾಯಕನ್ನ ? 


೧೪೯೪೫ ಕುಂಬಳರಾಯನ ಪಟ್ಟಣದಲ್ಲಿ ಸಿಂಬಳಬುರುಕರು ಎಷ್ಟು 
ಮಂದಿಯೊ ? 


ಸಂಕೀರ್ಣ 


೧೪೯೪೬ 


೧೪೯೪೭ 


೧೪೯೪೮ 


೧೪೯೪೯ 


೧೪೯೫೦ 


೧೪೯೫೧ 


೧೪೯೫೨ 


೧೪೯೫೩ 


೧೪೯೫೪ 


೧೪೯೫೫ 


ರ್ಪೀ 


ಕುಂಬಳಕಾಯಿ ಪಟ್ಟಣದಾಗ ಶಿಂಬಳಬುರುಕೀನ 
ಯಾರು ಸೇರಬೇಕಂತೆ ? 


ಜನಜಂಗುಳಿಯಲ್ಲಿ ಜಂಗಮನನ್ನು ಹುಡುಕಿದ ಹಾಗೆ 
ಜಾತ್ರೆಯಲ್ಲಿ ಕಂಡ್ಯಾ ಜೋತ್ರದವನ ? 


ತುಂಬಿದ ಪೇಟೆ (ಸಂತೆ) ಯಲ್ಲಿ ಕಂಡೆಯಾ (ಕಂಡ್ಯಾ) 
ತುಂಡಂಗಿ (ಮಗನ್ನ ಅಂದಳಂತೆ) ಯವನ? 


ದೊರೆಗಳ ಹಿಂಡಿನಲ್ಲಿ ನನ್‌ಕುರಿ ಕಂಡ್ಕಾ ಅಂದಂಗೆ 
ನಾಡು ಜಂಗಮರಲ್ಲಿ ನನ್ನ ಬೋ(ಳು)ಡು ಜಂಗಮನೆಲ್ಲಿ ? 


ಮೇಲುಕೋಟೆ ಜಾತ್ರೆಯಲ್ಲಿ ನನ್ನ ಬೋಳು ದಾಸಯ್ಯನ 


ಕಂಡ್ಕೂ ಅಂದನಂತೆ 


ರಾಮರ ಜಾತ್ರೇಲಿ ಸೋಮಾರಿ ಮೊಕದವಳ್ನ ಕಂಡ್ಯಾ? 
ವಿಜಾಪುರದಲ್ಲಿ ಇಜಾರದವರಿಗೇನು ಕಡಿಮೆ ? 


ಸನುವಾರ ಸಂತೇಗೆ ಸಾಟಾ 


ಮ್ನ ಅಂದ್ರೆ ಕಡ್ಬಡೆದೂಂತ 


ಕಾರಣವಿಲದೆ ಕಾರ್ಯವಿಲ 
೧೨ [ae] 


೧೪೯೫೬ 


೧೪೯೫೭ 


೧೪೯೫೮ 


೧೪೯೫೯ 


೧೪೯೬೦ 


ಉಂಡವ ತೇಗಿದಂತೆ 

ಊ(ಯಾ)ತರಲ್ಲಿ ಏನೂ ಇಲ್ಲ, ಪಾತ್ರದಲ್ಲಿ ಕಲ್ಲು ಬಿತ್ತು 
ಒದ್ದೆ ಇಲ್ಲದ ಕಡೆ ಗೆದ್ದಲ ಭಯವಿಲ್ಲ 

ಕಾರಣವಿಲ್ಲದೆ ಕಾರ್ಯವಿಲ್ಲ, ಮಾರಣವಿಲ್ಲದ ಮಾಟವಿ್ಲ 


ಗಾಳಿಯಿಲ್ಲದೆ ಎಲೆ ಅಲ್ಲಾಡದು 


1 ಸಂತೇಲಿ ಕಂಡ್ಕಾ ದಟ್ಟಿ ಉಟ್ಟವನಾ? 
2 ಹಜಾರ ನಾಯಕನ ಪೇಟೇಲಿ ಇಜಾರ ನಾಯಕರಿಗೇನು ಕಡಿಮೆ? 


೩೦೦ ಕನ್ನಡ ಗಾದೆಗಳ ಮಹಾಕೋಶ 
೧೪೯೬೧ ಗಾಳಿಯಿಲ್ಲದೆ ಧೂಳು ಎದ್ದೀತೆ ? 
೧೪೯೬೨ ತನು ಇದ್ದ ತಾವು ತಾವರೆ 
೧೪೯೬೩ ನಿದ್ದೆಯಿಲ್ಲದೆ ಬಂದಿ ಹೋಗದು 
೧೪೯೬೪ ನೀರಿಲ್ಲದೆ ಮಾನಿಲ್ಲ 
೧೪೯೬೫ ಬಿಸಿಲಿಲ್ಲದೆ ಬೇಗೆ ಬಂದೀತೆ ? 
೧೪೯೬೬ ಬೆಂಕಿ ತಗುಲಿದಲ್ಲದೆ ಕೈ ಸುಡದು 
೧೪೯೬೭ ಬೆಂಕಿ ಇದ್ದಲ್ಲಿ ಬೆಳಕು, ನೀರಿದ್ದಲ್ಲಿ ಕೆಸರು 
೧೪೯೬೮ ಬೆಂಕಿ ಇಲ್ಲದೆ ಹೊಗೆ ಹೊರಟೀತೆ ? 
೧೪೯೬೯ ಮೆ.ಟ್ಟಿದಲ್ಲದೆ (ಮುಟ್ಟಿದಲ್ಲದೆ) ಹಾವು ಕಡಿಯದು 
೧೪೯೭೦ ಸೀತೆಯ ದೆಸೆಯಿಂದ ಲಂಕೆಗೆ ಸೇತುವೆಯಾಯಿತು 
೧೪೯೭೧ ಹುಲಿ ಹೊಂಚಿ ಹಾಕುವುದು ಮೇಲೆ ಬೀಳಲಿಕ್ಕೆ 
೧೪೯೭೨ ಹೂಸಿದಲ್ಲದೆ ನಾರದು 
೧೪೯೭೩ ಹೇತುವಿಲ್ಲದೆ ಮಾತು ಬಾರದು 


೧೪೯೭೪ *ಹೊಗೆಯಿದ್ದಲ್ಲಿ ಬೆಂಕಿ, ತಗ್ಗಿದ್ದಲ್ಲಿ ಚಳಿ 


0 


` ಕಾರಣಕ್ಕೆ ಮೊದಲೇ ಕಾರ್ಯ್ಕಾತುರತೆ 


೧೪೯೭೫ ಅಡಿ (ಏನೇ, ಲೇ, ಎಲೆಗೆ) ಅನ್ನೋಕೆ ಅವಳೇ ಇಲ್ಲ, 
ಪುಳ್ಳೇಪೇರು (ಮಾಲಿಂಗ, ಮುದ್ದುರಂಗ, ಶಲ್ವಪಿಳ್ಳಿ) 
ರಾಮಕ ಷ್ಣ 


೧೪೯೭೬ ಉಡಿಗೆ ಆಗೋದಕ್ಕೆ ಮುಂಚೆ ಎಲೆ ಹಾಕಿದ ಹಾಗೆ 


* ಹೊಗೆಯಿದ್ದಲ್ಲಿ ಬೆಂಕಿ, ಹಗೆ ಇದ್ದಲ್ಲಿ ಭಯ 


ಸಂಕೀರ್ಣ 


ಗತಿ 


ಗಾಳ 


೧೫೦೩೭ 
೧೫೦೩೮ 


೧೫೦೩೯ 


೧೫೦೪೦ 


೧೫೦೪೧ 


೧೫೦೪೨ 


೧೫೦೪೩ 
೧೫೦೪೪ 


೧೫೦೪೫ 


ಘಟನೆಗಳು 


20 


೧೫೦೪೬ 


೧೫೦೪೭ 


೧೫೦೪೮ 


೧೫೦೪೯ 


೩೦೫ 
ವೇಳೆಗೆ ಬಂದ ವಾಸುದೇವ 
ಹೊತ್ತು ಹೊನ್ನು 


ಇ 


ಹೊತ್ತು ಹೋದರೆ ಮುತ್ತು ಕೊಟ್ಟರೂ ಬಾರದು 


ಅತಿರಥನಾದರೂ ಗತಿಗೆಡಬಾರದು 


ಮಿತಿ ಮಾರಿದರೂ ಗತಿ ಮಾರಬಾರದು 


ಅಮುಕುವ ಗಾಳಿಯ ಮುಂದೆಯೂ 
ಧುಮುಕುವ ನೀರ ಮುಂದೆಯೂ ಹೋಗಬೇಡ 


ನೀಳವಾದರೂ ಗಾಳಿಗೇನು ? 
ನೀಳದರ ಮೇಲೆ ನಿಂತರೆ ಗಾಳಿಗೇನು ಕಡವೆ ? 


ಬಿರುಗಾಳಿ ಬಲ್ಲುದೆ ಬೇವಿನ ಕಹಿಯ ? 


ಎತ್ತನ್ನು ಹುಲಿ ತಿಂದಿತು, 
ಸಬರ ಮುರಿಯನ್ನು ಗೆದ್ದಲು ತಿಂದಿತು 


ಟೊಂಗೆ (ಟಂಗು) ಹರಿಯಿತು, ಕಾಲು ಮುರಿಯಿತು 


ದೀಪದಿ ಸೀಪಾಂತರಕ್ಕೆ ಹೋಯಿತು, 
ಬತ್ತಿ ಪರ್ವತಕ್ಕೆ ಹೋಯಿತು 


ಮರ ಮುರಿಯಿತು, ಹಕ್ಕಿ ಹಾರಿತು 


೧೫೦೫೦ 


೧೫೦೫೧ 


೧೫೦೫೨ 


೧೫೦೫೩ 


೧೫೦೨, 


ಕೆನ್ನಡ ಗಾದೆಗಳ ಕೊ | 
ಶಿಡ್ಲಘಟ್ಟದ ದೇವರು ಹಿಂದು ಮುಂದಾಯಿತು | 
ಹಕ್ಕಿ ತನ್ನ ಗೂಡಿಗೆ ಹೋದರೆ ಕಪ್ಪೆ ತನ್ನ ಗೂಡಿಗೆ ಹೋಯಿತ 
ಹದ್ದು ಹಾರಿಯೇ ತೀರಿತು, ಕರಿ ಮಾನು ಒಣಗೇ ತೀರಿತು 
ಹೂಲೂ ಉಕ್ಕಿತು, ಬಾಯೂ ಬೆಂದಿತು 


ಹಾಡೂ (ಆಟವೂ) ಮುಗಿಯಿತು, ತಂತಿಯೂ ಹರಿಯಿತು 


ಆಕಸ್ಮಿಕ ಘಟನೆಗಳು 


೧೫೦೫೫ 


೧೫೦೫೬ 


೧೫೦೫೭ 


೧೫೦೫೦ 


೧೫೦೫೯ 


೧೫೦೬೦ 


೧೫೦೬೧ 


ಉದ್ದಮರದ ತುದಿಯೇರಿ ಕೈತಪ್ಪಿ ಬಿದ್ದ ಹಾಗೆ 


ಚತ. 
ರ್‌. 


ಕಣ್ಣಿಗೆ ಬರುವುದು ಹುಬ್ಬಿಗೆ ಬಂತು 


1ಕಾಗೆ ಕೂರುವುದಕ್ಕೂ ಟೊಂಗೆ 

ಮುರಿಯುವುದಕ್ಕೂ ಒಂದಾಯಿತು 

ಕೂಪಕ್ಕೆ ಇಳಿಯೋನಿಗೆ ನೇಣು ಹರಿದ ಹಾಗೆ 

*ಬಾವಿ ತೋಡಲು ಹೋಗಿ ಬೇತಾಳನ ಕೈಲಿ ಸಿಕ್ಕಿದ ಹಾಗೆ 
ಹದ್ದು ಬಂದು ಹಾರಿಸಿಕೊಂಡು ಹೋದ ಹಾಗೆ 


ಹೊತ್ತಲ್ಲದ ಹೊತ್ತಿನಲ್ಲಿ ತೊತ್ತು 
(ಕೊತ್ತಿ ಮೈನೆರೆಯಿತು) ಮೈ ನೆರೆದಳು 


1 (1) ಹದ್ದು ಹಾರುವುದಕ್ಕೂ ಕೋವಿ ಹೂಡಲಿಕ್ಕೂ ಟೊಂಗೆ ಮುರಿಯುವುದಕ್ಕೂ 
ಸರಿಹೋಯ್ತು 


(11) ಕಾಗೆ ಬಂತು, ಟೊಂಗೆ ಮುರೀತು | 
2 (1) ಭಾವಿ ತೆಗೆದರೆ ಬೇ (ಬಗೆದಾ)ಳ ಹೊರಟಿತು 
(11) ಭಾವಿ ತೆಗೆಯಲು ಹೊರಟರೆ ಬೇತಾಳ ಹೊರಟಿತು 


ಸಂಕೀರ್ಣ 


೧೫೦೬೨ 


೧೫೦೬೩ 


೧೫೦೬೪ 


೧೫೦೬೫ 
೧೫೦೬೬ 
೧೫೦೬೭ 


೧೫೦೬೮ 


೧೫೦೬೯ 


೧೫೦೭೦ 
೧೫೦೭೧ 
೧೫೦೭೨ 


೧೫೦೭೩ 


೧೫೦೭೪ 


೧೫೦೭೫ 


೧೫೦೭೬೬ 


೧೫೦೭೭ 


ಅಮರ ಓದಿದರೆ ಚಿಂತೆ ಶಮನವಾಗುತ್ಶೇ? 
ಆಧಿ ಹಿಡಿದ ಮನುಷ್ಯನಿಗೆ ಅದೇ ಮುಪ್ಪು 


೦) 


ಒಳಗೆ ಮನಸ್ಸು ಉರಿಯಬಾರದು, 
ಹೊರಗೆ ಒಲೆ ಉರಿಯಬಾರದು 


ಚಿಂತೆ ಇದ್ದವನಿಗೆ ಚಿಕಿತ್ಸೆ ಹಿಡಿಸಲ್ಲ 
ಚಿಂತೆ ಮಾಡಿದರೆ ಸಂತೆ ಸಾಗೀತೆ ? 
ಚಿಂತೆಗೆಟ್ಟ ಚಿಕ್ಕಪ್ಪ ಸರಿ ಹೊತ್ತಿನಲ್ಲಿ ದಡಬಡಿಸಿದ 


ಚಿಂತೆಯಿಲ್ಲದಿರುವ ಗೂಳಿ (ಕೋಣ) 
ಸಂತೆಯಲ್ಲಿ ಮೆಲುಕಾಡಿಸಿತಂತೆ 


ಚಿಂತೆಯಿಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬಂತು 
ಚಿಂತೆಯೆ ಮುಪ್ಪು, ಸಂತೋಷವೇ ಯೌವನ 

ಚಿಂತೆಯೇ ಮುಪ್ಪು, ಚಿತೆಯೇ ಚಿಕಿತ್ಸೆ 

ಚಿಂತೆಯೇ ಚಿತೆಗೆ ಕಾರಣ 

ತನುವಿನ ರೋಗಕ್ಕೆ ವುದ್ದು, ಮನದ ರೋಗಕ್ಕೆ ಮೃತ್ಯು 


ಬೆಂಕಿ ಚಿನ್ನವನ್ನು ಶುದ್ಧ ಮಾಡಿದರೆ 
ಚಿಂತೆ ಮನುಷ್ಯನನ್ನು ಶುದ್ಧ ಮಾಡುತ್ತೆ 


ಮದುವೆಗೆ ಮುಂಚೆ ಹೆಂಡತಿ ಚಿಂತೆ, 
ಮದಂವೆಯಾದ ಮೇಲೆ ಮಕ್ಕಳ ಚಿಂತೆ 


ಮನಗುದಿಗೆ ಮದ್ದಿಲ್ಲ 


ಮನದ ನವೆಗೆ ಮದ್ದು ಯಾವ ಧನ ೈಂತರಿ ಬಳಿ ಇದೆ? 


೩೦ರ ಕನ್ನಡ ಗಾದೆಗಳ ಮಹಾಕೋತೆ 
೧೫೦೭೪ ಮನೋರೋಗವೇ ಮಹಾರೋಗ 
೧೫೦೭೯ ಮನೋರೋಗಕ್ಕೆ ಮರಣವೇ ಮದ್ದು 
೧೫೦೮೦ ಮನೋರೋಗಕ್ಕೆ ಮದ್ದಿಲ್ಲ, ಕೆಡುವ ಕಾಲಕ್ಕೆ ಬುದ್ಧಿಯಿಲ್ಲ 
೧೫೦೮೧ ಯಾರ ಚಿಂತೆ ಯಾರಿಗೆ ? ಲಾಳಿಗರಣ್ಣ ಲಾಳಿಗರೊ 
೧೫೦೮೨ ವ್ಯ್ಮಸನವಿನ್ನವ ಹಸನಾಗನು 
೧೫೦೮೩ ಸದಾಶಿನನಿಗೆ ಅದೇ ಧ್ಯಾನ, ಮನೆ ಗಂಡನಿಗೆ ಮನೋರೋಗ 


೧೫೦೮೪ ಸಂತೋಷ ಮುಪ್ಸೊ, ಚಿಂತೆ ಮುಪ್ಪೊ ? 


ಒಬೊ ಬ್ಬರಿಗೆ ಒಂದೊಂದು ಚಿಂತೆ 


೧೫೦೮೫ 3೬ಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮಾವನ ಚಿಂತೆ, 
ಮೊಮ್ಮಗನಿಗೆ ರೊಟ್ಟಿ ಥಯ ಚಿಂತೆ" 


೧೫೦೮೬ ಅತ್ತಿಗೆ ಅಳೊ ಚಿಂತೆ, ಸೊಸೆಗೆ ತುಡುಕಿ ತಿನ್ನೊ ಚಿಂತೆ 
೧೫೦೮೭ ಅವ್ವೆಗೆ ಅಂಬಲಿ ಗ್ಯಾನ, ಮಗಳಿಗೆ ಮಿಂಡನ ಗ್ಯಾನ 

೧೫೦೮೮ ಅಪ್ಪನಿಗೆ ಸಂತೆ ಚಿಂತೆ, ಮಕ್ಕಳಿಗೆ ಕಡಲೆ ಚಿಂತೆ 

೧೫೦೮೯ ಇದ್ದವನಿಗೆ ಒಂದು ಚಿಂತೆಯಾದರೆ ಇಲ್ಲದವನಿಗೆ ನಾನಾ ಚಿಂತೆ 


೧೫೦೯೦ ಊರ ಚಿಂತೆ ಕಟ್ಕೊಂಡು ವೀರ (ಕೋರಿ)ಶೆಟ್ಟಿ 
(ಕೊತ್ವಾಲ, ಬಾಜಿಸಾಬಿ) ಬಡವಾದಂತೆ 


೧೫೦೯೧ 2 ಊರಿಗೆ ಊರೇ ಉಡು ಮುತ್ತಿಗೆ, 
ಮನೆ ಮುದುಕಿ ಸೀರೆ ಉಡಿಸಿ ಹೋಗು ಅಂದಳೆಂತೆ 


1 ಅಜ್ಜಿಗೆ ಆರಿವೆ (ಕೆಮ್ಮಿನ)ಚಿಂತೆ, ಮಗೆಳಿಗೆ ಮಿಂಡನ ಚಿಂತೆ, ಮೊಮ್ಮಗಳಿಗೆ 
ಕಜ್ಜಾಯದ (ತಿಂಡಿ) ಚಿಂತೆ 
2 (;) ಊರಿಗೆ ದಂಡು ಮುತ್ತಿದಾಗ ಗೌಡನ ಹೆಂಡತಿ ಶಾಲೆ ಉಡಿಸಿ ಹೋಗು 
ಅಂದಳಂತೆ ಕ ಕ 
(11) ಊರಿಗೆ ಬೆಂಕಿ ಹತ್ತಿತಂತೆ ಅಜ್ಜಿ ಸೀರೆ ಉಡಿಸಿ ಕೊಡು ಅಂತ ಕೇಳಿದಳಂತೆ 


ಸಂಕೀರ್ಣ 


೧೫೦೯೨ 


೧೫೦೯೩ 


. ೧೫೦೯೪ 


೧೫೦೯೫ 


೧೫೦೯೬ 


೧೫೦೯೭ 


೧೫೦೯೮ 


ಊರಿಗೆ ರೋಗದ ಚಿಂತೆ, ಮಾರಿಗೆ ಕುರಿ ಚಿಂತೆ 


ಊರೆಲ್ಲ ಉಪ್ಪಾರಕೊಂಡು ಹೋಗುವಾಗ 
ನಮ್ಮತ್ತೆ ಮಾಸಲು ಬತ್ತ ಕುಟ್ಟಿದಳು 


ಗೀತಗಾರನಿಗೊಂದು ವಾತದ ರೋಗದ ಚಿಂತೆ 

ನಂದು ನನಗ್ಮಾನ, ನನ್ಮಗಳಿಗೆ 

(ಸೇಸಯ್ಯನ) ಅಂಗಡಿ ತಿಮ್ಮನ ಗ್ಯಾನ 

ಸೊಪ್ಪು ತಿನ್ನಕ್ಕೆ ಉಪ್ಪಿಲ್ಲದ ಚಿಂತೆ ಕೆಲವರಿಗಾದರೆ, 

ಸುಪ್ಪತ್ತಿಗೆ ಮಾಸಿತಲ್ಲ ಎಂದು ಕೆಲವರು 

ಸಂನ್ಯಾಸಿಗೆ ಯಾವ ಕಳವಳ ಅಂದ್ರೆ ಆನ್ನದ್ದೊಂದೇ ಕಳವಳ 

ಎ 

ಸಂಪತೆ 

( 


ನಿದ್ದೆ ಗನ, ಬೂದು ಗುಡ ನೆ. ಚಿಂತೆ ಗನ 


| ಇ೧ಿ 


ಜಬೊ ಬಿ ರಿಗೆ ಒಂದೊಂದು ದುಃಖ 


೧೫೦೯೯ 


೧೫೧೦೦ 


೧೫7೦೧ 


೧೫೧೦೨ 


೧೫೧೦೩ 


೧೫೧೦೪ 


ಊರಿಗೆ ಊರ ದುಃಖ, ಕೋರಿಗೆ ಮದುವೆ ದುಃಖ 

ಎಮ್ಮೆಗೆ ಹೆರೋ ದುಃಖ, ಕೋಣನಿಗೆ ಏರೋ ದುಃಖ 
ಕೊಳ್ಳೆಯವರು ಕೊಳ್ಳೆಗತ್ತರು, ಸೂರೆಯವರು ಸೂರೆಗತ್ತರು 
*ಗಂಡನಿಲ್ಲದ ಮುಂಡೆ, ಮಂಡೆ ನೆನಸಿಕೊಂಡು ಅತ್ತಳು 


ಚಿಂತೆಯವರು ಚಿಂತೆಗತ್ತರೆ, 
ಕೆಂಚ ತನ್ನ ಗಡಿಗೆ (ಗುದಿಗೆ)ಗೆ ಅತ್ತ 


ಹೆಣದವರು ಹೆಣಕ್ಕೆ ಅತ್ತರೆ, ಕೊರವ ತನ್ನ ದುಡ್ಡಿಗೆ ಅತ್ತ 


* (1) ಮುಂಡೆಗೇಕೆ ತುರುಬಿನ ಚಿಂತೆ 


(11) ಬೋಳಿ ತುರುಬು ನೆನಸಿಕೊಂಡು ಅತ್ತ ಹಾಗೆ 


೩೧೦ 


ಕನ್ನಡ ಗಾದೆಗಳ ಮಹಾಕೋಶ 


ಆಗಿ ಹೋದುದಕ್ಕೆ ಚಿಂತೆಯೇಕೆ? 


೧೫೧೦೫ 


೧೫೧೦೬ 


೧೫೧೦೭ 


೧೫೧೦೮ 


೧೫೧೦೯ 


೧೫೧೧೧ 


೧೫೧೧೨ 


೧೫೧೧೩ 


೧೫೧೧೪ 


೧೫೧೧೫ 


೧೫೧೧೦೬ 


೧೫೦೧೭ 


೧೫೧೦೮ 


೧೫೧೧೯ 


೧೫೨೦ 


೧೫೧೨೧ 


ಅಂತು ಕೊಟ್ಟು ಚಿಂತೆ ಮಾಡಿದರೆ ಏತು ಬಂತು? 

ಆದದ್ದಕ್ಕೆ ಮರುಕವ್ಯಾಕೆ, ಆಗದ್ದಕ್ಕೆ ಚಿಂತೆಯೇಕೆ ? 

ಆದೀಲಿ ಹಾದೀಲಿ ಕೂತು ಅತ್ತರೆ ಹೋದ ವಸ್ತು ಬಂದೀತೆ ? 
ಏರಿ ಕೆಳಕ್ಕೆ ಹೋದ ನೀರು ಏರಿ ಕೆಳಕ್ಕೇನೇ ಹೊರತು ಮೇಲಕ್ಕಲ್ಲ 


ಒಕ್ಕಲು ಮನೆ ಸುಟ್ಟು ಹೋದ ಮೇಲೆ 


ಕಕ್ಕುಲಿತೆ ಪಟ್ಟು ಫಲವೇನು ? 

ಒಡೆದು ಹೋದ ಹಾಲು ಹೆಪ್ಪಿಗೆ ಬಂದೀತೆ ? 

ಕಾಸು ಕೊಟ್ಟಾಯ್ತು, ಹೊಗೆ ಸೊಪ್ಪು ಸುಟ್ಟಾಯ್ತು 

ಕೆಟಿ ದ್ಧಕ್ಕೆ ಬಾಯಿ ಬಿಟ್ಟು ಫಲವಿಲ್ಲ 

ಕೈಮಾರಿದ ಮೇಲೆ (ಕಣ್ಣೀರಿಟ್ಟೇನು) ಕೈ ಕೈ ಹಿಸುಕಿ ಫಲವೇನು? 
ಕೊಯ್ದ ಕಾಲ ನಾಯಿ ತಿಂದರೇನು, ನರಿ ತಿಂದರೇನು ? | 
ಗುದ್ದಿದ ಗುದ್ದೂ ಗದ್ಜೆಗೆ ಬಿಟ್ಟ ನೀರೂ (ಸರಿ) ಹಿಂದಕ್ಕೆ ಬರದು 
ತೀರಕ್ಕೆ ಬಂದ ಮೇಲೆ ತೊರೆಯ ಸುದ್ದಿ ಏಕೆ ? | 

ತೀರಿದ ಅಡುಗೆ ತಿರುಗಿ ಬಯಸಿದರೆ ಬಂದೀತೆ ? 

ದುಡ್ಡು ಕಳಕೊಂಡ ಗಾಣಿಗಿತ್ತಿ ಹಾಗೆ 

ನಷ್ಟವಾದ ಮೇಲೆ ದೃಷ್ಟಿ ಇಟ್ಟೇನು ? 

2ನುಂಗಿದ ತುತ್ತಿನ ರುಚಿ ಬಯಸಿದರೆ ಬಂದೀತೆ ? 


ನೆ(ನ)ಗಚಿ ಹೋದದ್ದು ಮಗುಚಿ ಬಂದೀತೆ ? 


1 ಒಡೆದು ಹೋದ ಹಾಲಿಗೆ ಆತ್ತೇನು ಪ್ರಯೋಜನ ? 
2 ನುಂಗಿದ ತುತ್ತಿಗೆ ರುಚಿ ಇಲ್ಲ 


ಸಂಕೀರ್ಣ ೩೧೧ 
೧೫೧೨೨ ನೆನಸಿಕೊಂಡರೆ ಮನಸ್ಸು ಸ್ವಸ್ಥವಾದೀತೆ ? 
೧೫೧೨೩ ನೆನ್ನೆ ಉಂಡದ್ದು ಇಂದು ಬಯಸುವುದೇಕೆ ? 
೧೫೧೨೪ ಪದಕ ಹೋಯ್ತು ಅಂತ ಬದುಕಲಾರದೆ ಹೋದ 
೧೫೧೨೫ ಬೇರು ಹೋದ ಮೇಲೆ ಮರದ ಯೋಚನೆ ಯಾಕೆ ? 
೧೫೧೨೬ ಭಿನ್ನವಾದ ಗಡಿಗೆ ಹೊನ್ನು ಕೊಟ್ಟರೂ ಸರಿ ಹೋಗದು 
೧೫೧೨೭ 3ಮಾಡಿದ್ದು ಮರೆಯಲರಿಯದು, ಹೋದದ್ದು ಬರಲರಿಯದು 
೧೫೧೨೮ ೩ಮಿಂಚಿ ಹೋದ ಕೆಲಸಕ್ಕೆ ಚಿಂತಿಸಿ ಫಲವೇನು? 
೧೫೧೨೯ ವ್ಯರ್ಥವಾದ ಕೆಲಸಕ್ಕೆ ಸ್ವುರ್ಥಪಟ್ಕಾ ರೆ? 
೧೫೧೩೦ ಹಳ್ಳದ ನೀರು ತಿಟ್ಟಿಗೇರೀತಾ ? 
೧೫೧೩೧ ಹಾಳಾ(ಪೋಲಾ)ದ ವಸ್ತು ಹಾಲಿನಂತೆ ಇದ್ದರೇನು ಗ್ಯ 

y ೧೫೧೩೨ ಹಿಂದಿನದ ನೆನೆಸಿಕೊಂಡು ಹಿತ್ತಿಲಾಗ ಅಳುತಿದ್ದನಂತೆ 


೧೫೧೩೩ ಹೊೋದದ್ದಕ್ಕೆ ಅತ್ತೇನು ಫಲ? 


ತಾರತಮ್ಯ 
೧೫೧೩೪ ಅಗ್ಗಳನ ಮುಂದೆ ವೆಗ್ಗಳನೆ? 
೧೫೧೩೫ ಆಜಗಜಾಂತರ ನ್ಯಾಯ 
೧೫೧೩೬ ಅಡಕೆ ಮರಕ್ಕೂ ತೆಂಗಿನ ಮರಕ್ಕೂ ಒಂದೇ ತಳೆಯೊ? 
೧೫೧೩೭ ಅದ್ದೆ ಚೆನ್ನಾಗಿದ್ದರೆ ಹಲಗೆಯ ಯೋಗ್ಯತೆ ಬಂದೀತೆ ? 
೧೫೧೩೮ ಆನೆ ಎತ್ತ, ಆಡು ಎತ್ತ ? | 

1 ಹೋದ ಒಡವೆ ಮರಳಿ ಬಾರದು 


2 (/) ಮಾರಿ ಹೋದ ಕೆಲಸಕ್ಕೆ (ಮಾತಿಗೆ) ಚಿಂತೆ ಏಕೆ ? 
(11) ಮಾರಿ ಹೋದ ಕೆಲಸಕ್ಕೆ ಹೋರಿ ಫಲವೇನು? 


= 


೩೧೨ ಕನ್ನಡ ಗಾದೆಗಳ ಮಹಾಕೋಶ 
೧೫೧೩೯ 3೬ಆನೆ ಭಾರ ಆನೆಗೆ, ಕುದುರೆ ಭಾರ ಕುದುರೆಗೆ 


೧೫೧೪೦ ಆನೆ ಆಕಾರದಲ್ಲಿ ದೊಡ್ಡದಾದ) 
ಸಿಂಹದೊಂದ್ಸೆ ಹೋರಾಡಬಲ್ಹಾ ? 


೧೫೧೪೧ ಆನೆಯ ಮುಂದೆ ಸೊಳ್ಳೆಯೆ ? 

೧೫೧೪೨ ಉಕ್ಕು ಬೆಳ್ಳಗಿದ್ದರೂ ಚೊಕ್ಕ ಬೆಳ್ಳಿಗೆ ಹೋಲಿಸರು 

೧೫೧೪೩ ಐದು (ಹತ್ತು) ಬೆರಳೂ ಒಂದೇ ಸಮನಾಗಿರುತ್ತವೆಯೆ ? 
೧೫೧೪೪ ಒಂದು ಮಣ ಬೂದಿಗಿಂತ ಒಂದು ಮಣ ಕಿಡಿ ಲೇಸು 
೧೫೧೪೫ ಕತ್ತೆಗೂ ಕುದುರೆಗೂ ಹೋಲಿಕೆಯೆ ? 

೧೫೧೪೬ ಕಪ್ಪೆ ಈಜುವುದಕ್ಕೂ ಮನುಷ್ಯ ಈಜುವುದಕ್ಕೂ ಭೇದವಿಲ್ಲವೆ ? 
೧೫೧೪೭ 2ಕಾಗೆ ಕೋಗಿಲೆಯಂತಿದ್ದರೂ ರಾಗ ಭೇದವಿಲ್ಲವೆ ? 

೧೫೧೪೮ ಕುಂಬಾರ ರಾಮನೂ ರಾಮ, ಕುಮಟಿ ರಾಮನೂ ರಾಮನೆ ? 
೧೫5೪೯ ಗರುಡನ ಮುಂದೆ ಗುಬ್ಬಚ್ಚಿಯೆ ? 

೧೫೧೫೦ ಗೋಕುಲಾಷ್ಟಮಿಗೂ ಇಮಾಂಸಾಬಿಗೂ ಏನು ಸಂಬಂಧ ? 
೧೫೧೫೧ ಸೇಕರಾವುತ ಎಲ್ಲಿ, ಗೋಕುಲಾಷ್ಟಮಿ ಎಲ್ಲಿ? | 
೧೫೧೫೨ ಚಿನ್ನಕ್ಕೂ ಕಬ್ಬಿಣಕ್ಕೂ ವ್ಯತ್ಕಾಸವಿಲ್ಲವೆ ? 

೧೫೧೫೩ ತಾಳೆಮರ ದೊಡ್ಡದಾದರೂ ತಾಳೆ ಹೂವಿಗೆ ಸರಿ ಬಂದೀತೆ ? 
೧೫೧೫೪ ತುರಂಗಕ್ಕೂ ಕುರಂಗಕ್ಕೂ ಹೋಲಿಕೆಯೆ ? 


೧೫೧೫೫ ತುಳಿದ ಧಾನ್ಯ ಮಳಲ ಸಮವೊ ? 


] ಆನೆಗೆ ಆನೆಯ ಸ್ಟ, ಕುದುರೆಗೆ ಕುದುರೆಯಷ್ಟು 
2 (/) ಕಾಗೆ ಕೋಗಿಲೆಗೆ ಭೇದವಿಲ್ಲವೆ ? 
(;) ಕಾಗೆ ಕಪ್ಪಗಿದ್ದರೆ ಕೋಗಿಲೆ ಆದೀತೆ: ? 


ಸಂಕೀರ್ಣ ೩೧೩ 
೧೫೧೫೬ ನರಿ (ನಾಯಿ) ಎತ್ತ, ನಾಗಲೋಕವೆತ್ತ ? 44 
೧೫೧೫೭ ನಾಗಾರ್ಜುನನಿಗೂ ಅರ್ಜುನನಿಗೂ ಏನು ಸಂಬಂಧ ? 
೧೫೧೫೮ ಪಚ್ಚೆ ನುಚ್ಚಿಗಿಂತ ಕಡಿಮೆಯೆ ? 
೧೫೧೫೯ ಪಾಕಕ್ಕೂ ಪಾಯಿಖಾನೆಗೂ ಸಂಬಂಧವೆ ? 
೧೫೧೬೦ ಬೆಟ್ಟು ಬೆಟ್ಟಿಗೆ ವ್ಯತ್ಯಾಸ 
೧೫೧೬೧ ಮೈಸೂರು ಮಾರಾಜ್ರೂ ರಾಜರೇ, ಬೇರೆ ರಾಜರೂ ರಾಜರೇ ? 


೧೫೧೬೨ ಲಾವಂಚವೂ ಹುಲ್ಲೇ, ಲಕ್ಷ್ಮೀ ಪುತ್ರನೂ ಮನುಷ್ಯನೇ 
ಆದರೆ ಭೇದವಿಲ್ಲವೊ ? 


೧೫೬೩ ವಸುತಕಾಲ ಬಂದರೆ ಕಾಗೆ ಕಾಗೇನೇ, 
ಕೋಗಿಲೆ ಕೋಗಿಲೇನೇ 


೧೫೧೬೪ ಸಾವಿರ ಬೆಕ್ಕು ಕೂಡಿದರೆ ಒಂದು ಹುಲಿಯಾದೀತೆ ? 


೧೫೧೦೬೫ ಹಣ ತಿಂದು ಹುಟ್ಟಿದವಳಿಗೂ ಹಾಗದ 
ಕಾಸು ತಿಂದವಳಿಗೂ ಸಮವೇ ? 


೧೫೧೬೬ ಹತ್ತು ಉಟ್ಟುವಳೂ ಒಂದೇ, ಒಂದು ಉಟ್ಟವಳೂ ಒಂದೇ? 
೧೫೧೬೭ ಇಲಿನ ಬೆಲೆ ಮೊಸರಿಗಿದೆಯೇ ? 
೧೫೧೬೮ *ಹಿಟ್ಟು ಹಿಟೆ ಥೇ, ಬೂದಿ ಬೂದಿಯೇ 


೧೫೧೬೯ ಹುಲಿ ಮರಿ ಹುಲಿಮರಿಯೇ, ಕುರಿ ಮರಿ ಕುರಿಮರಿಯೇ 


೧೫೧೭೦ ಹೊನ್ನು ಹಣ ಪಾವನ ಅಂದ್ರೆ ಮಣ್ಣು ಸಗಣಿ ಪಾವನವೇ 


೧೫೧೭೧ ಕಣ್ಣು ಕಟ್ಟಿ | ಕಾಡಿಗೆ ಬಿಟ್ಟಂತೆ 


*ಓಿಟ್ಟೂ ಬೂದಿಯೂ ಒಂದೇ 


೧೫೧೭೨ 


೧೫೧೭೩ 


೧೫೧೭೪ 


೧೫೧೭೫ 


ದೇಹಧರ್ಮ 


“ನಿದೆ 


೧೫೧೭೬ 


೧೫೧೭೭ 


೧೫೧೭೮ 


೧೫೧೭೯ 


೧೫೧೮೦ 


೧೫೧೮೧ 


೧೫೧೮೨ 


೧೫:೮೩ 


೧೫೧೮೪ 


(೫೧೮೫ 


ಕಣ್ಣು ಕತ್ತಲೆ ಹಿಡಿದ ಹಾಗೆ 
ತಟಕ್ಕನೆ ದೀಪ ಆರಿಸಿದ ಹಾಗೆ 
ನೀರಿನಲ್ಲಿ ಕಣ್ಣುಬಿಟ್ಟ ಹಾಗೆ 


ಭ್ರಾಂತಿ ಹಿಡಿದರೆ, ವಾಂತಿಗೆ ಕೊಟ್ಟರೆ ಹೋದೀತೆ? 


ಅಜ್ಜನ ತಡೀಬಹುದು, ಅಜ್ಜಿ ತಡೀಬಹುದು ; ಉಚ್ಚೆ 


ತಡಿಯೋನೊಬ ಫಿ ಹುಚ್ಚು ಸೂಳೇಮಗ 
ಉಚೆ ಬಂದರೆ ಕಚ್ಚೆ, ತಡಿಯುತ್ತೈ,? 
ಚ ಚ ಕ್ರ 


ಆಳ್‌ ತಡೀಬೋದು, ಅರಸನ ತಡೀಬೋದು । 
ಹೇಲ್‌ ತಡಿಯೋನೊಬ್ಬ ಹೆಡ್ಡಸೂಳೇಮಗ 


ತಿಳಿದವನಾದರೆ ಮಲಮೂತ್ರ ಬಿಟ್ಟೇತೆ? 


ಸರಕಾರೆ ನಿಂತರೂ ಹೊರಕಡೆಗೆ ನಿಲ್ಲಲಿಲ್ಲ 


ಊಟ ಕೆಟ್ಟರೆ ನಡೆದೀತು, ನಿದ್ದೆ ಕೆಡಬಾರದು 


ಊರೆಲ್ಲ ಉಂಡು ಕೇರಿಯೆಲ್ಲ ಕೆದರದೆ 


ಕಣ್ಣು ತ:ಂಬ ನಿದ್ದೆಮಾಡಬೇಕು, 
ಮನಸ್ಸು ತುಂಬ ಶಾಂತವಾಗಿರಬೇಕು 


ಕಾವಲುಗಾರನ ನಿದ್ದೆಹಾಗೆ 


ಗುಡನಿಗೆ ಆರುಗಂಟೆ, ಹೆಂಗಸಿಗೆ ಏಳುಗಂಟೆ, 
ಮೂರ್ಪನಿಗೆ ಎಂಟುಗಂಟೆ 


ತ್ಕ 


ಸಂಕೀರ್ಣ 
೧೫೧೮೬ 
೧೫೨೮೭ 
೧೫೧೮೮ 
೧೫೧೮೯ 


೧೫೧೯೦ 


೧೫೧೯೧ 


೧೫೧೯೨ 


೧೫೧೯೩ 
೧೫೧೯೪ 
೧೫೧೯೫ 
೧೫೧೯೬ 


೧೫೧೯೭ 


೧೫೧೯೮ 


೧೫೪೯೯ 


ಗೊರಕೆ ಹೊಡೆಯುವವರ ಜೊತೇಲಿ ಸುಖನಿದ್ರೆ ಉಂಟೆ ? 
ಗೊರಕೆಗೆ ಗದ್ದಲವೇ ಮದ್ದು 

ತಲೆದಿಂಬು ಹೆಂಡತಿ, ನಿದ್ದೆ ಮಕ್ಕಳು 

ತೂಕಡಿಕೆ ಬರೋವಾಗ ಆಕಳಿಕೆ ಪ್ರಾರಂಭ 


ನಿದ್ದೆ ಒಂದು ಬಳ, ಗೊರಕೆ ಒಂದು ಬಳ 


1ನಿದ್ದೆ (ಕೆಟ್ಟವನೊ) ಕೆಟ್ಟೆಯೊ, ಬುದ್ಧಿ (ಕೆಟ್ಟವನೊ) 
ಕೆಟ್ಟೆಯೊ? 


ನಿದ್ದೆ ಬಂದವನನ್ನು ಎಬ್ಬಿಸಬಹುದು, ಎಚ್ಚರಿದ್ದವನನ್ನು 
(ಠಕ್ಕನ್ನ ಎಬ್ಬಿಸಲಾಸಲ್ಲ) ಎಬ್ಬಿ ಸಕೂಡದು 


ನಿದ್ದೆ ಮಾಡಿದರೇನು? ಒದ್ದೆ ಬಟ್ಟೆ ಕೊಡಬಾರದೆ : 
ನಿದ್ರೆಗೆ ಮದ್ದಿಲ್ಲ, ವಜ್ರಕ್ಕೆ ಬೆಲೆಯಿಲ್ಲ 

ನೆಕ್ಕರೆ ಹೊಟ್ಟೆ ತುಂಬೀತೆ, ತೂಕಡಿಸಿದರೆ ನಿದ್ರೆ ಕಳೆದೀತೆ? 
ಭದ್ರಮಾಡಿದಷ್ಟೂ ನಿದ್ರೆ ಬಿಡುವುದಿಲ್ಲ 


ಸಂಪತ್ಸಾತಿ ಮ್ಯಾಲೆ ಬೊಂತೆ ಕವಚುವೊತ್ಸೆ ಅಂತೇ ಚಂದಲ್ಲಿ 
ನಿದ್ದತ್ತು 


ಸಿದ್ದ ಎದ್ದದ್ದೇ ಹೊತ್ತು 
[6 ಎ 


2ಹಸಿವೆಗೆ ಹಾಗರ (ಬಾಯಿಸವಿ, ಬಿಸಿ) ಬೇಡ, ನಿದ್ದೆಗೆ 
ಹಾಸಿಗೆ ಬೇಡ 


1 (|) ನಿದ್ದೆ ಕೆಟ್ಟವನಿಗೆ ಬುದ್ಧಿಯಿಲ್ಲ 


(11) ನಿದ್ದೆಗೆಟ್ಟು ಬುದ್ಧಿಗೆಟ್ಟ 


2 ಹಾರೋಗರ () 


೩೧೫ 


೩೧೬ ಕನ್ನಡ ಗಾದೆಗಳ ಮಹಾಕೆ 7" 
ತಗಣಿ 
೧೫೨೦೦ ಉಜ್ಜಲಾ ಉರಿ ಮೈಯ್ಯ, ತಿಕ್ಲಾ ತಿಗಣೀಯ 
೧೫೨೦೧ ತಗಣಿಯ ಉಪದ್ರವ ಮಗಳಿಗೂ ಬಿಡಲಿಲ್ಲ 
" ೧೫೨೦೨ ತಿಗಣೆ ಕಾಟ, ಬಗನಿ ಗೂಟ 
೧೫೨೦೩ ನಿದ್ದೆ ಬರಲ್ಲ, ಅರನಿದ್ದೆಯಲ್ಲಿ ತಿಗಣೆ (ಸೊಳ್ಳೆ) ಕಚ್ಚಿತು 


೧೫೨೦೪ ಬಹಿರ್ದೇಶಕ್ಕೆ ಹೋದರೂ ತಿಗಣೆ ಕಾಟ ತಪ್ಪಲಿಲ್ಲ 


1 ಕನಸು 


೧೫೨೦೫ ಕತ್ತಲಲ್ಲಿ ಕಂಡರೆ ಕಣ್ಣು ಮಂಜು, 
ಕನಸಿನಲ್ಲಿ ಕಂಡರೆ ಮನವೇ ಮಂಜು 


೧೫೨೦೬ ಕನಸಿನಲ್ಲಿ ಕಂಡದ್ದು ಪ್ರತ್ಯಕ್ಷವೇ ಆಗೋಣವೇ? 
೧೫೨೦೭ ಕನಸಿನಲ್ಲಿ ಕಾಣದ್ದಿಲ್ಲ, ಆಗದವರು ಆದದ್ದಿಲ್ಲ . 
೧೫೨೦೮ ಕನಸಿನಲ್ಲಿ ತಿನ್ನುವವನಿಗೆ. ಮೊಸರನ್ನಕ್ಕೆ ಕೊರತೆಯೆ ? 
೧೫೨೦೯ ದುಸ್ಸಪ್ನ ಕಂಡಕೂಡಲೇ ಎದ್ದು ನಿಂತುಕೋಬೇಕು 


೧೫೨೨೦ ಬೆಕ್ಕಿನ ಕನಸು ಇಲಿ ಹೆಗ್ಗಣ 


೧೫೨೧೧ ಸ್ವಪ್ನ ಅನ್ನೋದು ಸಾದೃಷ್ಟ 


* ಕನಸಿನಲ್ಲಿ ಕಂಡದ್ದು ನಿಜವಲ್ಲ 
೧೫೨೧೨ ಇರುಳು ಕನಸಿನಲ್ಲಿ ಕಂಡ ಬತ್ತಕ್ಕೆ ಹಗಲು ಗೋಣಿ ಹಾಸಿದ ಹಾಗೆ 
೧೫೨೨೩ ಕನಸಿನ ಮುರುವ ಹೊರಳಿ ಹೊರಳಿ ಅತ್ತ 
೧೫೨೧೪ ಕನಸಿನ ಸುಖ ನೆನಸಿದರೆ ಬರಿ ದುಃಖ . 


೧೫೨೧೫ ಕನಸಿನಲ್ಲಿ ಕಂಡ ಗಂಟನ್ನು ಲೆಕ್ಕಕ್ಕೆ ಸೇರಿಸಿಕೊಂಡ ಹಾಗೆ : 


ಕ 


ಸಂಕೀಣಥೆ . ೩೧೭ 
೧೫೨೧೬ ಕನಸಿನಲ್ಲಿ ತಾಳಿ ಕಟ್ಟಿ ಬೆಳಗಾದ್ಮೇಲೆ ಹೆಂಡ್ತಿ ಹುಡುಕಿದನಂತೆ 


೧೫೨೧೭ ಕನಸಿನಲ್ಲಿ ಬಾಳೆಹಣ್ಣು ತಿಂದದ್ದು ಸುಳು ¥ 
ಉಚೆ ಹುಯ ದು ನಿಜ 
ಚ ಎ ಗಾ 


೧೫೨೧೮ 


೮೬ 


ನಸಿನಲ್ಲಿ ಹಾಲು ಅನ್ನ ಉಂಡು ಉದುರುದುರು ಯಾಕೆ ? 
೧೫೨೧೯ ಸತ್ತಗಂಡ ಕನಸಿಗೆ ಬಂದರೆ ಹಿಟ್ಟುಬಟ್ಟೆ ಕೊಟ್ಟಾನಾ? 


೧೫೨೨೦ ಸ ಎಪ್ನದಲ್ಲಿ ದಂಡಿಗೆ ಏರಿ ಗೊಂಡೆ ಹಿಡಿಸಿಕೊಂಡ ಹಾಗೆ 


ನಿಷಿದ್ಧ 
೧೫೨೨೧ ಆಕೆವಾಳ ಅಂತ ಈಕೆ ಹೋಗಿ ತಬ್ಬಿಕೊಳ್ಳೊ ೀಕಾಗುತ್ಯೆ ? 


೧೫೨೨೨ ನಾಯಿ ಮುಟ್ಟಿದ ಮಡಕೆಯನ್ನು ನಾಯಿ ಕೊರಳಿಗೇ 
ಕಟ್ಟಿ ಥೈ ದರಾಯಿತು 


೧೫೨೨೩ ನಿಷಿದ್ಧವಾದ ವಸ್ತು ಅಶುದ್ಧವೆಂದರೆ ಕಸೂತಿ ಹಾಕಿದ್ದು 
ಯಾಕೆ? 


೧೫೨೨೪ ನೆರೆಮನೆ ಗಂಡಸು ತಬಿ ಬ್ಯಾ ದ ಅಂತ ಹೋಗಿ 
ತಬ್ಬಿ ಕೊಳ ೀಕಾಗುತ್ಯೆ ) 


ಪ್ರಾಣಿಗಳು 
ಅರಣಿ 
೧೫೨೨೫ ಅರ(ಣಿ)ಣೆ ಕಡಿದರೆ ಭರಣಿ ಮದ್ದು ಸಾಲದಂ 
೧೫೨೨೬ ಅರಣೆ ಮುಟ್ಟಿದರೆ ಧರಣಿ (ನಷ್ಟ) ನಾಶ 


೧೫೨೨೭ ಸಾಲೆಯ ಮುಟ್ಟಿದರೆ ಸಾಲೆಯ ನಷ್ಟ, 
ಹಲ್ಲಿ ಮುಟ್ಟಿದರೆ ಹಾಗವ ನಷ್ಟ 


೩೧೮ 


ಕೆನ್ನಡ ಗಾದೆಗಳ 
೧೫೨೨೮ ಆಡಿಗೆ ಗೊತ್ತಿಲ್ಲವೆ ಹುಲಿಯ ವಾಸನೆ? 
೧೫೨೨೯ 3ಆಡು ಮೇ(ಹೋ)ದ ಕಾಡು ಹಾಳು 


೧೫೨೩೦ ಆಡು ಹೊಕ್ಕ ನಾಡು ಹಾಳು, ಲಾಡು ಇಲ್ಲದ ಔತಣ ಹಾಳು 


೧೫೨೩೧ ಆನೆ ಸತ್ತರೂ ಸಾವಿರ, ಇದ್ದರೂ ಸಾವಿರ * 


೧೫೨೩೨ ಆನೆಯಾಗಿ ಕಬ್ಬು ಮೇಯುವುದಕ್ಕಿಂತ, 
ಇರುವೆಯಾಗಿ ಸಕ್ಕರೆ ಮೇಯುವುದು ಮೇಲು 


೧೫೨೩೩ ಆನೆ ಕೊಟು )ಿ, ಐಶ್ಪ ರ್ಯ ಬಂದಂಗೆ 
೧೫೨೩೪ ತಿಅನೆಗೆ ಗಂಟಿ ಕಟ ಬೇಕೊ ಇತ್ತ 
೧೫೨೩೫ ಆನೆ ಬೇಕೆಂದವ ಆಡು ಹಿಡಿದಾನೆ? 


೧೫೨೩೬ ಆನೆಯ (ಎತ್ತಿನ ದನದ) ಮುಂದಿರಬೇಡ, 
ಕುದುರೆ (ಕತ್ತೆ) ಹಿಂದಿರಬೇಡ 


೧೫೨೩೭ ಕತ್ತೆ ಕಟ್ಟೆ ಮೇಯ್ಸಿ ಕುದುರೆ ಕಾಲ್ಕಟ್ಟಿ ಆಟ್ಕಂಗೆ 


೧೫೨೩೮ ಕತ್ತೆ ತಪ್ಪಿಸಿಕೊಂಡ ಹಾಗೆ / 


1 ಆಡು ಮೇದ ಕಾಡಿನ ಹಾಗೆ 

2 ತೆ. ಏನುಗು ಚಚ್ಚಿನ ಬ್ರದಿತಿನ ವೆಯಿ 
ತ. ಆನೈ ಇರುಂದಾಲುಂ ಅಯಿರಂ ಪೊನ್‌, ಎರೆಂದಾಲುಂ ಆಯಿರ ಪೊನ್‌ 
ಮ. ಆನೆ ಇರುನ್ನಾಲುಂ ಆಯಿರಂ, ಚೆರಳ್ಲ್‌ಲುಂ ಆಯಿರಂ 

3 ಮ, ಅನೆಕ್ಕು ವ.ಣಿ ಕಟ್ಟಣವೊ? 


೧೫೨೪೫ 
೧೫೨೪೬ 
೧೫೨೪೭ 


೧೫೨೪೮ 


[ಕುದುರೆ 
೧೫೨೫೦ 
೧೫೨೫೧ 
೧೫೨೫೨ 


೧೫೨೫೩ 


[SN 
೮೬ GL 


ಓರ 
ಕತ್ತೆಗೆ ತಿಪ್ಪೆ ತವರುಮನೆ . 
ಕತ್ತೆ ತಪ್ಪಿಸಿಕೊಂಡರೆ ಹುಡುಕುತಾರೈ? 


ಕತ್ತೆ ಒ(ಬಿ)ದ್ದರೆ ಕಡವಗೆ ಲಾಭ - 


ಕತ್ತೆ ಮರಿ ಚೆಂದ, ತೊತ್ತಿನ ಮಾತು ಚೆಂದ - 


ಕ(ಕಿತ್ತೆ ಮೇ(ಹೋ)ದಲ್ಲಿ ಮತ್ತೆ ಮೇವಿಲ್ಲ” 


ಕತ್ತೆ ಮೇದ ಗರಿಕೆ ಹಾಗೆ 

ಕತ್ತೆ ಸತ್ತರೆ ಡೊಂಬಗೇಕೆ ಹೊಲೆ . 
ಕತ್ತೆಗೂ ಐದು ಕಾಲಂತೆ “ 

ಕತ್ತೆಗೆ ಕೋಡ:ಂಟೆ, ಎತ್ತಿಗೆ ಮಾತುಂಟೆ ? 


ಕತ್ತೆಗೆ ಕೊಂಬಿಲ್ಲ, ತೊತ್ತಿಗೆ ಗುಣವಿಲ್ಲ / 


ಕಂದುರೆಗೆ ಕೋಡಿಲ್ಲ, ಕೋಣಕ್ಕೆ ಡುರುಕಿಲ್ಲ ” 
ಗಂಡುಗುದುರೆ ಓಟ ಚಂದ, ಹೆಣ್ಣು ಕುದುರೆ ನಡಗೆ ಚೆಂದ 
ಬಡ್ಡು ಕುದುರೆಗೆ ಬಡತವೇ ಮದ್ದು 


ಬಿಟ್ಟರೆ ಸಿಕ್ಕದು ಭಟ್ಟರ (ಸೆಟ್ಟಿ) ಕುದುರೆ 


€ “ಸಿ38 ್‌್‌ 
ಕಮಿತೈ ಕೆಟ್ಟುಲ ಕುಟ್ಟಿಚ್ಚುವರ 


ಗಾಡಿದಕೇವಿ ತೆಲುಸು ಗಂಧಮು ಸೊಂಪು 


ಕಳುದೆಕ್ಕು ತೆರಿಯ ನಮಾ ಕರ್ಪೂರವಾಸನೈ- 


ಮ. ಕಳುದ ಅಜಿ೨*ಯುವಮೊ ಕಸ್ತೂರಿ ವಾಸನೆ 


೩೨೦ 


೧೫೨೫೪ 


1 ನಾಯಿ 


ಬೆಕ್ಕು 


೧೫೨೫೫ 


೧೫೨೫೬ 


೧೫೨೫೭ 


೧೫೨೫೮ 


೧೫೨೫೯ 


೧೫೨೬೦ 


೧೫೨೬೧ 


೧೫೨೬೨ 


೧೫೨೬೩ 


೧೫೨೬೪ 


೧೫೨೬೫ 


೧೫೨೬೬ 


ತಾ 


ಡಾ 


ಸ 


ಕನ್ನಡ ಗಾದೆಗಳ ಮಹಾಕೋಶ 


ಹಾದಿಯಲ್ಲಿ ಕಂಡ ಕುದುರೆಗೆ ಹುಲ್ಲುಸರವಿ ಕಡಿವಾಣ 


ಕೂಸಾಳ ಭೂತ ಕೋಚು, ಕೊರಗರ ನಾಯಿ ಕೋಚು 
ತಡ ತೋಡರ ನಾಯೆ ಎಡತಾಕಿ ಸತ್ತಿತಂತೆ 
ನಂಬಿಕೆ ಇರೋ ಹೊತ್ತಿಗೇ ನಾಯಿ 


ನಾಯಿ ಕಂಡು ಬೊಗಳುತ್ತದೆ ; ನರಮನುಷ್ಯ ಕಾಣದೆ 
ಬೊಗಳುತ್ತಾನೆ 


ನಾಯಿ ತಿರುಗಿತು, ನಾರಾಯಣ ತಿರುಗಿತು ” 

ನಾಯಿ ಹುಟ್ಟಿ ಒಡೆಯನ ಭಂಗ ತೊಳೀತು / 

ನಾಯಿಗೆ ಚೆಲ್ಲು, ಕಾಗೆಗೆ ಕಲ್ಲು” 

ನಾಯಿಗೆ ಸಿಪ್ಪೆ ತೆಂಗಿನಕಾಯಿ ಸಿಕ್ಕಿದಂಗೆ (ಹಾಗೆ) / 
ಬಾಲವಿಲ್ಲದ ನಾಯಿ ತನ್ನ ಪ್ರೀತಿಯನ್ನು ತೋರಿಸಲಾರದು - 
ಮಾಣಿ ಕೇಡು ಕಂಡಲ್ಲದೆ ಬೆಳ ಮಾಡ 


ಸೊಣಕಪ್ಪನಾಯಕರು ಬಂದರು, 
ನಡವೇಲಿ ಕೂಡಿಕೊಂಡು ದಡಿಯಲ್ಲಿ ಚಚ್ಚಿದರು / 


ಎಡಕಲಲ್ಲಿದ್ದ ಕೋತಿ ದಡಕ್ಕನೆ ಬಂತು 


1 ತೆ. ಕೋತಿ ಕೊಬ್ಬರಿಕಾಯಿ ದೊರಕಿನಟ್ಟು .. 
ತೈ ನಾಯಿಕ್ಕು ಮುಲಂತ್ತೇಂಗಾಯಿ ಕಿಡೆ ೈತ್ತಾರ್ಪೇಲ್‌ 
ಮ. ನಾಯಿಕ್ಕು ಪೊದಿಯಾತ್ತೇಜಕಿತಿಟ್ಟಿಯ ವೋಲೆ 

2 ಮಾಣಿಕ ಕೇಡು ಕಂಡಲ್ಲಿ ಬೆಳೆ ಮಾಡ 


1 


ಸಂಕೀರ್ಣ 


ಹಂದಿ 


ಹಾವು 


21 


೧೫೨೬೭ 


೧೫೨೬೯ 


೧೫೨೭೦ 


೧೫೨೭೧ 


೧೫೨೭೨ 


೧೫೨೭೩ 


೧೫೨೭೪ 


೧೫೨೭೫ 
೧೫೨೭೬ 
೧೫೨೭೭ 


೦೫೨೭೪ 


ಬೆಕ್ಕಿನ ಓಟ ಬೇಲಿಯವರೆಗೆ 


ಬೆಕ್ಕಿನ ಬೆನ್ನ ಸವರಬೇಕು, ಗಿಣಿಯ ಮೂಗನ್ನು 


ಮುರಿಯಬಾರದು 


ಗುಡ್ಡದ ಮೇಲೆ ಕಪಿ ಸತ್ತರೆ ಊರಿಗೆಲ್ಲ ಸೂತಕ 
ಮಂಗನನ್ನು ಕಟ್ಟಿನೋಡು, ಜಾಡನನ್ನು ಬಿಟ್ಟುನೋಡು 


ಮಂಗನನ್ನು ಹಿಡಿದು ಮನೇಲಿಟ್ಟುಕೊಂಡ ಹಾಗೆ 


*ಹರೆಯದ ಹಂದಿ. ಹಣವಡ್ಡ 


ಹೆರವರ ಹೊಲಸು ತಿಂದು ಒಡೆಯನಿಗೆ ಹಂದಿಯಾಗಿತ್ತಂತೆ 


ಅಪರಂಜಿಗಿಂತ ಮೇಲು ಬಂಗಾರವಿಲ್ಲ, 
ಎಲರುಣಿಗಿಂತ ಮಿಗಿಲು ಹಾವಿಲ್ಲ 


ಕಾಯಿ ಬಲಿತರೆ ಕೊಬ್ಬರಿ, ಹಾವು ಬಲಿತರೆ ಉರುಸಿಂಗಿ 
ಎವಿಗೆ ತಿಂದು ಸತ್ತವನಿಲ್ಲ, ಹಾವಿಗೆ ಸಿಕ್ಕಿ ಬದುಕಿದವನಿಲ್ಲ” 
ಹಾವಿನ ಹೆಡೆ ಚೆಂದ, ಮಾವಿನ ಮಿಡಿ ಚೆಂದ 


ಹಾವು ಅಂದರೆ ಹರ (ಹಡಗು ನಡುಗಿತು) ನಡುಗಿದ” 


ಕ, ಹಂದಿಗೆ ಹಲವು ಮರಿ, ಸಿಂಗನಿಗ ಒಂದೇ ಮರಿ 
ತ್ಮೆ .. ಪಂದಿ ಪದಿ ಪಿಲ್ಲಲನು ಪೆಡ್ತೇ, ಸಿಂಗಮು ಒಕ್ಕ ಪಿಲ್ಲನೇ ಪೆಡ್ತುಂದಿ 
ತ 


ಪನಿ ಪಲಕುಟ್ಟಿ, ಸಿಂಗಂ ಒಜುಕುಟ್ಟಿ 
ಆ 


ಮ, ಪೆನ್ನಿ ಪತ್ತು ಪೆಜಾಲುಂ ಸಿಂಹಂ ಒನ್ಮು ಪೆಖಾಲ್‌ಮದಿ 


೩೨೨) 


೧೫೨೭೯ ಹಾವು ಕಚ್ಚಿದ ಮೇಳೆ ಹಳೆಮ ಬಟ್ಟೆಯಲ್ಲಿ , 
? 


೧೫೨೮೧ ಹಾವು ಕಡಿದು ಸಾಯಬಹುದು, 
ಚೇಳು ಕಡಿದು ಬದುಕಲು ಸಲ್ಲ 
೧೫೨೮೨ ಹಾವು ಹಗ್ಗವಲ್ಲ, ಬಾವು ಡೊಳ್ಳಲ್ಲ / 


ಸ್ನ 
1] [ae 


೧೫೨೮೩ ಹುತ್ತಕ್ಕೊಂದು ಹಾವಿರಬೇಕು, 
ಕೊರಳಿಗೊ:ದು ಮುತ್ತಿನ ಸರವಿರಬೇಕು ಇ 


ಬಗೆಹರಿಖುದ ವಿಷಖ 
೧೫೨೮೪ ಕಬ್ಬಿಣದ ಕಡಲೆ ಹಲ್ಲಿಗೆ ಹರಿಯಲ್ಲ, ಕಲ್ಲಿಗೆ ಸವೆಯಲ್ಲ 


೧೫೨೮೫ ನೀರಿಗೆ ಬಿದ್ದ ಹೊರತೂ ಈಜು ಬರುವುದಿಲ್ಲ, 
ಈಜು ಬಂದ ಹೊರತೂ ನೀರಿಗೆ ಬೀಳುವುದಿಲ್ಲ 


೧೫೨೮೬ ಬೀಜ ವೃಕ್ಷ ನ್ಯಾಯ 
೧೫೨೮೭ 1ಬೀಜವಿಲ್ಲದೆ ಮರವಿಲ್ಲ, ಮರವಿದೆ ಬೀಜವಿಲ್ಲ 
೧೫೨೮೮ ಹಗ್ಗ ಹರಿಯಲಿಲ್ಲ, ಕೋಲು ಮುರಿಯಲಿಲ್ಲ 


೧೫೨೪೯ ಹುಚ್ಚು ಬಿಟ್ಟಲ್ಲದೆ ಮದುವೆಯಾಗದು, 
ಮದುವೆಯಾಗದೆ ಹುಚ್ಚು ಬಿಡದು 


೧೫೨೯೦ ಹೆಣ್ಣು ಹೆಚ್ಚೊ, ಗಂಡು ಹೆಚಿ ಸ್ಮ ? 


1 ವರ ಮೊದಲೊ ಬೀಜ ಮೊದಲೊ? 
2 (1) ಹೆಣ್ಣು ಕೊಟ್ಟ ಹೊರತು ಹುಚ್ಚೆ ಬಿಡದು, ಕುಚ್ಚು ಬಿಟ್ಟ ಹೊರತೂ ಹೆಣ್ಣು 
ಕೊಡರು ತೆ 
(ii) ಮದುವೆಯಾದ ಹೊರತು ಮಳ್‌ ಬಿಡ, ಮಳ್ಳು ಬಿಟ್ಟ ಹೊರ್ತು 
ಮದುವೆಯಾಗ (ಹನ್‌) - 


ತ್ತೆ 


4” 


A) 
ಥೆ ಸಂಕೀರ್ಣ 


| 
41 


ಬರಗಾಲ 


೧೫೨೯೧ 
೧೫೨೯೨ 
೧೫೨೯೩ 


೧೫೨೯೪ 


೧೫೩೦೨ 


೧೫೩೦೩ 
೧೫೩೦೪ 


೧೫೩೨೫ 


೧೫೩೦೬ 


ಅಧ್ವಾನ ಕಾಲದಲ್ಲಿ ಮಧ್ಯಾಹ್ನದ ಊಟ (ವೋ?) 


ಈ ಅರದಲ್ಲಿ ಇವನೊಬ್ಬ ಗಂಡನೇ? 


ೋಭೆಗೆ ಕಡಿಮೆಯೇ ? 


ಕ್ಷಾಮಗಾಲದಲ್ಲಿ ನಾಮ ಮಾತ್ರ (ಕ್ಕೆ ಲಾಭ) ಫಲ 


ಕ್ಷಾಮಗಾಲದಲ್ಲೂ ಹೇಮಣ್ಣನ ಬಾಧೆಯೆ ? 
ಜ್ವರ ಬಂದು ಬರ ಮರೆತು ಹೋಯಿತು 
ತುರಿಸಿಕೊಂಡರೆ ಬರ(ಇಂಗೀತೇ) ಹೋಗುತ್ಶೇ ? 
ದನಕ್ಕೆ ಮೇವಿಲ್ಲ, ಜನಕ್ಕೆ ಅನ್ನವಿಲ್ಲ 
*ದುರ್ಭಿಕ್ಷದಲ್ಲಿ (ಅದ ಷ್ಟಕ್ಕೆ) ಅಧಿಕ ಮಾಸ 
ಬರಗಾಲಕ್ಕೆ ಹೆಚ್ಚು ದಿನಗಳಂತೆ 

ಬಂದಿರೂದು ಬರಗುಲ, ನಾ ಇರೂದು ಸತ್ತಿಗಾಲ, 


ಸಟ ಬಂತಲ್ಲ ಮೂಗಂಡುಗ ಸಾಲ 


ದವಸಧಾನ್ಯ ಅಭಾವ, 


ದಲ್ಲಿ 
ದುಡ್ಡು ಕಾಸು ಜಿ 


ಹ ದ 
ಟರ ರ 
EN ೧೧ 


ನಿಜದಲ್ಲೆ ¢ ನಿರ್ಭಾಗ್ಯ, ಇನ್ನು ಬರ ಬಂದರೆ ಹೇಗೆ ? 


ಬಂದಿರೋದು ಬರಗಾಲ, ಎತ್ತಾಕು ನಿನ್ನ ಸೊತ್ತಗಾಲ 


0 ತ್ಮ ಇಬ 


Be) ಅಧಿಕ ಮಾಸ ಬರಗಾಲದಲ್ಲಿ ಬಂದ ಹಾಗೆ 


(11) ಅಧಿಕ ಮಾಸದಲ್ಲಿ ಬರ ಬಂದಂತೆ 


೩೨೩ 


೧೫೩೨೭ 


೧೫.೨೨ 


(೫೩೦೯ 


೧೫೩೧೨ 


೧೫೩೧೧ 


೧೫೩೧೨ 


೧೫೩೧೩ 


೧೫೩೧೪ 


೧೫೩೧೫ 


೧೫೩೨೬ 


೧೫೩೧೭ 


೧೫೩೧೨ 


೧೫೩೧೯ 


೧೫೩೨೦ 


೧೫೩೨೧ 


೧೫೩೨೨ 


೧೫೩೨೩ 


೧೫೩೨೪ 


ಕನ್ನೆಡ ಗಾದೆಗಳ ವ 
ಬನವಾಸಿಗೆ ಹೋದರೂ ಬರಗಾಲ ತಪ್ಪಲಿಲ್ಲ 
ಬರ ಬಂತು ಅಂತ ಕಲ್ಲು ಕುದಿಸಲಿಕ್ಕಾದೀತೆ ? 
ಬರ ಬಂದ ಕಾಲಕ್ಕೆ ಮಗ ಉಂಬೋದು ಕಲಿತ 
ಬರ ಬಂದರೆ ಬಿದಿರಕ್ಕಿ 
ಬರಕ್ಕೆ ಬುತ್ತಿ ಕಟ್ಟಿದಂತೆ 
ಬರದ ಕಾಲಕ್ಕೆ ಹೆಳಿ ಮಜ್ಜಿಗೆ ಕಂಡ ಹಾಗೆ 
ಬರದುಗ ಬುತ್ತಿ ಬಿಚ್ಚಿದರಂತೆ 
ಬರದಲ್ಲಿ ಕರ ಮರಿ ಹಾಕಿತು 
*ಬರಗಾಲಕ್ಕೆ ಬೆನ್ನೈಮೆ ಯೆ)ಲ್ಲ ಹೊಟ್ಟೆ 
ಬರಗಾಲದಲ್ಲಿ ಅಂಗೈ ಮಾತ್ರ ಮೋಡ ತೋರಿದ ಹಾಗೆ 
ಬರಗಾಲದಲ್ಲಿ ನುಚ್ಚೇ ಮಾಣಿಕ್ಯ. 
ಬರಗಾಲವಲ್ಲಿ ಪೊರೆದವನೇ ಗುರುದೇವ 
ಬರಗಾಲಕ್ಕೆ ರೊಕ್ಕೆ ಹಿಡಿದು ಬತ್ತಕ್ಕೆ ಅಲೆದರು 


ಬರಗಾಲದಲ್ಲಿ ಹರಿವೆ ಸೊಪ್ಪ ಚಿನ್ನ 


ಬರೆಗಾಲದನ್ಲಿ ಹರಿವೆ ಸೊಪ್ಪು ತಿಂದರೂ ಸ್ವರ ಹೋಯಿತು 


ಬರಗೆಟ್ಟು ಬರಿ ಬಾಳೆಗೆಡ್ಡೆ ತಿಂದ ಹಾಗೆ 
ಬರಿ ಮಾತಿಗೆ ಬೆರಗಾದರೆ ಬರ ತಪ್ಪೀತೆ ? 


ಬರುವವರ ಸಂಗತ ಬಂದರೂ ಬರಗಾಲ ತಪ್ಪಲಿಲ್ಲ 


* ಮನೆಯಲ್ಲಿ ಇಲ್ಲದಾಗ ಮೈಯೆನ್ಲ ಹೊಟ್ಟೆ 


ಸಂಕೀರ್ಣ ೩೨೫ 


೧೫೩೨೫ ಬಾವಿ ನೀರಿಗೆ ಬಡಿದಾಟ, ಕೆರೆ ನೀರಿಗೆ ಕೆರೆದಾಟ, 
ಹೊಳೆ ನೀರಿಗೆ ಹೊಡೆದಾಟ 


೧೫೩೨೬ ಬೇಡಿ ಬರ ಕಾಣ 
೧೫೩೨೭ ಮಕ್ಕಳುಣ್ಣು ವ ಕಾಲಕ್ಕೆ ಬರ ಬಂತು 


೧೫೩೨೮ ವಿಷ ತಿಂದು ಬದುಕಬಹುದು, 
ವಿಷಮ ಕಾಲದಲ್ಲಿ ಬದುಕಕೂಡದು 


೧೫೩೨೯ ಹೊನ್ನಿನಂಥ ಬರದಲ್ಲಿ ತನ್ನ 
ಹೆಂಡಿರು ಮಕ್ಕಳೆನ್ನು ತಾನೇ ಸಾಕಿದನಂತೆ 


ಬಿರುದು 
೧೫೩೩೦ ಕಾಳೆ ಹೊಲೆಯನದಾದರೆ ಬಿರುದು ಹೊಲೆಯನದೆ? 
೧೫೩೩೧ ತಿಪ್ಪೆ ಮೇಲಿನ ಅರಿವೆಯಾದರೂ ಕಾಲಿಗೆ ಕಟಿ ದರೆ ಬಿರುದು 


೧೫೩೩೨ ಬೆಪ್ಪು ತಕ್ಕಡಿಗೆ ಬಿರುದು ಬಂದರೆ ಬಾಯಿ ಬಾಯಿ ಬಿಟ್ಟ 


೧೫೩೩೩ ಹೇಡಿ ಬಿರುದು ಕಟಿ ಕೊಂಡ ಹಾಗೆ 


ಬೀಳುವಿಕೆ 
೧೫೩೩೪ ಅಮಾಸೆ ಕತ್ತಲಲ್ಲಿ ಆಂಗಾತನಾಗಿ ಬಿದ್ದ 


೧೫೩೩೫ *ಯಾರ ತೀಟೆಗೆ ಬಿದ್ದೆ! ಮೆಲ್ಲಗೆ ಕೈ ಊರ್ಕೊಂಡೇಳು 


ಬೇಸರ 


೧೫೩೩೬ ತಲೆ ಬೇಸರವೊ, ಬ ಬೇಸರವೊ ? 


* ಯಾರ ನಿಗ್ಗರಕೆ ಬಿದ್ದೆ | ಹೊಡರಿಕೊಂಡೇಳು 


೧೫೩೩೭ 
೧೫೩೩೮ 


೧೫೩೩೯ 


ಭಿನ್ನರುಚಿ 


೧೫೩೪೦ 
೧೫೩೪೧ 


೧೫೩೪೨ 
೧೫೩೪೩ 


೧೫೩೪೪ 
೧೫೩೪೫ 


೧೫೩೪೬ 


ಯಾರಿಲ್ಲದಿದ್ದರೂ ಜಗತ್ತಿನ ವೃವಹಾರ ನಿಲ್ಲದು 


೧೫೩೪೭ 


೧೫೩೪೮ 


೧೫೩೪೯ 


೧೫೩.೫೨ 


ಕನ್ನಡ ಗಳ ಮುಹಾಕೋಶ 
ಬೇಕು ಅಂತ ಬಯಸಿದ್ದು ಬೇಸರ (ವಾದೀತೆ ?) ವಾಯ್ತು 
ಬೇಸತ್ತು ಬೇಲಿ ಒರೆಗಿದರಂತೆ 


ಬೇಸರ ಅಂತ ಹೇಸರಗತ್ತೆ (ಆಡಿಸಿದ) ಮೇಲೆ ಸವಾರಿ ಮಾಡಿದ 


ಒಬ್ಬನ ಅಮೃತ, ಇನ್ನೊಬ್ಬನ ವಿಷ 
ಕಪ್ಪೆಗೆ ಕೆಸರು ನೀರು ಇಂಪಾಗುವ ಹಾಗೆ ಪನ್ನೀರು ಇಂ ರಾದ 1? 
ಕುರುಡನಿಗೆ ದೀಪ ಬೇಡವಾದರೆ ಮನೆ ಮಂದಿಗೆ ಬೇಡವೆ ? 
ದಿನ ಮಾನು ಹಿಡಿಯೋಳಿಗೆ ಮಲ್ಲಿಗೆ ಹೂವಿನ ವಾಸನೆ ಆ (ದಂತೆ 
ಬೇವು ಕುಗೆಗೆ ಇಂಪು, ಮಾವು ಕೋಗಿಲೆಗೆ ಇಂಪು 
ಬೇವು ಮೆಚ್ಚಿದ ಕಾಗೆಗೆ ಮಾವು ಕಹಿ 


ಹಾಳು ಸೇರಲ್ಲ ಅಂದ್ರೆ ಹಾಲಿನ ತಪ್ಪೆ ? 


ಅಕ್ಕ ಇಲ್ಲದಿದ್ದರೆ ಅಮಾವಾಸ್ಯೆ ಉಳಿಯುತ್ಯೇ? 
ಮುಕ್ಕು ಸವುಟಿಲ್ಲದಿದ್ದರೆ ಒಗ್ಗರಣೆ ಉಳಿಯುತ್ಯೇ? 


ಆಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲದು, 
ಆಣ್ಣ ಸತ್ತರೆ ಹುಣ್ಣಿಮೆ ನಿಲ್ಲದು 


ಅಕ್ಕಿ ಇಲ್ಲೆ ಇದ್ದರೆ ಮದುವೆ ನಿಲ್ತಪೆ, 
ಅಕ್ಕ ಬರದಿದ್ದರೆ ಉಳಿದೀತೆ? 


3 


ಅಮಗೆಕಾಯಿ ಇಲ್ಲದೆ ಔತಣ ನಿಲ್ಲುವುದೆ ? 


ಸಂಕೀರ್ಣ 
೧೫೩೫೧ 
೧೫೩೫೨ 
೧೫೩೫೩ 


೧೫೩೫೪ 


೧೫೩೫೫ 


೧೫೩೫೬ 


ರಹಸ್ಯ 
೧೫೩೫೭ 


೧೫೩೫೮ 
೧೫೩೫೯ 
೧೫೩೬೦ 


೧೫೩೬೧ 


೧೫೩೬೨ 


೧೫೩೬೩ 


ವೃತ್ಯಾಸವೇನಿಲ್ಲ 
೧೫೩೬೪ 


1ಅಯ್ಯನವರು ಬಾರದಿದ್ದರೆ ಅಮಾವಾಸ್ಯೆ ನಿಂತೀತೆ ? 
ಅಳಿಯ ಬರಲಿಲ್ಲ ಆಂತ ದೀಪಾವಳಿ ನಿಂತೀತೆ ? 


ಕುಂಬಾರ ಸತ್ತರೆ ಕುಂಡೇ: (ಕುಡಿಕೇ)ಲಿ ಅಟುಂಡಾರಾ ? 


ಹುಣ್ಣಿ ಮೆ ಬರುವವರೆಗೆ ಅಮಾವಾಸೆ, ನಿಲ ದು, 
ದ 


ಅಮಾವಾಸ್ಯೆ ಬರುವ ತನಕ ಹು 


ತ್ರ 
"ಸ್‌. 
©) 
(ತ್ರಿ 


ನರಿ ಮುಳುಗುವಾಗ ಲೋಕವೇ ಮುಳುಗಿತು ಅಂದ ಹಾಗೆ 


ಕುದ್ಯ ಬೆಳ್ಳೆ ಹೋಗುವಾಗ ಊರಿಗೆ ಊರೇ 
ಹೋಗುತ್ತ Ak ಭಾವಿಸುತ [ದಂತೆ (ತುಳ ಳು) 


ನೀರಿನ ಆಳ ಅಳೆಯಬಹುದು, 
ಮನು ಷ್ಯನ ಆಳ ಅಳೆಯೆ ಶೋಕೆ ಸ ಇಧ್ವಿಲ್ಲ 


ಮೇ(ಕೂ)ವ ಮೋಟು, ಹೋದ ಹೆಜ್ಜೆ ಒಂದೂ ಕಾಣಲ್ಲ 


ಮೇಲಿನಿಂದ ಹದ್ದು ಅರಿಯನಮ, ಕೆಳಗಿನಿಂದ ಕಾಗೆ ಅರಿಯದು 


ಅಪ್ಪನ ಕೂಟೆ ಉಂಡರೂ ಒಂದೇ, 
ಅವ್ವನ ಕೂಟೆ ಉಂಡರೂ ಒಂದೇ 


1 ಅಯ್ಯ ಸತ್ತರೆ ಅಮಸೆ ನಿಂದರತೈತೇನು? 
2 ನುಯುಂಟು, ತೊಗಲುಂಟು 


೩೨5 ಕನ್ನಡ ಗಾದೆಗಳ 
೧೫೩೬೫ ಅಳಿಯನಲ್ಲ, ಮಗಳ ಗಂಡ 
೧೫೩೬೬ ಆನೂದೂ ದದ್ದು, ಸೋರೂದೂ ದದ್ದು 
೧೫೩೬೭ ಎರಡು ಅಚ್ಚೆ ಒಂದು ಹಣ 
೧೫೩೬೮ ಎರಡೂ ದದ್ದು ಹೊರಗೆ ಹಾಕು 


೧೫೩೬೯ ಕತ್ತಲಲ್ಲಿ ಕುಡಿದರೂ ಹಾಲೇ, ಬೆಳಕಿನಲ್ಲಿ ಕುಡಿದರೂ ಹಾಲೇ 


೧೫೩೭೦ ಕಬ್ಬನ್ನು ಕೊನೆಯಿಂದ ತಿಂದರೂ ಒಂದೇ, 
ಬುಡದಿಂದ ತಿಂದರೂ ಒಂದೇ 


೧೫೩೭೧ ಬಡಿಸೋ ಸೌಟಿಗೆ ಸಾರೇನು, ಪಾಯೆಸವೇನು ? 


೧೫೩೭೨ ಬೆಲ್ಲದ ಗೊಂಬೆ ಎಲ್ಲಿ ಚುಂಬಿಸಿದರೂ ಸಿಹಿಯೇ 1೫3 
೧೫೩೭೩ 2ಎತ್ತ ಕಡಿದರೂ ಬೆಲ್ಲದಚ್ಚು ಸಿಹಿ 

೧೫೩೭೪ ವೆಂಕಪ್ಪೆನಾದರೇನು, ಕಪ್ಪೆಯಾದರೇನು ? 
೧೫೩೭೫ ಹಂದಿ ಹೊತ್ತರೆ ಒಂದು ನಾತ, ಮುಂದೂ ನಾತ 
೧೫೩೭೬ ಹೆಣ ಹೊರೇಕೆ ಹಿಂದೇನು, ಮುಂದೇನು ? 
೧೫೩೭೭ ಹೇಲಲ್ಲ, ಭಟ್ಟ ಹೇತಿದ್ದು 


೧೫೩೭೪ ಹೊಲಕ್ಕೆ ಹೋದರೆ ಸುಳಿ ಕೆಟ್ಟಿ ಕರಬೇಕು, 
ಮನೆಗೆ ಬಂದರೆ ಮಗಳ ಗಂಡ ಸತ್ತಿರಬೇಕು 


೧೫೩೬೯ ಹೋರ್ಲೋಲಿಗೆ ಸಿಕ್ಕಿದ ಬೀಜದಂತೆ 
೧೫೩೮೦ ಹೌದೆಂದರೆ ಬೈತಾನೆ, ಅಲ್ಲ ಅಂದರೆ ಹೊಡೀತಾನೆ 


1 ಬೆಲ್ಲದ ಗಣೇಶ ಎಲ್ಲೆಲ್ಲೂ ಸಿಹಿ 
2 ಬೆಲ್ಲ ಎಲ್ಲಿ ಕಡಿದರೂ ಸಿಒಯೇ 


ಸಂಕೀರ್ಣ 


ವ್ಯವಹಾರ ಬಗೆಸರಿದರೂ ಅದರ ಕಿರುಕುಳ ನಿಲ್ಲಲಿಲ್ಲ 


೧೫೩೮೧ 


೧೫೩೮೩ 
೧೫೩೮೪ 
೧೫೩೮೫ 
೧೫೩೮೬ 
೧೫೩೮೭ 
೧೫೩೮೮ 
೧೫೩೮೯ 
೧೫೩೯೦ 
೧೫೩೯೧ 


೧೫೩೬೯೨ 


ವಾಸನೆ 
೧೫೩೯೩ 
೧೫೩೯೪ 
೧೫೩೯೫ 


೧೫೩೯೬ 


*ಕೂಸು ಸತ್ತರೂ ನಾತ ಹೋಗದು 

ಜ್ವರ ಬಿಟ್ಟರೂ ಜಾವಳಿ ಬಿಡ 

ತಂಟೆ ತೀರಿದರೂ ತಕರಾರ್‌ ತೀರಲಿಲ್ಲ 

ತಂಟೆ ತೀರಿಸಿದರೂ ದಂಟಿಕೋಲು ಬಿಡಲಿಲ್ಲ 

ತಿಕ ತೊಳೆದರೂ ವಾಸನೆ ಹೋಗಲಿಲ್ಲ 

ಬೆಂಕಿ ಆರಿದರೂ ಸಂಕಟ ಆರಲಿಲ್ಲ 

ಭ್ರಾಂತಿ ಹೋದರೂ ಭಯ ಹೋಗಲಿಲ್ಲ 
ಭೂತ ಬಿಟ್ಟರೂ ಹೇತುಕೊಳ್ಳೋದು ತಪ್ಪಲಿಲ್ಲ 


ಮಳೆ ಬಿಟ್ಟರೂ ಮರದ ಹನಿ ಬಿಡದು 


: ವಶವೊಪ್ಪಿ ಸಿದರೂ ದೆಶೆ ಬಿಡುವುದಿಲ್ಲ 


ಹಗ್ಗ ಸುಟ್ಟರೂ ಹಗ್ಗದ ಹುರಿ ಹೋಗಲಿಲ್ಲ 


GL 

~f 

@. 
ಈ 


ಹತ್ತು ವರಹ ಕೊಟ್ಟರೂ "ಹಲ್ಯಾ' ಅನ್ನುವುದ 


ಕೂತರೆ ನಾತ ಹೋದೀತೆ? ಹೇತದ್ದಕ್ಕಿಂತ ಹೆಚ 
ನಾರಲಬಾಯಿ ನಂದಾದೀಪ 
ನಾರು ಕಟ್ಟಿದರೆ ನಾರೋದಂ ಬಿಟ್ಟೀತೆ ? 


ನಾರುವುದರ ಮೇಲೆ ನಾಯಿ ಹೇಸಿಕೆ ಮಾಡಿದ ಹಾಗಿ 


* ಮಗು ಸತ್ತರೂ ಗೊಜ್ಜೆ ಬಟ್ಟೆ ವಾಸನೆ ಹೋಗಲಿಲ್ಲ 


೩೨೯ 


೩೩೦ 
೧೫೩೯೭ 
೧೫೩೯೮ 
೧೫೩೯೯ 
೧೫೪೦೦ 
೧೫೪೦೧ 
೧೫೪೦೨ 
೧೫೪೦೩ 


೧೫೪೦೪ 


ವೈಜ್ಞಾನಿಕ ದೃಷ್ಟಿ 


೧೫೪೦೫ 


೧೫೪೦೬ 


೧೫೪೦೭ 


ಇ ಕನ್ನಡ ಗಾದೆಗಳ ಮಹಾಕೋಶ 
ನೀರಾದರೂ ನಾರಬಾರದು 
ನೂತನವಾದದ್ದಕ್ಕೆ ಸೋತವನು ನಾತದ ವಸ್ತುವಿಗೆ ಸೋತಾನೆ? 
ಪರೀಕ್ಷೆಗೆಂದು ಮಾನು ತಿಂದರೂ ಬಾಯಿ ನಾರದೆ ? 
ಮಡಿಯೊಳಗಿಟ್ಟರೂ ಹಡಿಕೆ ನಾತ ತಪ್ಪಲಿಲ್ಲ 
ಮುಲ್ಲಂಗಿ ತಿಂದು ವಾಸನೆ ಅಂದ 
ಮೂಸಿ ನೋಡಿದರೆ ಹೂಸಿನ ನಾತ ಹೋದೀತೆ?. 
ಹತ್ರಕ್ಸಂದ್ರೆ ಹಡಕ್ಕ್‌ನಾತ 


ಹೂವಿನ ವಾಸನೆ, ನಾರಿನ ನಾತ 


ಭೂಮಿಯನ್ನು 


್ನ ಆದಿಶೇಷ ಹೊತ್ತಿದ್ದರೆ 
ಆದಿಶೇಷನನ್ನು ಹೊ 


ತ್ತಿರುವವರು ಯಾರು ? ್‌ 
ವರ್ತಿ ಉರಿಯಂತೆೊ, ತೈಲ ಉರಿಯಿತೊ 


ಸಾಲಿಗ್ರಾಮಕ್ಕೆ ಸಂಪಗೆ ಹೂ ಪೂಜೆ ಮಾಡಿದ ಹಾಗೆ 


ಶಕ್ತಿಗುಂದಿದ ಮೇಲೆ ಯಾರೂ ಲೆಕ್ಕಿಸರು 


೧೫೪೦೮ 
೧೫೪೦೯ 
| ೧೫೪೧೦ 
೧೫೪೭೧ 


೧೫೪೧೨ 


ಕಾಲು ಮುರಿದು ಬಿದ್ದ ಕೋಳಿ 

ಕೊತ್ತಿ ಬಡವಾದರೆ ಕೋಳಿ ಕಣ್ಣು ಕುಟುಕಿತಂತೆ 
ಗೂಳಿ ಬಡವೂದರೆ ಕೇರಿಯ ನಾಯೆಲ್ಲ ಅಟ್ಟಾಡಿದವು 
ಬಡದ ಬಗ್ಗ 


ಬಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿಯಿತು, 
ದೆಸೆ ಮುರಿದ ಕಾಲಕ್ಕೆ ಕಸವೆದ್ದು ಬಡಿಯಿತು 


ಸಂಕೀರ್ಣ 
೧೫೪೧೩ 
೧೫೪೧೪ 
೧೫೪೧೫ 


೧೫೪೧೬ 


೧೫೪೧೭ 


ಹಾವು ಬಡವಾಯ್ತು ಅಂತ ಮೈಸವರೋಕೆ ಹೋದನಂತೆ 


ಹುರುಳಿ ಹುಳಿತುಕೊಂಡದ್ದಕ್ಕೆ ಬೆಲ್ಪತ್ರೆ "ಬುಸ್‌' ಅಂತಂತೆ 


ಸಣ್ಣ ವಸ್ತುವೂ ಉಪಯೋಗಕ್ಕೆ ಬರುತ್ತದೆ 


೧೫೪೧೮ 


೧೫೪೧೯ 


೧೫೪೨೦ 
೧೫೪೨೨ 
೧೫೪೨೨ 
೧೫೪೨೩ 
೧೫೪೨೪ 


೧೫೪೨೫ 


೧೯೫೪೨೭ 


ಕೀಲು ಸಣ್ಣ ದಾದರೂ ಗುಲಿ ನಡೆಸ: 


ಕೆಲಸಕ್ಕೆ ಬಾರದ ಹುಳುಕು ಬಿದಿರು 
ಕೊಳಲಿನ ಗತ್‌ ಹೇಳಿಕೊಟ್ಟಿತು 


ಚಿ:ದಿಯಾದರೂ ದೊಂದಿಗೆ ಆಗುತ್ತದೆ 


ತೃಣಮದರೂ ಹಣ ಕೂಡಿಸುತ್ತದೆ 


ನುಚು ಹುಚ ನಿಗಾದರೂ ಬೇಕು 
ಬ ಚ 
ಸುಚ್ಚೂ ಒಂದು ಮಾಣಿಕ 
ಬಿಡಿ ಹೂವಾದರೂ ಹುಡುಗಿ ಮುಡಿದು ಕೊಳ್ಳ! ಬಾರಡೆ:? 


ಬೇಲಿ (ಅಡಿ) ಮೇಲಿನ ಹಣ್ಣಿಸೊಪ್ಪು ಎಡಹೊತ್ತಿನ 
ಊಟಕ್ಕೆ ಬೇಕಾಯಿತು 


ದರ g ಡೊ ೨೦ 
ಹುಲ್ಲುಕಡ್ಡಿಯಾದರೂ ಹಲ್ಲು ಚುಚ್ಚೋಕೆ ಬೇಕು 


೩1೧ 


೩೩೨ ಕನ್ನಡ ಗಾದೆಗಳ ಮಹಾಕೋಶ 
ಸಮಯಕ್ಕೊದಗಿದುದು 


೧೫೪೨೮ ಆಪತ್ತಿಗೆ (ಕಾರ್ಯಕ್ಕೆ, ಸಾಹಸಕ್ಕೆ) ಆದವನೇ (ಆಪ್ತ) ಬಂಟ, 
ಸಮಯಕ್ಕಾದವನೇ ನಂಟ 


೧೫೪೨೯ ಮೈಯಲ್ಲಿ ಹುಟ್ಟಿದ ರೋಗಕ್ಕಿಂತ ಕಾಡಿನ ಕಾಷ್ಟ ವಾಸಿ 
೧೫೪೩೦ ಸಮಯಕ್ಕೆ ಆದವನೇ ನಂಟ, ಸಾಹಸಕ್ಕೆ ಒದಗಿದವನೇ ಬಂಟ 
೧೫೪೩೧ ಸಮಯಕ್ಕಾದ ಹುಲ್ಲು ಸಹಸ್ರ ಹೊನ್ನು 

೧೫೪೩೨ ಸಮಯಕ್ಕೊಂದು ಮಾತು ಸಾವಿರವಾಯಿತು 

೧೫೪೩೩ ಸರಿಯಾದ ಕಾಲಕ್ಕೆ ಗುರಿಯಾದ ಕಾರ್ಯ 

೧೫೪೩೪ ಹೊತ್ತಿಗಾದ. ಮಾತು ಬಾಯಿಯಲ್ಲಿ ಬಿದ್ದ ಬುತ್ತಿಯಂತೆ 


ಕ 
೧೫೪೩೫ ಹೊತ್ತಿಗೊದಗಿದ ಮಾತು ಸತ್ತವ ಎದ್ದಹಾಗೆ 


ಸಮಯಕ್ಕೊದಗದುದು 
೧೫೪೩೬ ಊಟಕ್ಕಿಲ್ಲದ ಉಪ್ಪಿನಕಾಯಿ ಏತಕ್ಕೂ ಬೇಡ ' 


೧೫೪೩೭ ಊಟಕ್ಕಿಲ್ಲದ ಉಪ್ಪಿನಕಾಯೂ, ಸಮಯಕ್ಕಿಲ್ಲದ ನಂಟನೂ 
ಏಕೆ? 


೧೫೪೩೮ ಕುಡಿಯಕ್ಕಿಲ್ಲದ ಜಾವಿ ತುಂಬಿಕೊಂಡಿದ್ದರೇನು ? 


೧೫೪೩೯ ಕೆಲಸಕ್ಕೆ ಬಾರದ್ದು ಕೇರಿಲ್ಲಿದ್ದರೇನು, 
ಮನಸ್ಸಿಗೆ ಬಾರದ್ದು ಮನೇಲಿದ್ದರೇನು? 


೧೫೪೪೦ ಚಳಿಗಿಲ್ಲದ ಕಂಬಳಿ ಮೆಳೆ ಮೇಲಿದ್ದರೇನು, 
ಮುಳ್ಳಿನ ಮೇಲಿದ್ದರೇನು ? 


೧೫೪೪೧ ತನಗಿಲ್ಲದ ಕಣ್ಣು ಹುಣ್ಣಿ(ಹೊಟ್ಟಿ)ದರೇನು, ಸೀರಿದರೇನು? 


೧೫೪೪೨ ತನಗಿಲ್ಲದ ಸೀರೆ ಉಟ್ಟರೇನು, ಹರಿದರೇನು? 


ಸಂಕೀಣ೯ 
೧೫೪೪೩ 
೧೫೪೪೪ 
೧೫೪೪% 


೧೫೪೪೬ 


೧೫೪೪೭ 


೧೫೪೪೮ . 


೧೫೪೪೯ 
೧೫೪೫೦ 
೧೫೪೫೨ 
೧೫೪೫೨ 


೧೫೪೫೩ 


ಸಂತೋಷ 
೧೫೪೫೪ 
೧೫೪೫೫ 
೧೫೪೫೬ 
೧೫೪೫೭ 


೧೫೪೫೮ 


ತನಗಿಲ್ಲದ ಬದುಕು ಇದ್ದರೇನು, ಹಾಳಾವರೇನು? 
ದೂರದ ನೀರು (ದಾಹಕ್ಕಿಲ್ಲ) ದಾರಿಗೆ ಒದಗೀತೆ? 


ಪ್ರಸ್ತಾವ ತಪ್ಪಿ ನುಡಿದರೆ ದೇವಾಂಗ ದುಸ್ತುಬಿದ್ದಂತೆ 
ಎ 


ಪಾಳ್ಯಕ್ಕೋದ್ರೇನು, ಇಳ್ಯ ಹಿಡಿದಿದ್ದರೇನು, 
ಎ 
| ಛೆ ನಃ 
ಯಾಳ್ಯಕ್ಕಿಲ್ಲವ ಎಲ್ಲಿದ್ರೇನು? 


ಯಾಳ್ಯಕ್ಕಿಲ್ಲದ ಬೊಡ್ಡಿ ಎಲ್ಲಿದ್ರೂ ಕಡಿ 
೧ ಈಡ ೧೨ ಆ 


ಸಮಯಕ್ಕಿಲ್ಲದ ಅರ್ಥ ಸಹಸ್ರವಿದ್ದರೂ ವ್ಯರ್ಥ 
೧೨ ಎ ಶಿ () 


ವೆಚ್ಚಕ್ಕಿಲ್ಲಲ ಹಣ ವ್ಯೃರ್ಥಮದ್ರೇಸು? 
ಸಮಿಯಕ್ಕಿಲದ ಬುದ್ದಿ: ಸಾವಿರವಿದ.2 ಲದಿ 
೪೧೧೨ ಬ ಟು ಎ w 
ಸಲವಿಐದು. ಸಾವಿರವಿದ್ದರೇನು? 
೧೨ ಎ ಎ 
ಹೊತ್ತಿಗಾಗದ ಗೆಳೆತನ ಎಷ್ಟಿದ್ದರೇನು? 
ಎ 


ಹೊತ್ತಿಗಾಗದುದು ಮುಗಿಲೆತ್ತರ ಬೆಳೆದಿತ್ತಂತೆ 


ವು 


ಆನಂದದಿಂದ ಕೂಗಿದರೆ ಏನೆಂದು ಕೇಳಿದರು 


ಉತ್ತಮ ಶರೀರವೇ ದೇಣಿಗೆ, ಸುತೋಷತವೇ ಸಿರಿತನ 


ಒಬ್ಬ ಹಾಡೋಕಿಂತ ಇಬ್ಬರು ತೀಡೋದು ಲೇಸು 


ನೀರು ಕಂಡ ಎಮ್ಮೆ ಹಾಗೆ 


2ಪುರುಷನಾದರೆ ಹರ್ಷ ಬೇಕು 


೩೩೩ 


1 (i) ಬಚ್ಚಲುದಕಂ ಆರ ಮೀಹಕ್ಕೆ ಯೋಗ್ಯಂ -್‌ಹರಿಶ್ಚಂದ್ರಕಾವ್ಯ-ರಾಘವಾಂಕ 
(11) ನಾಯ ಮೊಲೆಯಲ್ಲಿ ಹಾಲಿದ್ದಂತೆ 
2 ಪುರುಷನಾದರೇನು, ಹರ್ಷ ಬೇಡವೆ? 


೩೩೪ 
೧೫೪೫: 


೧೫೪೬೦ 


ಸ್ಥಾನ-ಮಾನ 
೧೫೪೬೧ 


೧೫೪೬೨ 


೧೫೪೬೩ 


೧೫೪೬೪ 


೧೫೪೬೫ 


ಸ್ಥಾನಬಲ 
೧೫೪೬೬ 
೧೫೪೬೭ 


೧೫೪೬೮ 


ಸುಖವಾಗಿ ಬೆಳೆಯುವಿ 
೧೫೪೬೯ ಉಂಡಮ್ಮನ ಮೈನೆ ನೀಡು, ಮಿಂದಮ್ಮನ ಮಂಡೆ ನೋಡು 


1 ಈಚಲ ಮರದ ಕೆಳಗೆ (ಕೂತು ಅಳಿ "ಡಿದ ಹುಗೆ) ಮಜ್ಜಿಗೆ ಕುಡಿದರೆ ಈಚಲ ಹೆಂಡ 
ಕ:ಡಿದಂತೆ 

2 ತಾಳೆ ಮರದ ಕೆಳಗೆ ಹಾಲು ಕುಡಿದ ಹಾಗೆ - ಈಚಲು ಮರದ ಕೆಳಗೆ ಕೂತು ಮಜ್ಜಿಗೆ 
ಕುಡಿದ ಹಾಗೆ 

3 ಹಮಾರ ಕುತ್ತಾ ಹಮಾರ ಗಲ್ಲಿವೆ: ಪೇರ್‌ (ಉರ್ದು) 


ಕೆನ್ನೆಡ ಗಾದೆಗಳ 
ಸದ್ಗುಣಕ್ಕೆ ಮಿಕ್ಕಿದ ಸಂತೋಷವಿಲ್ಲ 


ಸುಮ್ಮಗಿರೋದೇ ಒಂದು ಸುಮಾನವಂತೆ 


1ಈಚೆಲ ಮರದ ಕೆಳಗೆ ಹಾಲು (ಮಜ್ಜಿಗೆ ಕುಡಿದ ಹಾಗೆ) 
ಕುಡಿದರೆ ನಾಚಿಗ್ಸೇಡು 


ಉಚ್ಚೆ ಸ್ಥಾನವೇ ಪೂಜ್ಯ 


“ಚರ್ಮಗೇಡಿ ಚಾವಡೀಲಿ ಯಾರಿದ್ದೀರಿ?” ಅಂದ್ರೆ 
“ನಾನಪ್ಪ ಮೀಸೆ ತಿರುಕ!” ಅಂದ 


2ತಾಳೆ ಮರದ ಕೆಳಗೆ ಹಾಲಹರವಿ ಇದ್ದರೆ ಅದನ್ನು 
ಹಾಲಹರವಿ ಅನ್ನುವುದಿಲ್ಲ 


ಸೂಳೆಗೇರೀಲಿ ಪತಿವ್ರತೆಯೂ ಹಾದರಗಿತ್ತಿ 


ಆನೆಗೆ ನೆಲದಮೇಲೆ ಬಲ ಹೆಚ್ಚು, ಮೊಸಳೆಗೆ ನೀರಲ್ಲಿ ಬಲ ಹೆಚ್ಚು 
3ಿನಮ್ಮ ನಾಯಿ ನಮ್ಮ (ಮನೇಲಿ) ಓಣಿಯಲ್ಲಿ ಹುಲಿಯಂತೆ 


ತನ್ನ ಬಿಲದಲ್ಲಿರುವ ಇಲಿಗೆ ಹುಲಿಯಷ್ಟು ಧೈರ್ಯ 


೧೫೪೭೧ ನಡೆದರೆ ನಡು ಭಾರ, ಪಟ್ಟೆಯ ನೆರಿ ೩9ರ 


೧೫೪೭೨ ಬಿದ್ದಕಡೆ ವಿಷ್ಣುಲೋತ, ಕೂಶಕಡೆ ಕೈಲುಸ 


ಸುಲಿಗೆ 
೧೫೪೭೩ ಬಲಿ ಮುದ್ರೆ ಕೊಟ್ಟರೂ ಸುಲಿಗೆ ತಪ್ಪಲಿ 


ಉಳ ೧೧ 


೧೫೪೭೪ ಸುಲಿಸಿಕೊಂಡು ಗುಡ್ಡವನೇರಿದಂತೆ 


ಸೋಲು ಗೆಲುವು 
೧೫೪೭೫ ಅಡ್ಡಏಟು ತಗುಲಿದರೆ ಒಡ್ಡನಾದರೂ:ಗೆದ್ದಾನು 
೧೫೪೭೬ ಇಂದಿನ ಸೋಲು ನಾಳಿನ ಗೆಲುವು 
೧೫೪೭೭ ಎದ್ದವನು ಗೆದ್ದಾನು 
೧೫೪೭೮ ಗೆದ್ದರೆ ತಾನು, ಸೋತರೆ ದೈವ 
೧೫೪೭೯ ಗೆದ್ದೆ ಗೆದ್ದೆ ಅಂದ್ರೆ ಸೋತಶವ್ಯಾರು? 
೧೫೪೮೦ ನಯಶಾಲಿಯಾದವನು ಜಯಶಾಲಿಯಾದಾನು 


೧೫೪೮೧ ಸೋತಪುರಕಿಗೆ ಸೋರೆಕಾಯಿ, ಗೆದ್ದಪುರಕಿಗೆ (ಮುದ್ದೆ) 
ಸಕ್ಕರೆಕಾಯಿ 


೧೫೪೮೨ ಸೋತು ಕಾಯುವುದು ಸು), ಗೆದ್ದು ಕಾಯುವುದೆ ? 
೧೫೪೮೩ *ಸೋತು ಗೆಲ್ಲು ಅಂತ ಗಾದೆ 


೧೫೪೮೪ ಸೋತು ನಡೆದವನಿಗೆ ಸುಖಬಾಳು 


೩೩೬ ಕನ್ನಡ ಗಾದೆಗಳ 
೧೫೪೮೫ ಸೋಲದೆ ಗೆಲವಾಗನು, ನೂಲದೆ ಬಟ್ಟೆಯಾಗದು 
೧೫೪೮೬ ಸೋಲದವನಿಗೆ ಗೆಲವಿಲ್ಲ 
೧೫೪೮೭ ಸೋಲು ವಿಜಯದ ಸೋಪಾನ 


೧೫೪೮೮೮ ಹೇತೆಯೊ, ಸೋತೆಯೊ? 


/ ಹಳತು-ಹೊಸತು 
೧೫೪೮೯ ಅಪ್ಪ ತೋಡಿದ ಬಾವಿ ಅಂತ ಉಪ್ಪುನೀರು ಕುಡೀತಾರೈ ? 


೧೫೪೯೦ ಅಪ್ಪ ನಿಂತುಕೊಂಡು ಉಚ್ಚೆ ಹುಖ್ತಾ ಇದ್ದ ಅಂತ. 
ನಾವೂ ಹಾಗೆಯೇ ಮಾಡಬೇಕೆ ? 


೧೫೪೯೧ ಅಪ್ಪ ಮಾಡಿಸಿನ ಚಿನ್ನದ ಕತ್ತಿ ಅಂತ ಕತ್ತು ” 
ಕೊಯ್‌ಕೊಂಡಾರೆ ? 


೧೫೪೯೨ *೮ಪ್ಪ ಹಾಕಿದ ಆಲದಮರ ಅಂತ (ಸಾಯುವತನಕ 
ಕಾಯ್ಕಂಡಿರು) ನೇಣುಹಾಕಿಕೊಳ್ಳಬೇಕೊ ? 


೧೫೪೯೩ ಇಂದು ಬೆಳಗಾಗಿವೆ ಅಂದಮಾತ್ರಕ್ಕಿ 
ನಿನ್ನೆ ರಾತ್ರಿಯೇ ಇರಲಿಲ್ಲವೆ ? 


೧೫೪೯೪ ಪುರಾಣ ಹಳತು ಅಂತ ಎಸೀತಾರೈ ? 


೧೫೪೯೫ ಹಳತಾದರೆ ಹಾಲು ಹುಳಿಯಕ್ಕು 


೧೫೪೯೬ ಹಳತು ಮಾರಿ ಹೊಸದಿಲ್ಲ, ಬಿಳಿದು ಮಾರಿ ಬಣ್ಣವಿಲ್ಲ 
೧೫೪೯೭ ಹಳೆಯ ಕಣ್ಣು, ಹೊಸ ನೋಟ 


೧೫೪೯೮ ಹಳೆ ಸ್ಕಾಲೆಗೆ ಹನ್ನೆರಡು ತ್ಕಾಪೆ `` 


ಈ ಅಜ್ಜ ನೆಟ್ಟ ಗೋಳೀ ಮರದಂತೆ 


ಸಂಕೀರ್ಣ 
೧೫೪೯೯ 
೧೫೫೦೦ 
೧೫೫೦೧ 
೧೫೫೦೨ 


೧೫೫೦೩ 


ಹಳ್ಳಿ-ಪಟ್ಟ ye 
೧೫೫೦೪ 
೧೫೫೦೫ 
೧೫೫೦೬ 
೧೫೫೦೭ 
೧೫೫೦೮ 


೧೫೫೦೯ 


೧೫೫೧೦ 


& UW bb ॥ಾ 


ಹಳೇದು ಹೋದರೆ ಕೊಳ್ಳೆ ಹೋಯ್ತು 
ಹೊಸಮಡಿಕೆ ಟಣ್‌ಟಣ್‌, ಹಳತಾದರೆ ಡಬ್‌ಡಬ್‌ 
ಹೊಸತನವೇ ಬಾಳು, ಹಳಸಿಕೆಯೇ ಮರಣ 
1ಹೊಸದೆಲ್ಲ ಹೊನ್ನಲ್ಲ, ಹಳೆಯದೆಲ್ಲ ಹೊಲಬಲ್ಲ 


ಹೊಸತು ಹೊನ್ನಂತೆ, ನಾಳೆ ತನ್ನಂತೆ 


ಇರವಾರ ಕೆಟ್ಟು ಪುರವಾರ ಸೇರಿದ 

ಒಳ್ಳೆಯವರ ಮಾನ ಹಳ್ಳೀಲಿ (ಹೋಯ್ತು) ಹೋದಂಗೆ 
ದೊಡ್ಡವರ ಮಾನ ದೊಡ್ಡೀಲಿ ಹೋದಂಗೆ 

2ಕೆಟ್ಟು ಪಟ್ಟಣ (ಬಿಡು) ಸೇರು, ಇಟ್ಟು ಹಳ್ಳಿ ಸೇರು 
ಕಿದಿಳ್ಳಿಯ ಮೂಲ ಹಳ್ಳಿ 


4ನಗರ ಕೆರೆ ಗ್ರಾಮ, ಹಿಪ್ಪುನೇರಳೆ ಸೊಪ್ಪಿಗೆ ಸಂಭ್ರಮ, 
ಹಿಟ್ಟು ಬಟ್ಟೆಗೆ ಕುಗ್ರಾಮ 


ನಗರದ ವಾಸ ಲೇಸು, ಚಿಗುರಿದ ಮರ ಲೇಸು 


ಹೊಸದೆಲ್ಲ ಹೊಲಬಲ್ಲ, ಹಳೆಯದೆಲ್ಲ ಹೊನ್ನಲ್ಲ 

ಕೆಟ್ಟು ಪಟ್ಟಣ ಸೇರಿದ 

ಹಳ್ಳಿ ಇದ್ರೆ ದಿಳ್ಳಿ 

(1) ಚಂದಕ ಚಿಕ್ಕೋಡಿ (ನಿಂಬರಗಿ) ಗಂಧಾಕ ನೀರಿಲ್ಲ; 


(i) ವಡ್ಡರಗುಡಿಗ್ರುಮ, ಮುತ್ತುಗದೆಲೆಗೆ ಸಂಭ್ರಮ, ನೀರಿಗೆ ಕ:ಗ್ರಾಮ, 
(111) ಹೆಸರಿಗೆ ಜವನ್ನಳಿ, iF ಮೊಸರಿಗಿ ನೀರಿಲ್ಲ, 

(iv) ಹೆಸರಿಗೆ ರಬಕವಿ (ನರಗುಂದ) ಮೊಸರೀಗಿ ನೀರಿಲ್ಲ. 

(೪) ಹೆಸರು ಚುಂಚನಗಿರಿ ಕೊಸರಿಗೆ ನೀರಿಲ್ಲ. 


22 


೩೩೭ 


೩೩೮ ಕೆನ್ನಡ ಗಾದೆಗಳ ಮಹಾಕೋತೆ 
೧೫೫೧೧ ನಾಗರಿಕನ ಮಾತು ನಗರದ (ನಾಡಿನ)ಲ್ಲಿ ಚೆಂದ 
೧೫೫೧೨ ನಾಗರೀಕ ಪುರುಷನಿಗೆ ಭೋಗವಿಲ್ಲದೆ ಹೋದೀತೆ ? 
೧೫೫೧೩ ನಾಡಂಕೂಡಿ ನಗರಕ್ಕೆ ಕೇಡು 
೧೫೫೧೪ ನಾಡುಗಳೆಲ್ಲ ನಾಡಿಯಾದರೆ ನಗರಕ್ಕೆ ಗೂಢ 


೧೫೫೧೫ 3ಬಾಳಗಂಚಿ (ಬಾಲಕಂಚಿ) ಅನ್ನೊ ಊರಿಲ್ಲ, 
ಬಾಲನಾಥ ಅನ್ನೊ ದೇವರಿಲ್ಲ 


೧೫೫೧೬ ಹಳ್ಳಿ ಊರಾಗ ಹನಮಪ್ಪ ಚಂದ 

೧೫೫೧೭ ಹಳ್ಳಿ ಹಡೆದರೆ ಪಟ್ಟಣ 

೧೫೫೧೮ ಹಳ್ಳಿ ಬದುಕು ಒಳ್ಳೆ ಬದುಕು 

೧೫೫೧೯ ಹಳ್ಳಿಯ ಊರಿಗೆ ಕೊಳ್ಳಿಯ (ದೀಪ) ಬದುಕು 
೧೫೫೨೦ ಹಳ್ಳಿಯ ಮಕ್ಕಳಿ (ವಣಕ್ಕನಿ)ಗೆ ಹಳ್ಳಿ ಕಜ್ಜಾಯ 


೧೫೫೨೧ ಹಳ್ಳೀದಕ್ಕೆ ಹದಿನಾರು ಬಣ್ಣ, 
ಎದ್ನೋಡೋ ನನ್‌ ಸಿದ್ರಾಮುಂಡಿ ಅಣ್ಣ 


೧೫೫೨೨ ಹಳ್ಳೇರು ಒಳ್ಳೇರು, ಪೇಟೇರು ತೀಟೇರು 
೧೫೫೨೩ ತಟ್ಟಿಕೆರೆ ಹುಚ್ಚ 

೧೫೫೨೪ ತಲೆಗೆ ಹುಚ್ಚು, ಹೊಟ್ಟೆಗೆ ಬುದ್ಧಿವಂತ 

೧೫೫೨೫ ತಿಳಿಯಕ್ಕಿಲ್ಲ ನೋಡಕ್ಕಿಲ್ಲ, ಹುಚ್ಚು ಮೂಕನ ಆಟ 


೧೫೫೨೬ ದೈತ್ಯನಿಗೆ ಪೈತ್ಯವೂ ಸೇರಿದರೇ ಕೇಳೊದೇನು ? 


1 (i) ಕುಲಗಾಣದಂಥ ಊರಿಲ್ಲ, ವಾಸುದೇವನಂಥ ದೇವರಿಲ್ಲ. 
(11) ಮರಳೋಗಾಲದಂಥ ಊರಿಲ್ಲ, ಮರಳ ಲಿಂಗೇಶ್ವರನಂಥ ದೇವರಿಲ್ಲ. 


ಸಂಕೀರ್ಣ 


೧೫೫೨೭ 


೧೫೫೨೮ 


೧೫೫೨೯ 


೧೫೫೩೦ 


೧೫೫೩೧ 


೧೫೫೩೨ 


೧೫೫೩೩ 


೧೫೫೩೪ 


೧೫೫೩೫ 


೧೫೫೩೬ 


೧೫೫೩೭ 


೧೫೫೩೮ 


೧೫೫೩೯ 


೧೫೫೪೦ 


೧೫೫೪೧ 


೧೫೫೪೨ 


೧೫೫೪೩ 


ದೈತ್ಯನಾದವನಿಗೆ ಪೈತ್ಯವೇನು ) 


ಬಿಚ್ಚಿ ಹೇಳಿದರೂ ಹುಚ್ಚು ಹೋಗಲಿಲ್ಲ 


ಮರಳನ್ನು ಕಂಡಂ ಮರುಳು “ಠ್ಯಾ ಠ್ಯಾ' ಆಂದಿತಂತೆ , 


ಮರಳಿಗೆ ಇರುಳಿಲ್ಲ, ಪಿತ್ತದವನಿಗೆ ನಿದ್ರೆಯಿಲ್ಲ 
ಮರುಳು ಹಿಡಿದವನು ಮದ್ದು ತಿಂದ ಹಾಗೆ 
ಮುಚ್ಚಿಟ್ಟ ರೆ ಹುಚ್ಚು ಹೋದೀತೆ ? 
*ಹಚ್ಚಡ ಹೊದಿಸಿದರೂ ಹುಚ್ಚು ಹೋಗಲಿಲ್ಲ 
ಹತ್ತು ಅವತಾರಗಳಲ್ಲಿ ಒಂದು ಹಂಚ್ಚನವತಾರ 
ಹುಚ್ಚ ತನ್ನ ತಾ ಟಾ ಕಿತ್ನಾ, ನೆಟ್ನಾ? 
ಹುಚ್ಚ ಹೋದದ್ದೇ ದಾರಿ 

ಜ ಎ 
ಹುಚ್ಚನ ಕೈ ಕಲ್ಲು ಹೇಗೆ ಬೀಸುತಾನೊ ! 
ಹುಚ್ಚಿನನ್ನು ನೆಚ್ಚಬಾರದು, ಪಚ್ಚಕ್ಕೆ ಕೊರತೆ ಬಾರದು 
ಹುಚ್ಚರ ಕಂಡರೆ ಪೆಚ್ಚರಿಗೆ ನಗು 
ಹುಚ್ಚರ ನಡುವೆ ಜ್ಞಾನಿಯೂ (ಜಾಣನೂ) ಹಂಚ್ಚ 
ಹುಚ್ಚರಿಗೆ ಹೊಲಸು ಬಹಳ, ದಡ್ಡರಿಗೆ ಮಾತು ಬಹಳ 
ಹುಚ್ಚಲ ಬೆಪ್ಪಲ್ಲ, ಶಿವಲೀಲೆ 

ಜಣ ಉಗಿ 


ಹುಚ್ಚಿ ಕಟ್ಕೊಂಡು ಹುಯ್ಯಲಾ ಡಂಗಂರವ 


ಹ ಹಚ್ಚಡ ಹೊದಿಸಿದರೆ ಹುಚ್ಚು ಹೋದೀತೆ ? 


೩೩೯ 


೩೪೦ 


೧೫೫೪೪ 


೧೫೫೪೫ 
೧೫೫೪೬ 
೧೫೫೪೭ 
೧೫೫೪೮ 
೧೫೫೪೯ 
೧೫೫೫೦ 
೧೫೫೫೧ 
೧೫೫೫೨ 
೧೫೫೫೩ 
೧೫೫೫೪ 
೧೫೫೫೫ 
೧೫೫೫೬ 
೧೫೫೫೭ 
೧೫೫೫೮ 


೧೫೫೫೯ 


1 ಹಂಚಿಯೇಹುಚಿ ; 
ಚ ಬ 


ಕನ್ನಡ ಗಾದೆಗಳ ಮಹಾಕೋಶ 


ಹುಚ್ಚಿ ಕೂಡೋಕೆ ಉದ್ಕಾನವಾ ? 
ಹುಚ್ಚಿ ಬಸಗ್ಗೋಗಿ ಓಲಗದವು ನಿದ್ದೆ ಟ್ರಂತೆ 


ಹುಚ್ಚಿ ಕೂಸು ಹೆತ್ತು ಉಚ್ಚೆ ಬಚ್ಚಲಲ್ಲಿ ಮಲಗಿಸಿದಳಂತೆ 
ಹುಚ್ಚಿ ಬಸರಾದ್ರೆ ಚೊಚ್ಚಲ ಹೆರಿಗೆ ಬಚ್ಚಲಲ್ಲೇ 

ಹುಚ್ಚಿಯ ಮಾತೊಂದು ನೆಚ್ಚಿಗೆಯೆ ? 

3ಹುಚ್ಚಿಗೆ ತವರು ಮನೆಯೂ ಒಂದೇ, ಅತ್ತೆ ಮನೆಯೂ ಒಂದೇ 
ಹುಚ್ಚಿಗೆ ದೀಪ (ಧೂಪ ಹಾಕಿದಂತೆ) ತೋರಿಸಿದ ಹಾಗೆ 
ಹುಚ್ಚು ಒಬ್ಬರೆ ಇಚ್ಛೆಯೋ ? 

ಹುಚ್ಚು ಕುದುರೆ ಲಾಯಕ್ಕೆ ಬಿಟ್ಟ ಹಾಗೆ 

ಹುಚ್ಚು ಕುದುರೆ ಜೂಜಿನ ಹಾಗೆ 

ಹುಚ್ಚು ಕುದುರೆಗೆ ಕಡಿವಾಣ ಹಾಕಿದಂತೆ 

2ಹುಚ್ಚು ತಿಳೀತು ಒನಕೆ ತಾ 

ಹುಚ್ಚು ನಾಯನ್ನ ನಂದು ಅನ್ನೋವ್ರ್ಯಾರು? 

ಹುಚ್ಚು ನಾಯಿ ಯಾವ ಕೇರೀಲಿದ್ದರೂ ತಲೆ ಒಡೆಸಿಕೊಳ್ಳೇದೇ 
ಹುಚ್ಚನಾಯಿಗೆ ಕಚ್ಚು ಕಲಿಸಿದರಂತೆ 

ಹುಚ್ಚು ಹೆಂಗಸಿಗೆ ಇಜ್ಜೋಡು ಕರೀಮಣಿ 


ಹುಚು ಮಗ, ಉತ್ತರಾಣಿ ಸೌದೆ 


ಅತ್ತಿ ಮನೆಯೇನು, ತವರು.ಮನಿಯೇನು ? 


2 (1) ಹುಚ್ಚು ಬಿಟ್ಟ ಅತ್ತೆಯ ಕೈಯಲ್ಲಿನ ಒನಕೆ ಹಾಗೆ 
(11) ಹುಚ್ಚು ಬಿಟ್ಟು ಒನಕೆ ಹಿಡಿ 


ಸಂಕೀರ್ಣ 


೧೫೫೬೦ 
೧೫೫೬೧ 
೧೫೫೬೨ 


೧೫೫೬೩ 


೧೫೫೬೪ 


ಭ್ರಮೆ-ಭ್ರಾಂತಿ 


೧೫೫೬೫ 


೧೫೫೬೬ 


೧೫೫೬೭ 


೧೫೫೬೮ 


೧೫೫೬೯ 


೧೫೫೭೦ 


೧೫೫೭೧ 


೧೫೫೭೨ 


೩೪೧ 


ಹುಚ್ಚುಮುಂಡಿ ಮಾತು ಹರಕ ಪರಕ 
ಹುಚ್ಚು ಮುಂಡೆ ಹಾಕಿದ ಬೆಂಕಿ ಊರೆಲ್ಲ ಸುಟಿ ತು, 
ಹುಚ್ಚು ಹುಚ್ಚು ಹೊಳೇ ದಾರೀಲೆಲ್ಲಿ ಕಲ್ಲು 


ಹೆಣ್ಣೂ ಹುಚ್ಚು, ಗಂಡೂ ಹುಚು ; ಎಳೆವಾರ ತಂದವೆ 
ಣ ಜ ಚ ೩ 
ಮೊದ್ಲೇ ಹುಚ್ಚು 


ಹೇಕುಳಿ ನಾಯಿ ಒಡೆಯನನ್ನು ಕಂಡು ಬಾಲ ಅಲ್ಲಾಡಿಸೀತೆ ? 


ನಸು ಭ್ರಮೆಯಿದ್ದವ ಮೊಸರಾದರೂ ಕುಡಿದಾನು 

ಪ್ರಾಂತ್ಯ ಸೇರಿದರೂ ಭ್ರಾಂತಿ ಹೋಗಲಿಲ್ಲ 

ಭ್ರಮೆಯಿದ್ದವನಿಗೆ ನಿದ್ದೆ ಇಲ್ಲ, ಶ್ರಮೆಯಿದ್ದವನಿಗೆ ಭ್ರಮೆ ಇಲ್ಲ 
ಶಾಂತಿ ಮಾಡಿದರೂ ಭ್ರಾಂತಿ ಹೋಗಲಿಲ್ಲ 

ಸುತೆ ಹೋದರೂ ಭ್ರಾಂತಿ ಹೋಗಲಿಲ್ಲ 

ಹಗ್ಗ ನೋಡಿ ಹಾವು ಅಂದ ಹಾಗೆ 

ಭ್ರಾಂತಿ ಹಿಡಿದವನಿಗೆ ವಾಂತಿಗೆ ಕೊಟ್ಟರೆ ಹೋದೀತೆ ? 


ಪಿತ್ತಭ `ಮೆಯಾದವನಿಗೆ ಚಿತ್ರಭ್ರಮೇಯಾಗ ನೇ? 


ಉದ್ದು ತಿಂದವನಿಗೆ ಹೂಸು ಬಾರೆದೆ ? 


ಒಂಟೆ ಹೂಸು ಇತ್ತ ನೆಲಕ್ಕೂ ಅಲ್ಲ. ಆತ್ತ ಆಕಾಶಕ್ಕೂ 
ವು 


೩೪೨ 


೧೫೫೭೫ 


೧೫೫೭೬ 


೧೫೫೭೭ 


೧೫೫೭೮ 


೧೫೫೭೯ 


೧೫೫೮೦ 


೧೫೫೮೧ 


ಹೋದ ಕೆಲಸ ಆಗದಿರುವುದು &8 


೧೫೫೮೨ 


೧೫೫೮೩ 


೧೫೫೮೪ ಹೋದುದಕ್ಕೆ ಸುಂಕವಿಲ್ಲ, ಬಂದುದಕ್ಕೆ ಬಾಡಿಗೆ ಇಲ್ಲ 3 | 


ಕನ್ನಡ ಗಾದೆಗಳ | | 
ದಾಸನಾದರೆ ದೋಸೆ ತಿಂದಾನು, ಹೊಸಿನಿಂದ ಕುಂಡ್ರಕೂಡದಂ 
ಹೂಸಿ ವಾಸನೆ ಅಂದ ಹಾಗೆ | 
ಹೂಸಿಗೆ ಮುನಿಯಿತು ಮನೆದೇವರು 
ಹೂಸಿನ ವಾಸನೆ ಹರಡಿಸಿದ ಹಾಗೆ 
ಹೂಸಿದವರಿಗೆ ಬೀಸುವವರಿಬ್ಬರು 
ಹೂಸೆಲ್ಲ ನಾತವಲ್ಲ 


ಹೇಲುವಾಗ ಹೂಸಿದರೇನು ? 


ಬಂದ ದಾರಿಗೆ ಸುಂಕವಿಲ್ಲ 


ಬಂದಹಾಗೇ ಹೋಗಪ್ಪ ಸುಬ್ಬರಾಯ ~ 


HM 
೯ 


ತೇ ಗಜ ಟ್‌ 


ಟಕೆ 
ಕಾ. 
೭ 
ತಾ 
~ 
ಸ್ನ 
pe 


ಕ 
4 
|| 
p 
ಕ 
ಜ್ನ 
WN. 


ಇಂದಿನ ಕೆಲವು ಗಾದೆಗಳು 


ಆಧುನಿಕ ಅಣಕು 


ನ್‌ 
ನ 
೩ 
೪ 
೫ 


Vi 


ಅಕ್ಕಿಗೆ ಅಲೆದಾಟ, ಸೌದೆಗೆ ಪ್ರಾಣ ಸಂಕಟ 

ಅಕ್ಕಿ ತಿಂದು ಹಕ್ಕಿಯ ಹಾಗಾದ 

ಇಕ್ಕೋ ದೇವರು ಇಕ್ಕೇ ಇಕ್ತಾನೆ 

ಅಗತ್ಯಕ್ಕೆ ಕಾಯಿದೆ, ಕಾನೂನು ಬೇಕಿಲ್ಲ 

ಆಂಗ ತೋರಿಸಿ ಅರ್ಧಾಂಗಿಯಾದಳು 

ಅಚ್ಚು ಹಾಕಿಸಿದ ಮಾತ್ರಕ್ಕೆ ಪದ್ಯವಾಗಿ ಹೋದೀತೆ ? 


“ಅಜ್ಜಿ ಯುದ್ಧದಲ್ಲಿ ಸತ್ತಳು !' "ಹೌದೆ?' 
"ಯುದ್ಧ ಮಾಡಿಯಲ್ಲ, ಯುದ್ಧ ಕಾಲದಲ್ಲಿ' 


ಅಡುಗೆ ಮಾಡುವಾಗ ಅಣ್ಣ ತೆಮ್ಮ , ಕೂತು ತಿಂಬಾಗ ದಾಯಾದಿ 
ಆತ್ತ ಬಾವಿ, ಇತ್ತ ಕೆರೆ-ಉತ್ತು ಬೆಳೆಯೋರಿಲ್ಲ 

ಅತ್ತಲ ಗಿಡ ಮದ್ದು, ಹಿತ್ತಿಲ ಗಿಡ ಮದ್ದಲ್ಲ 

ಅತಿ ಆಸೆ ಡಿಪಾಸಿಟು ಕೊಚ್ಚಿ ಸಿತು | 

ಅತಿ ಭಾಷಣಂ ಸಚಿವ ಲಕ್ಷಣಂ 

ಅತಿ ಮಾಸೆ ಮೂತಿ ಕೆಡಿಸುತ್ತೆ 


ಆತ್ತೂ ಕರೆದೂ ಅತ್ತೆ ಮನೆಗೆ ಕರೆಸಿಕೊಂಡ 


ಅತ್ತೂ ಕರೆದೂ ತುತ್ತಿಲ್ಲ ಅಂತ ಅನಿಸಿಕೊಂಡ ಹಾಗೆ 


೩೪೬ 


ಆ ೩೦ 


ಕನ್ನಡ ಗಾದೆಗಳ ಮಹಾಕೋಶ 


ಅತ್ತೂ ಕರೆದೂ ಮಂತ್ರಿಯಾದ ಹಾಗೆ 

ಅಂತು ಇಂತು ಕುಂತಿ ಮಕ್ಕಳಿಗೆ ರಾಜ್ಯ ಬಂತು 

ಅತ್ತೆ ಮಾಡಿದ ಅಡಿಗೆಗೆ ಬೆಲೆಯಿಲ್ಲ 

ಅದಿರು ಹೆಚ್ಚಿದ ನಾಡು ಲೇಸು, ಬಿದಿರು ಹೆಚ್ಚಿದ ಕಾಡು ಲೇಸು 
ಅಧಿಕಾರ ಸಿಕ್ಕೋವರೆಗೆ ಸೇವೆ, ಆಮೇಲೆ ಜಬರ್ದಸ್ತು 

ಅನ್ನದ ಆಸೆಗೆ ಡಿಪೊ ಕೇಸಕ್ಕಿ ಕೊಂಡರು 

ಅನ್ನಾತುರಾಣಾಂ ನಮತಂ ನ ಜಾತಿ 


ಅನ್ಯಾಯಕ್ಕೆ ಅನ್ಯಾಯವೇ ಬಹುಮಾನ, 
ಅಧರ್ಮಕ್ಕೆ ಅಧರ್ಮವೇ ಬಹುಮಾನ 


ಅನ್ಮಾಯದಲ್ಲಿ ಗಳಿಸಿದ ಹಣ ಅಸಫ್‌ ಜಾಳದಲ್ಲಿ ಹೋಯಿತು 
ಅನುನಾಯಿ ಬಗುಳಿದರೆ ಅಧಿಕಾರ ಸಿಕ್ಕೀತೆ ? 

ಅನ್ರಂಗನಿಗೆ ಒಂದು ಚೇಷ್ಟೆ, ಮಂಗ ಮಾನವನಿಗೆ ನಾನಾ ಚೇಷ್ಟೆ 
ಅಪಮಾನದಿಂದಳೇ ತಪೋವ ಓದ್ಧಿಯಾಗೋದು 


ಅಪರೂಪಕ್ಕೆ ಮಂತ್ರಿಯಾಗಿ ಅತ್ತು ಅತ್ತು ಭಾಷಣ ಮಾಡಿದನಂತೆ 


ಅಪ್ಪನನ್ನು ಆಡಿಗೆಯವ ಅಂದವನು ಹೆಂಡತಿ ಸೀರೆ ಒಗೆದನಂತೆ 


ಅಪಾಯಿಂಟ್‌ಮೆಂಟ್‌ ಇಲ್ಲದ ಅಳಿಯಬೇಡ, 
ಮನೆ ಕೆಲಸ ಬಾರದ ಮಡದಿ ಬೇಡ 


ಅಪ್ಪ ಹಾಕಿದ ಅರ್ಜಿ ಮಂಜೂರಾಗುವುದು 
ಮಗ ಮೆಜಾರಿಟಿಗೆ ಬಂದಾಗ 


ಅಪ್ಪುವ ಕರಡಿಗೆ ಆಳಾಗಬೇಡ, ಒಪ್ಪಿದ ಹದ್ದಿಗೆ ಅಣಿಯಾಗಬೇಡ 


ಅಭಾವ ಅಭಾವ ಅನ್ನೋದು ಲಾಭ ಹೊಡೆಯುವರ ಸ್ವಭಾವವ 


ಇಂದಿನ ಕೆಲವು ಗಾದೆಗಳು ೩೪೭ 
೩೪ ಅಮ್ಮಾವ್ರು ಯೋಗ್ತೆ ಆಳಿಗ್ಸೊತ್ತು 
೩೫ ಅಯ್ಕಣ್ಣನ ಪೋಸ್ಟರಿಗೆ ಮೈಯೆಲ್ಲ ಸಗಣಿ 


೩೬ ಅರ್ಧಾಂಗಿಯನ್ನು ನೋಡೋಕೆ ಹೊರಟರೆ 
ಅವಳು ನಿದ್ರಾಂಗಿಯಾಗಿರೋದೆ ? 


೩೭ ಅರಿಯೆ ಎಂದರೆ ಅರವತ್ತು ಗುಣ 
(ಸಾಕ್ಷಿ ಹೇಳುವಾಗ) ಕಾಣೆ ಎಂದರೆ ಕೋಟಿ ಗುಣ 


೩೮ ಅಲ್ಪ ವಿದ್ಯಾ ಮಹಾ ಗರ್ವಿ 
“೩೯ ಅಲ್ಪನಿಗೆ ಅರ್ಥ ಸಿಕ್ಕಿದರೆ ಅರ್ಧ ರಾತ್ರೀಲಿ ಅಣು ಭೇದಿಸ್ತಾನೆ 
೪೦ ಅಲ್ಪನಿಗೆ ಅರ್ಥ ಸಿಕ್ಕಿದರೆ ಅರೆ ನಿಮಿಷದಲ್ಲಿ ಕಳ್ಕೊಂಡು ಬಿಡ್ತಾನೆ 
೪೧ ಅವರು ದಿಕ್ಕಾ ಪಾಲಾದರು, ಆಸ್ತಿ ದಿಕ್ಕಾ ಪಾಲಾಯ್ತು 
“೪೨ ಅವಿವೇಕಿ ಮಂತ್ರಿಗಳ ರಾಜ್ಯದಲ್ಲಿರೋಕಿಂತ ಅಡವಿ ಲೇಸು 
೪೩ ಅಸಹ್ಯ ಮನುಭೋಕ್ತವ್ಯಂ 
* ೪೪ ಅಸೆಂಬ್ಲಿಗೆ ನಿಂತವನು ಕೇರಿಗೆ ಬರದೆ ಹೋಗ್ತಾನೆ ? 
1೪೫ ಅಳಿಯ ! ನಿನ್ನ ಕೆಲಸ ಮನೆ ತೊಳೆಯುವುದೇ 
೪೬ ಅಳಿಯ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಉಡುಗೊರೆ 


೪೭ ಅಳಿಯನಿಗೆ ದೀಪಾವಳಿ, ಮಾವನಿಗೆ ಕೋಪಾವಳಿ, 
ಅತ್ತೆಗೆ ತಾಪಾವಳಿ, ಮನೆಯವರಿಗೆ ಶಾಪಾವಳಿ 


೪೮ ಅಂಬಲಿ ಕುಡಿಸೋ ಆಸ್ಪತ್ರೇಲಿ ಮೈ ತಿಕ್ಕೋಳೊಬ್ಬಳು, 
ಒರಸೋಳೊಬ್ಬಳು 


೪೯ ಆಕೆ ಅಂದ್ರೆ ಈತನಿಗೆ ಇಂದ್ರಲೋಕ 
/ ೫೦ ಆತುರಗಾರನಿಗೆ ಬುದ್ಧಿ ಮಟ್ಟ 


1೫) ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ 


೫೨ 


೫೩ 


ಕನ್ನಡ ಗಾದೆಗಳ ಮಹಾಕೋಶ 
ಆಸೆಯಿಂಡ ಅಳಿಯ ಬಂದ್ರೆ ಮಗಳು ಹೊರಗಾಗಿರೋಣ್ವೇ ? 
ಆಡೋದು ಆಂಗ್ಲರ ಮಾತು, ತೊಳೆಯೋದು ಎಂಜಲ್ಲೋಟ 
ಇಟ್ಟಲ್ಲೇ ಬಿದ್ದಿರೊ ಇಟ್ಟಿಗೆ ಮಗನೇ. 
ಇಡ್ಲಿ ಹೊಡೆಯೋಕೆ ಕೊಡ್ಲಿ ಕೇಳಿದನಂತೆ 
ಇತ್ತ ಗಾಡಿ, ಅತ್ತ ಡಬ್ಬಿ ' 
ಇತ್ತ ತಿಂಡಿ, ಅತ್ತ ತಿನಿಸು 
ಇತ್ತತ್ತ ಬನ್ನಿ ಅಂದ್ರೆ ಇಂಗ್ಲಿಷರು ಇದ್ದ ರಾಜ್ಯ ಕಿತ್ತುಕೊಂಡರು 
ಇಬ್ಬರ ಪ್ರಚಾರ, ಮೂರನೆಯವನಿಗೆ ಗ್ರಹಚಾರ 
ಇಳಿಯ ಮುಳುಗಿದವನಿಗೆ ಬಾಳೇನು, ಗೋಳೇನು ? 
ಇಂದಿನ ಸೊಸೆಯೇ ನಾಳಿನ ಅತ್ತೆ 


ಉಣ್ಣ ಬೇಕಾದರೆ ಮಂತ್ರಿಯಾಗು, ಉಪವಾಸವಿರಬೇಕಾದರೆ 
ಉಪಾಧ್ಯಾಯನಾಗು 


ಉದರ ನಿಮಿತ್ತಂ ಬಹುಪರಿ ಮೋಸಂ 

ಉದರ ನಿಮಿತ್ತಂ ಬಹುಘೃತ ಮಾಷಂ 

ಉದರ ನಿಮಿತ್ತಂ ಬಹುಕೃತ ರೇಷನ್‌ 

ಉಪಾಹಾರಕ್ಕೆ ಹೋದರೆ ಉಪದ್ರವ ಬಂತು 
ಉಮೇದುವಾರ ಮಿತ್ರನಲ್ಲ, ಮ್ಯಾನಿಫೆಸ್ಟೊ ಸತ್ಯವಲ್ಲ 
ಉಪ್ಪಿಗೂ ದಾರಿದ್ರ್ಯವಿಲ್ಲ, ಉಪನ್ಯ್ಕೂಸಕ್ಕೂ ದಾರಿದ್ರ್ಯವಿಲ್ಲ 
ಉಸಿರಿದ್ದ ಮೇಲೆ ಸಾವಂತೂ ಗ್ಯಾರಂಟಿ 


ಉರುಳುವ ಮಂತ್ರಿಗೆ ಓಡಾಟ ಜಾಸ್ತಿ 


ಇಂದಿನ ಕೆಲವು ಗಾದೆಗಳು ೩೪೯ 


೭೧ 


ಕೈದಿ 


೭೩ 


ಉಂಗುರ ಕೊಡಲಾರದ ಮಾವ ಬಂಗಾರ ಸಿಕ್ಕಲಿಲ್ಲ ಅಂದ 
ಉಂಡವನಂ ತೇಗಿದ," ಹಸಿದವನು ರೇಗಿದ 

ಊಟ ಮಾಡಲಾರದ ಅಳಿಯ ಕಾಟಾಚಾರದ ಆಡಿಗೆ ಅಂದನಂತೆ 
ಊಟಕ್ಕೆ ಬಂದವನಿಗೆ ಕಾಫಿ ಕೊಟ್ಟು ಸಾಗಹಾಕಿದ ಹಾಗೆ 
"ಊಟಕ್ಕೇಳೊ ಗುಂಡ' ಅಂದರೆ "ಯಾವಕ್ಕೆ ಬೇಯಸಿದ್ದೀ' ಅಂದ 
ಊರು ಚಿಕ್ಕದಾದಷ್ಟೂ ಊರಲ್ಲಿ ದೊಡ್ಡ ಮನುಷ್ಯರು ಹೆಚ್ಚು 
ಊರೆಲ್ಲ ಸೂರೆ ಆದಮೇಲೆ ಕೋಟೆ ಬಾಗಿಲು ಕದ್ದರು 

ಯಷಿಪಂಚವಿ ಆದೋಳನ್ನ ಉರುಟಣೆ ಹಾಡು ಹೇಳೆ ಅಂದ ಗಂಡ 
ಎಣ್ಣೆ ಬಂದಾಗ ಎಳ್ಳು ಕೊಟ್ಟಿ ವನು ಹಣಕ್ಕೆ ಬಂದ 

ಎಣ್ಣೆ ಬಂದಾಗ ಟೈರೇ ಬರ್‌ 

ಎತ್ತಿಗೆ ಜ್ವರ ಬಂದರೆ ಕೋಣನ್ನ ಎಳೆದು ಕಟ್ಟಿದರು 

“ಎಲೆ ಹಾಕೊ ಗುಂಡ' ಅಂದ್ರೆ "ನಮ್ಮ ಜಾತಿಯವರೆಷ್ಟು ಜನ?' ಅಂದ 
ಎಲೆಕ್ಟ್‌ ಆಗೋಕ್ಕೆ ಮೊದಲೇ ಖಾದಿ ಬಟ್ಟೆ ಹೊಲಿಸಿದ ಹಾಗೆ 
"ಏನೇ ಬರಲಿ, ಮುಗ್ಗ ಟ್ಟಿ (ಒಬ್ಬಟ್ಟಿ)ರಲಿ' 

“ಏನೋ ಗೋಪಿ' ಅಂದರೆ "ತಂದುಕೊಡು ಒಂದು ಪೀಪೀನ' ಅಂದ 


“ಏನೇ ಗೌರಿ ಓಡಾಟ' ಅಂದ್ರೆ 
"ಅಮೃತಸರದಲ್ಲಿ ದೇವರೂಟ' ಅಂದ್ಳು ಸಚಿವೆ 


"ಏನೇ ಬೋರಿ ತಾರಾಟ' ಅಂದ್ರೆ 
"ಇಸ್ಕೋಲ್ನಾಗೆ ಇವತ್ತು ಇಲೆಕ್ಸನ್ನು' ಅಂದಳಂತೆ 


ಏಸು (ಏಸುಕ್ರಿಸ್ತ) ಹೇಳಿದರೂ ಬುದ್ಧಿ ತಿಳಿಯದು 


ಒಗ್ಗಟ್ಟೆ ಹೇ ಒಬ್ಬಟ್ಟು 


೨೧೦೦ 


ಕನ್ನಡ ಗಾದೆಗಳ ಮಹಾಕೋಶ 
ಒಡೆಯನಿಲ್ಲದ ಭೂಮಿ ಕೆಡಕಿಗೆ ಕಾರಣ 


ಒಪ್ಪತುಂಡವ ಪುಣ್ಯವಂತ, ಎರಡು ಹೊತ್ತು ಉಂಡವ ನಾಣ್ಯವಂತ, 
ಮೂರು ಹೊತ್ತು ಉಂಡವನಿಗೆ ಮೂರು ವರ್ಷ ಸಜ (ರೇರ್ಷಗಾದೆ) 


ಒಲಿದರೆ ಚಾಕರಿ, ಮುನಿದರೆ ಪೋಕರಿ 
ಒಲುಮೆಗೊಬ್ಬ ಮಗಳು, ಉಳುಮೆಗೊಬ್ಬ ಮಗ 
ಒಂದಲ್ಲ ಮತದಾರನಿಗೆ ಸಂದಿಸಂದೀಲೂ ಬೇಡೋರೇನ 
ಓಟಿನ ಆಸೆಗೆ ಕೋಟೆ ಮಕ್ಕಳಿಗೆ ಮುತ್ತುಕೊಟ್ಟ 
“ಓಟಂ' ಅಂದರೆ "ನೋಟು! ಅನ್ನೋದೆ ? 
“ಓಟು ಕೊಡೊ ನಿಂಗ !' ಆಂದರೆ "ನಿಂತವರೆಷ್ಟು ಮಂದಿ?” ಅಂದ 
“ಓಟು ಕೊಡಪ್ಪ !' ಅಂದ್ರೆ "ಕಾಟು ಹಾಕಲೇ ?' ಅಂದ 
ಓಟುದಾರ ಕೊಡ, ಉಮೇದುವಾರ ಬಿಡ 
ಓದಿಲ್ಲ ಬರಹವಿಲ್ಲ, ಆದರೂ ಬೋರಣ್ಣ ಚುನಾವಣೇಲಿ ಗೆದ್ದ 
ಓಂಕಾರಕ್ಕಿಂತ ಹೂಂಕಾರವೇ ಪ್ರಭಾವಶಾಲಿ 
ಕಣ್ಣುಕೊಟ್ಟ ದೇವರು ಅದನ್ನು ಕೆಡಿಸಿಕೊ ಅಂದ್ನೇ 
ಕತ್ತು ಹಿಸುಕಿದರೂ ಅತ್ತೆಯ ಮಗಳೇ ಚಂದ 
ಕತೆಗೆ ಕಾಲಿಲ್ಲ, ಕಾನೂನಿಗೆ ಕಣ್ಣಿಲ್ಲ 
ಕತೆಗೆ ಕಾಲಿಲ್ಲ, ಕೇನಿಗೆ ಕಾಲದ ಪರಿಮಿತಿ ಇಲ್ಲ 


ಕನಸಿನಲ್ಲಿ ಮಾವನ ಮನೆ ನೋಡಿ ಬೆಳಿಗ್ಗೆ ಎದ್ದು 
“ಆರತಿ ತಟ್ಟೆ ಎಲ್ಲಿ?' ಅಂದನಂತೆ 


ಕನ್ನಡ ಕಲಿತರೆ ಕೈಲಾಸ 


ಕರತಲದ ಕಜ್ಜಿಗೆ ಕನ್ನಡಿ ಏಕೆ ? 


ಇಂವಿನ ಕೆಲವು ಗುದೆಗಳು 


೧೦೯ 
“000 


೧೧೧ 


A೧೨೬ 


1೧೨೮ 


ಕರುಳಲ್ಲಿ ಕತ್ತರಿ, ಬಾಯಲ್ಲಿ ಕತ್ತುರಿ 

ಕಲ್ಲಾಗಿ ಇರಬೇಕು ಕಠಿನ ಕಾನೂನೊಳಗೆ 
ಕಲ್ಲಾಗಿ ಇರಬೇಕು ಕೆಳದರ್ಜೆಯವರೊಳಗೆ 
ಕಳ್ಳಭಟ್ಟಿಯ ಕೆಳಗೆ ಒಲೆ ಚಾಚಿದರೆ ಬುದ್ಧಿಗೇಡಂ 
ಕಳ್ಳರಿಬ್ಬರು ಸೇರಿದರೆ ಕೊಳ್ಳೆ 

ಕಾಗುಣಿತ ಬಾರದವನಿಗೆ ಕಾವ್ಯ ಹೇಳಿದ ಹಾಗೆ 
ಕಾಫಿಗಾದರೆ ಕುಲವಿದೆ, ರೂಪಾಯಿಗೆ ಕುಲವಿಲ್ಲವೆ ? 
ಕಾರಕಾರಕ್ಕೆಲ್ಲ ಸರಕಾರವೇ ಕಾರ 

ಕಾಲಿಗೆ ದೂರವಾದರೆ ಕಾರಿಗೂ ದೂರವೆ ? 
ಕಾಲಿನ ಮೇಲಾಸೆ, ಕ್ರಿಕೆಟ್‌ ಮೇಲೆ ಪ್ರೀತಿ 
ಕಾವೂ ಸಾಯದು, ಸೋಲೂ ಮುರಿಯದು 
ಕಾಳಸಂತೆ ಬಿಟ್ಟು ಕೌನ್ಸಿಲ್ಲಿಗೆ ನಿಂತ ಹಾಗಾಯ್ತು 
ಕಿತ್ತುಕೊಂಡು ತಿಂದರೂ ಕಿರಿ ಅಳಿಯನೇ ವಾಸಿ 
ಕುರಿಷತ್ತಿಗೆ ತೋಳನೇ ಅಧ್ಯಕ್ಷ 


ಕುಳಿತು ಕುಡಿಯೋನಿಗೆ ಕುಬೇರನ ಹೊನ್ನಾದರೂ ಸಾಲದು 


ಕೂಲಿಗಳಿಗೆ ತೃಪ್ತಿಯಿಲ್ಲ, ಸ್ಟ ಕಿಗೆ ಕೊನೆಯಿಲ್ಲ 
ಕೂಳು ಚೆಲ್ಲಿದರೆ ಕೃತಘ್ನರಿಗೇನು ಕಮ್ಮಿ ? 
ಕ್ಯೂನಲ್ಲಿ ನಿಂತವನೇ ಕೋಣ 

ಕೆಡೋಕೆ ಪಟ್ಟಣವೇ ಸರಿ 


ಕೆಲಸವಿಲ್ಲದ ಕವಿ ಮಕ್ಕಳ ಕವನ ಬರೆದ 


& 


೩೫) 


೩೫೨ 


ಆ 0೩೦ 


ಕೆನ್ನಡ ಗಾದೆಗಳ ಮಹಾಕೋಶೆ ಕ್ಯ 


ಕೇಡು ಬರುವ ಕಾಲಕ್ಕೆ ವಿಮಾನ ಮೊಟ್ಟೆ ಇಟ್ಟಿತು 

ಕೈ ತೋರಿಸಿ ಸೀಟಿಲ್ಲ ಅನ್ನಿಸಿಕೊಂಡ ಹಾಗೆ 

ಕೈಗೆ ಬಂದ ಕ್ಕಾಚು ಬೌಂಡರಿಗೆ ಪೋಚು 

ಕೈಗೆ ಬಂದ ಕ್ಯಾಚು ಬಾಯಿಗೆ ಬಡಿಯಬೇಕೆ ? 

ಕೈಗೆ ಬಂದದ್ದು ಫೈನಲ್‌ಗಿಲ್ಲ 

ಕೈಗೆ ಬಂದ ಮುತ್ತು ಬಾಯಿ (ಕೆನ್ನೆ)ಗಿಲ್ಲವಾಯಿತು 

ಕೈ ತುಂಬ ಸಂಬಳ, ಕಿಸೆ ತುಂಬ ಸಾರಿಗೆ 

ಕೈಲಾಗದ ಆಫೀಸರು ಕ್ಲಾರ್ಕಿನ ಕಾಲು ಹಿಡಿದ 
ಕೈಲಾದವರು ಮಾಡುತ್ತಾರೆ, ಕೈಲಾಗದವರು ಆಡುತ್ತಾರೆ 
ಕೊಡುವ ದಡ್ಡರಿರುವಾಗ ಬೇಡುವ ಜಾಣರಿಗೆ ಕೊರತೆಯೆ ? 
ಕೋಪಿಷ್ಟ ಹುಡುಗಿಗೆ ಪಾಪಿಷ್ಟ ಗಂಡ 


ಕೋಳಿಗೆ ಜ ಎರ ಒಂದರೆ ಕೊಕ್ಕರೆಗೆ ಇಂಜಕ್ಷನ್ನೇ ? 


ಕಾಂಗಿನೆದುರಿಗೆ ಕುರುಚಲೂ, ಬಸ್ಸಿನೆದುರಿಗೆ 
ಟಾಂಗವೂ ಶೋಭಿಸಿಯಾವೆ ? 


ಕ್ರಿಕೆಟ್‌ ಆಡಿ ಕಿಟ್ಟಿ ಕೆಟ್ಟ, ಪುಟ್‌ಬಾಲ್‌ ಆಡಿ ಪುಟ್ಟ ಕೆಟ್ಟ 
ಖಜಾಂಚಿಗಿಂತ ಕಂಡಕ್ಟರೇ ವಾಸಿ) 

ಖಾದಿ ತೊಟ್ಟೋನು ಖದೀಮ 

ಖಾದಿ ಹಿಡಿದೋನು ಗಾದಿ ಹತ್ತಿದ 

ಖಾಯಂ ಸೂಳೆಯೇ ಹೆಂಡತಿ, ತಾತ್ಪೂರ್ತಿಕ ಹೆಂಡತಿಯೇ ಸೂಳೆ 
ಗಡ್ಡಬಿಟ್ಟ ಮಾತ್ರಕ್ಕೆ ಕ್ಷೌರಿಕ ಉಪವಾಸ ಬೀಳ್ತಾನ್ಯೇ? 


A 


Mea ಹು. ಸು 


ಇಂದಿನ ಕೆಲವು ಗಾದೆಗಳು 


೧೪೮ 


ಆ 0೪೯ 


. ೧೫೦ 
೧೫೧ 


"೧೫೨ 


“೧೫೩ 


23 


ಗಣಿ ಕೆಲಸದವರಿಗೆ ಗಣಿ ಗಿಣಿಗಳೇ ಗತಿ 


ಗಣೇಶನ ಹಬ್ಬಕ್ಕೆ ಬಂದ ಗತಿಗೆಟ್ಟ ಅಳಿಯ, 
ಉಗಾದಿಗೆ ಬಂದ ಊರು ರೋಸಿದ ಅಳಿಯ, 
ದೀಪಾವಳಿಗೆ ಬಂದ ಧೀರ ಆಳಿಯ 


ಗದ್ಯ ಮುರಿದರೆ ಪದ್ಯ ಆಯಿತು 
ಗಂಟು ತೀರಿದ ಮೇಲೆ ನಂಟರೇ ಗಂಟಲಿಗೆ ಗಾಣ 


ಗಂಡ ಅಂದ್ರೆ ದುಡಿಯುವ ಕೂಲಿ, 
ಹೆಂಡತಿ ಅಂದ್ರೆ ಹಡೆಯುವ ಯಂತ್ರ 


ಗಂಡ ಮಂತ್ರಿ ಪಟ್ಟಕ್ಕೆ ಬಂದಾಗ 
ಹೆಂಡತಿ ಮಹಿಳಾ ಸಮಾಜದ ಉದ್ಭಾಟನೆಗೆ 


ಗಂಡ ಹೆಂಡಿರ ಜಗಳದಲ್ಲಿ ಮಕ್ಕಳೂ ಜಗಳ ಕಲಿತವು 
ಗಂಡ ಹೆಂಡಿರ ಜಗಳದಲ್ಲಿ ಮಾವ ಬಡವಾದ 

ಗಂಡ ಹೆಂಡಿರ ಜಗಳ ಕೊಂಡು ಕೊಡೋ ತನಕ 
ಗಂಡನಿಗಿಂತ ಫ್ರೆಂಡಿನ ಜೊತೇಲಿ ಸಲಿಗೆ ಜಾಸ್ತಿ 


ಗಾಜಿನ ಮನೆಯಲ್ಲಿ ವಾಸಿಸುವವರು ಕಲ್ಲೆಸೆಯಬಾರದು 
ಅವರು ಬೆತ್ತಲೆಯೂ ತಿರುಗಬಾರದು 


ಗಾಡಿ ಹೋದ ಮೇಲೆ ನಿಶಾನಿ ಹಿಡಿದ ಹಾಗೆ, 

ಗಾಂಧಿ ಟೋಪಿ ಹಾಕ್ಕೊಂಡ್ರೆ, ಬಂತೇ ಭಾಗ್ಯ ? 
ಗುಮಾಸ್ತನಿಗೇಕೆ ಮಜ್ಜಿಗೆ ಪಳಿದ್ಯ? 

ಗೃಹಿಣಿಯಿಲ್ಲದ ಮನೆಯಿಲ್ಲ, ಬಾವಿ ಇಲ್ಲದ ಹೊಲವಿಲ್ಲ 


ಗುಂಡಿಗೆ ಇದ್ದವ (ರೇಡಿಯೊ) ಗಂಂಡಿ ತಿರುಗಿಸಲಿ 


೬೫೪ 


ಕನ್ನಡ ಗಾದೆಗಳ ಮಹಾಕೋಶ 
ಗೆದ್ದ ಮೇಲೆ ಬುದ್ಧಿ ಹೋಯಿತು, ಬಿದ್ದ ಮೇಲೆ ಮಾನ ಉಳಿಯಿತು 
ಗ್ರೋಮೋರ್‌ ಫುಡ್ಡಿನವರು ಗೋರಿಗೂ ಕೈ ಹಾಕಿದರಂತೆ 
ಚಹ ಕುಡಿಸಿ ಚಾನ್ಸ್‌ ಹೊಡಕೊಂಡ 
ಚಹ ಕುಡಿದ ಬಾಯಿ ಒಡಕು ಜಂಮ್ಮದ ಕಾಯಿ 
ಚಪಲೇ ಚಪಲೋತ್ಪತ್ತಿ 
ಚವಲಿಗೆ ಪಾಲೀಸು, ಪಾವಲಿಗೆ ಮಾಲೀಸು 
ಚಂಡನಿಗೊಬ್ಬ ಪ್ರಚಂಡ ಎದುರಾದ ಹಾಗೆ 
ಚಂದ ಎತ್ತಿನೋಡು, ಚುನಾವಣೆಗೆ ನಿಂತು ನೋಡು 
ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ 
ಚಿಲ್ಲರೆ ತೋರಿಸಿದರೆ ಪರ್ಸನ್ನೇ ಹಾರಿಸಿದ 
ಚುನಾಯಿತನಾದ ಮಂತ್ರಿ ಮೇಯಿಸುವುದಿಲ್ಲ 
ಚುನಾವಣೆಗೆ ನಿಂತ ಅರಿಕೇಸರಿ ಸೋತಾಗ ಪರಾರಿ 


ಜನ ಮರುಳಾದರೆ ಜಾತ್ರೆ ಮರುಳಾಗದೆ ಇರುತ್ತದೆಯೆ ? 


ಜನಾನ ದನ ಮಾಡೋಕೆ ಜನಾರ್ಧನ ಬೇಕಿಲ್ಲ 

ಜಂಬೂ ಸವಾರಿ ಹೋಯ್ತು, ಬಂಬೂ ಸವಾರಿ ಬಂತು 
ಜಾಣರಿಗೆ ದಡ್ಡರ ತಲೆಯೇ ಸೋಪಾನ 

ಜಾತ್ಯತೀತ ರಾಷ್ಟ್ರದಲ್ಲಿ ನಿತ್ಕಾತೀತ ಕಮೀಟಿ 

ಜೋಗಿ ಜೋಗಿ ಗುದ್ದಾ ಡಿ ಬುರುಡೆ ಒಡೆಯಿತು 
ಟಿಕೇಟು ನನ್ನ ಕೈಲಿರೋವಾಗ ರೈಲು ಹೆಂಗೆ ಬಿಟ್ಟಾನು ? 


ಡಿಗ್ರಿ ಇರುವವರಿಗೆಲ್ಲ ಅಗ;ಪೂಜೆ 


ಇ 


ಇಂದಿನ ಕೆಲವು ಗಾದೆಗಳು ೩೫೫ 


೧೮೪ 
೧೮೫ 
೧೮೬ 

- ೧೮೭ 
೧೮೮ 
೧೮೯ 


೧೯೦ 


ತಕ್ಕಡಿಗ್ಗೊತ್ತೆ ಸಕ್ಕರೆ ಬೆಲೆ ? 

ತಲವಾರ್‌ ಕಟ” ಮಿಾಸೆ ಇದ್ದರೆ ತಲವಾರನಾದ:ನೆ? 

ತಾನೂ ತಿಂದ, ತನ್ನವರಿಗೂ ಕೊಟ್ಟ 

ತಾರೆಯಂತೆ ಮಗಳು, ಮಂತ್ರಿಯಂತೆ ಮಗ 

ತಿಥಿ ಬಂದರೂ ಕಾಫಿ ಬಿಡ 

ತಿರುಪತಿಯಲ್ಲಿ ಕಪಿಗಳ ಹಾವಳಿ, ಧಾರವಾಡದಲ್ಲಿ ಕವಿಗಳ ಹಾವಳಿ 
ತಿಂಗಳಿಗೊಂದು ಬೆಂಗಳೂರು ಸಾಧ್ಯವೆ ? 

ತಿಂದಂ ತೇಗದವನು ಕೊಟ್ಟು ಕೈಮುಗೀತಾನ್ಯೆ ? 


ತುಂಗೆಯಾದರೇನು, ಗಂಗೆಯಾದರೇನು, 
ಇಂಗು ಹಾಕಿದರೆ ಸಾರು ಚೆನ್ನ 


ತುಂಟ ದೇವರಿಗೆ ಗಂಡ ಪೂಜಾರಿ 

ತೆನೆಗೂಡಿದರೆ ಬತ್ತ, ಹನಿಗೂಡಿದರೆ ಹೊಸಸೀರೆ 

ತೋಳ ಹಳ್ಳಕ್ಕೆ ಬಿದ್ದರೆ ಬೇಟೆಗಾರರಲ್ಲೇ ಬೈದಾಟ 

ತೋಳು ಕೊಡು ಅಂದ್ರೆ ತೂಕ ಎಷ್ಟು ಅಂದನಂತೆ 

ದಾಕ್ಷಿಣ್ಯಕ್ಕೆ ಕಾಫಿ ಕುಡಿದು ಹೊಟ್ಟೆ ಕೆಡಿಸಿಕೊಂಡ 

ದಿಳ್ಳಿಗೆ ಹೋದರೂ ಹಳ್ಳಿ ಬುದ್ಧಿ ಬಿಡ 

ದಿಳ್ಳಿಯಲ್ಲಿ ಒಂದು ಪಾರ್ಟಿಯಾದರೆ ಹಳ್ಳಿಯಲ್ಲಿ ನಾನಾ ಪಾರ್ಟಿ 
ದೀಪಾವಳಿಗೆ ಅಳಿಯ ಬಂದರೆ ಇಡ್ಲಿ ಬೆಟ್ಟ, ಕಾಫಿ ನದಿ 


ದೀಪಾವಳಿಗೆ ಬಂದ ಅಳಿಯ 
ಉಗಾದಿ ಮುಗಿಸ್ಕೊಂಡು ಹೋಗ್ತೀನಿ ಅಂದ 


ದುರ್ಭಿಕ್ಷದಲ್ಲಿ ಅಧಿಕ ಮೋಸ 


೩೫೬ 


ಕನ್ನಡ ಗಾದೆಗಳ ಮಹಾಕೋಶ 
ದೊಡ್ಡ ಆಸ್ಪತ್ರೆ ಚಿಕಿತ್ಸೆ ದೊಡ್ಡ ಕುದುರೆ ಚೇಷ್ಟೆ 
ಧೈರ್ಯಂ ಸರು ಹೊತ್ತಿನಲ್ಲಿ ಸಾಧನಂ 


ನನಗೇನೂ ವರದಕ್ಷಿಣೆ ಬೇಡ ಅಂದವ 
“ನಾ ಫಾರಿನ್ನಿಗೆ ಹೋಗೋದಕ್ಕೆ ಹತ್ತು ಸಾವಿರ ಕೊಡಿ' ಅಂದ 


ನ ಭೂತೋ, ನ ಪ್ರೇತೋ . 

ನಮ್ಮ ರಿಸರ್ಚೂ ಒಂದೇ, ಗೆಣಸು ಕೆರೆಯೋದೂ ಒಂದೇ 
ನಂಬಿ ಕರೆದರೆ ಹೋಗೆನ್ನುವಳು ಹಡೆದವ್ವ 

ನಾಗೋಲಿ ನಿಷ್ಟುರವಿಲ್ಲದೆ ಮದುವೆ ಮುಗಿದೀತೆ ? 
ನಾಡಿದ್ದುಣ್ಣೋ ಮಹಾರಾಯ 


ನಿಜ ಹೇಳಿದರೆ ನಿಷ್ಠುರ, ಕತೆ ಹೇಳಿದರೆ ಕತ್ತುರಿ 


ನಿತ್ಯ ಕ್ಕೂ ನಿಲ್ಲೋರ ನೋಡಿ ಅಳೋರ್ಯಾರು ? 

ನಿದ್ರೆ ಬಾರದ ಕಿಚ್ಚಿಗೆ ಮಕ್ಕಳ ಹಡೆದರು 

ನಿಂತಾಗ ಉಮೇದುವಾರ, ಸೋತಾಗ ನಿರಾಧಾರ 

ನಿಂತಾಗ ಹುರಿಯಾಳು, ಸೋತಾಗ ಬರಿ ಸೊ(ಗೋ)ಳು 
ನೀರ ಹಾವನ್ನು ಮಾನು ಅಂತ ಹಿಡಿದರೆ ಸುಮ್ಮನಿದ್ದೀತೆ ? 
ನೀರಂಗಂಟಿ ಕೈಲಿ ಒಂಟಿಯಾಗಿ ಸಿಕ್ಕಿದಂತೆ 

ನುಗ್ಗೇಕಾಯಿ ಕೀಳೋಕೆ ಮರ ಹತ್ತಿದ ಹಾಗೆ 

ನೂರು ಜುಟ್ಟು ಕಲೆತರೂ ಮೂರು ಜಡೆ ಕಲೆಯೋಲ್ಲ 
ನೆಗಡಿ ಹಿಡಿದ ನಾಯಿ ಬೇಟೆಗೆ ಅಪ್ರಯೋಜಕ 


ನೆಟ್ಟಾನೆ ಹೆಣ್ಣು, ನೆಟ್ಟನೆ ಊಟ 


ಇಂದಿನ ಕೆಲವು ಗಾದೆಗಳು ೩೫೭ 


೨೨೨ 


ತೆ 


ನೆವರಿಕೊಂಡು ಹೋಗುವವ ಬವರಕ್ಕೆ ಬಂದಾನೆ ? 
ನೇಗೆಯವನಿಗೇಕೆ ಕೋತಿಮರಿ ? 

ನೊಣ ಹೊಡೆಯೋಕೆ ಲೈಸೆನ್ಸ್‌ ಬೇಕೆ? 

ಪಕ್ಕವಿದ್ದರೆ ಸಾಲದು ಪಕ್ಷಿಗೆ, ಕೊಕ್ಕೂ ಇರಬೇಕು 

ಪತ್ರಿಕೆ ನಡೆಸಿ ನೋಡು, ಬಾಡಿಗೆ ಮನೆ ಹುಡುಕಿ ನೋಡು 
"ಪ್ರಧಾನಿ ಹುದ್ದೆ!" ಅಂದರೆ "ಯಾರಿಗೆ, ನನಗಾ?' ಅಂದನಂತೆ 


ಪರ ಊರುಗಳಲ್ಲಿ ದೊಡ್ಡ ಮನುಷ್ಯನಾದರೆ 
ಹುಟ್ಟೂರಿಗೆ ಎಂದೂ ಹುಡುಗನೇ 


ಪರರ ಹೆಣ್ಣ ಮುಟ್ಟುವವರು 
ಪರರ ಅಂಗಿ ಮುಟ್ಟುವುದನ್ನು ಸಹಿಸೋದುಂಟೆ ? 


ಪರಮಾನ್ನ ತಿನ್ನುವಷ್ಟು ವರಮಾನ ಇರಬೇಕು 


ಪರಮಾತ್ಮ ಅಂತ ಕೂತರೆ ಮರ ಬೆಳೆಯುತ್ಯೇ ? 
ಪರೀಕ್ಷೇಲಿ ಪಾಸಾದರೂ ಪರಿತಾಪ ತಪ್ಪಲಿಲ್ಲ 
ಪರೀಕ್ಷೇಲಿ ಫೇಲಾದವರಿಗೆ ಕೋಡುಬಳೆ ಹಂಚಿದರು 
ಪಾಠ ಕಾಲು, ಪ್ರಾಕ್ಟೀಸ್‌ ಮುಕ್ಕಾಲು 

ಪಾತ್ರೆ ತೊಳೆಯುವವನಿಗೇಕಿ ಪ್ರತಿನಿಧಿ ಸಭೆ ಚಿಂತೆ ? 
ಪಾಹಿ ಚುನಾವಣೆಗೆ ನಿಂತರೆ ಮೂರೇ ಓಟು 


ಪಾಪಿ ಪಣ ತೊಟ್ಟ ರೆ ಕುದುರೆಗೆ ಮೊಣಕಾಲು ಮುರಿಯಿತು 
(ಕುದುರೆ ಜೂಜು) 


ಪಾಷಿ ಪತ್ನಿ ಮನೆಗೆ ಹೋದರೂ ಕಾಫಿಗೆ ಸೊನ್ನೆ 


ಪಾಫಿ ಬಸ್ಸಿಗೆ ಹೋದರೆ ಪೆಟ್ರೋಲೇ ನಾಸ್ತಿ 


೩೫೮ 
೨೪೦ 
ಆ೨೪೧ 


'೨೪೨ 


ಕನ್ನಡ ಗಾದೆಗಳ ಮಹಾಕೋಲೆ 
ಪಾಪಿ ಬಸ್ಸಿನಲ್ಲಿ ಕೂತರೆ ಮೊಣಕಾಲು ಮಡಿಸಲೂ ಜಾಗವಿಲ್ಲ 
ಪಾಪಿ ಸಿನಿಮಾ ಹೊಕ್ಕರೆ ಪವರ್‌ ಕಟ್ಟಾಯಿತು 


ಪಾಪಿ ಸಮುದ್ರ ಹೊಕ್ಕರೆ ಸಮುದ್ರದ ತುಂಬ ಮೊಸಳೆಗಳು, 
ಪುಣ್ಯವಂತ ಹೊಕ್ಕರೆ ಹಾಲು, ಜೇನು 


“ಪಾಸಾಯ್ತೇನೊ ಮಗನೇ' ಅಂದ್ರೆ; 
ಪಾರ್ಟ್‌ ಪಾರ್ಟ್‌ನಲ್ಲೂ ಫೇಲು ಅಂದನಂತೆ 


ಪಾಂಡುವಿಗೆ ಬಿಳಿ ರೋಗ, ಮಾರವಾಡಿಗೆ ಬಿಳಿ ರೂಪಾಯಿ ರೋಗ 


ಪಿಂಚಣಿ ಆದವನಿಗೆ ಪುರಾಣವೇ ಗತಿ 


ಪುಡಾರಿ ಗಳಿಸಿದ್ದು ಮಗನ ವಿದೇಶ ಯಾತ್ರೆಗೆ 

ಪುಡಾರಿಗೆ ಕೊಟ್ಟ ದುಡ್ಡು ಕೋರ್ಟಿಗೆ ಹೋದರೂ ಬರೋಲ್ಲ 
ಪುಡಾರಿಯ ರಾಜ್ಯ ಬಂದರೂ ಪುರಿ ತಿನ್ನೋದು ತಪ್ಪಲಿಲ್ಲ 
ಪುನರಪಿ ಭಾಷಣ, ಕಂಠಶೋಷಣ 

ಪುನರಾಯಾನ್‌ ಮಹಾಲಿಪಿ ವೃಂದಂ 

ಪುರಾಣವಾದ ವಕಾತ್ರಕ್ಕೆ ಪೂರ್ತಿ ಕೇಳಬೇಕಾಗಿಲ್ಲ 

ಪೂಜಾರಿ, ಪಾರುಪತ್ತೇಗಾರರ ಜಗಳದಲ್ಲಿ ದೇವರು ಮೆತ್ತಗಾದ 
ಪೆಟ್ಟಿಗೆಯಿಂದ ಪೆಟ್ಟಾದರೂ ಸಿಟ್ಟು ಬಿಡಲಿಲ್ಲ 

ಬಕರಾ ಇದ್ದಲ್ಲಿ ಬಿಟ್ಟಿ ಕುಡುಕರು 

ಬಗ್ಗಿದವನ ಮೇಲೆ ಬೆಡ್ಡಿಂಗ್‌ ಇ ತ್ಚಿರು 


"ಬಟ್ಟೆ ಕೊಡಿ ಮಾಸ್ವಾಮಿ' ಅಂವರೆ "ನೀನೇ ನೂತು ಉಟ್ಟುಕೊ' 
ಅನ್ನೋದೆ ? 


ಬಡವರ ಕೂಗು ವಿಧಾನಸೌಧ ಮುಟ್ಟೀತೆ ? 


13 


ಇಂದಿನ ಕೆಲವು ಗಾದೆಗಳು 


1೨೫೮ 
೨೫೯ 
೬೦ 
"೨೬೧ 
೨೬೨ 
1೨೬೩ 
೨೬೪ 
೨೬೫ 
೨೬೬ 
1೨೬೭ 
೨೬೮ 


೨೬೯ 


“೨೭೦ 
೨೭೧ 


೨೭೨ 


೨೭೩ 


೨೭೪ 


೨೭೫ 


ಬಡವನನ್ನು ಕಂಡರೆ ಬಂದವರೆಲ್ಲ "ಬುಸ್‌' ಅಂತಾರೆ 
ಬರಿಬಾಯಿ ಆಡಿಸೋನಿಗೆ ಸ್ಲೋಗನ್‌ ಸಿಕ್ಕಿದ ಹಾಗೆ 
ಬಲ್ಲವನೇ ಬಲ್ಲ ಲಲ್ಲೆಯ ಸವಿಯ 


ಬಹಳೆ ಮಕ್ಕಳಾದರೆ ಬಹು ಕ್ಲೇಶ 


ಬಂಗಲೆ ಕಟ್ಟೊ ಕೂಲಿಗೆ ಜಂಗ್ಲಿಯೇ ಗತಿ 

ಬಾಯಲ್ಲಿ ಪ್ರಜಾತಂತ್ರ, ಕೃತಿಯಲ್ಲಿ ಕಳಿಂಗ ತಂತ್ರ 

ಬಾಯಿ ಇದ್ದವನು ಮಂತ್ರಿಗಳನ್ನು ತದುಕಿದ 

ಬಾಯಿ ಬಿಟ್ಟರೆ ಮಣ್ಣು ತುಂಬುವುದೆ ? 

ಬಾಲ ಇರುವುದೆಲ್ಲ ಕುದುರೆ, ಡಿಗ್ರಿ ಇದ್ದವರಿಗೆಲ್ಲ ಅಗ್ರಪೂಜೆ 
ಬ್ಲ್ಯಾಕಿನಲ್ಲಿ ಬಂದದ್ದು ರೇಸಿನಲ್ಲಿ ಹೋಯಿತು 

ಬಿ.ಎ. ಪ್ಯಾಸು ಮಾಡೋಕ್ಕುಂಚೆ ಬೀದಿ ಪ್ಯಾಸು ಮಾಡಬೇಕು 


ಬಿಟ್ಟಿ ಕೊಡ್ತೀನಿ ಅಂದರೆ 
ಬೆಟ್ಟದ ಮೇಲಕ್ಕಾದರೂ ಹಾರಿ ಬರ್ತೇನೆ ಅಂದ 


ಬೀಗರ ಬಾಯಿಗೆ ಬೀಗವೇ ನಾಸ್ತಿ 
ಬೀರುಗಂಟಿ ತಂಟೆ ಯಾಕೆ ? 


ಬೀಸುವ ಚೆಂಡು ತಪ್ಪಿದರೆ ಸಾವಿರ ರನ್‌ ಆಯಿತು 


೨ ದ್‌ 
ಬುದ್ಧಿಯೋರು ಆಫೀಸು ಬುಟ್ರೆ ಕ್ಲಬ್ಬು, 
ಅಮ್ಮಾವ್ರು ಮನೆ ಬುಟ್ರೆ ಸಮಾಜ 


ಬೂದಿ ಮುಚ್ಚಿದ ಭಂಡ 


ಬೆಳ್ಳಗಿರುವವರೆಲ್ಲ ಭಾಗ್ಯವಂತೆಯರಲ್ಲ, 
ತೆಳ್ಳೆಗಿರುವವರೆಲ್ಲ ತಾರಾಮಣಿಗಳಲ್ಲ 


೩೬೦ ಕನ್ನಡ ಗಾದೆಗಳ ಮಹಾಕೋಶ 
೨೭೬ ಬೆಂಗಳೂರಿಗೆ ಹೋದರೂ ತಂಗಳನ್ನವೇ ಗತಿ 


೨೭೭ ಬೆಂದ ಬಾಯಿಗೆ ಬಂದದ್ದೇ ಮಂಗಳಾಷ ಕ, 
ನೊಂದ ಹೆಂಗಸು ಹೇಳಿದ್ದೇ ಹಾಡು 


೨೭೮ ಬೇರೋಜುಗಾರ, ಸರ್ವಮೊಕ್ತಿಯಾರ 


1 ೨೭೯ ಬೇಸಾಯದವ ಬೇಗ ಸಾಯ. 
೨೮೦ ಬೊಗಳಿ ಬೊಗಳಿ ರಾಗ, ಉಗುಳಿ ಉಗುಳಿ ಟಿ.ಬಿ. 
೨೮೧ ಬ್ಲೇಡು ಹಿಡಿದ ಕೈಗೆ ಬೇಡಿ ಬೀಳುವುದು ತಡವೇ? 
೨೮೨ ಭಂಡರ ರಾಜ್ಯದಲ್ಲಿ ಉಂಡೆವನೇ ಜಾಣ 

೨೮೩ ಭೋಜನಾಂತೇ ಪಿಬೇಕ್‌ ಬ್ರಾಂದಿಂ 


“೨೮೪ ಭಾವ ಮೈಜುನನಿಗೆ ಸುರ್‌ ಸುರ್‌ ಬತ್ತಿ ಚಿಂತೆ. 
ಹೆಂಡತಿಗೆ ಕಿಸ್‌ ಮತಾಪಿನ ಚಿಂತೆ 


೨೮೫ ಭಾಷಣ ಮಾಡೋನಿಗೆ ನೀರು ಕುಡಿಸೋನೊಬ್ಬ 
/೨೮೬ ಮಕ್ಕಳುಣ್ಣೋ ಕಾಲಕ್ಕೆ ಅಪ್ಪ ಜೂಜು ಕಲಿತ 
೨೮೭ ಮಗ ಮೂದೇವಿ, ಸೊಸೆ ಕ್ಕೂದೇವಿ 


0೨೮೮ ಮಗನ ಕೇಸಾದ್ರೂ ಛಾಯರ್‌ ಬಿಡ 


೨೮೯ ಮಣ್ಣಿನಿಂದ ಆದವ ವಿನಾಯಕ, ಓಟಿನಿಂದ ಆದವ ಜನನಾಯಕ 


"೨೯೦ "ಮತ' ಎಷ್ಟೋ ಗುಂಡ ಅಂದ್ರೆ "ಉಂಡೋರು ಎಷ್ಟು ಜನ ?' 
ಅಂತ ಕೇಳಿದನಂತೆ 


1೨೯೧. ಮದುವೆಯಾದವರೇನು ಬಲ್ಲರು ಬ್ರಹ್ಮಚಾರಿಯ ಬವಣೆ ? 
1೨೯೨ ಮನಸಿದ್ದಲ್ಲಿ ದುರ್ಮಾರ್ಗಗಳು ಬಹಳ ' 


೫೯೩ ಮನೆ ಇಲ್ಲದವನಿಗೆ ಫುಟ್‌ಪಾತೇ ಮನೆ 


ಎಹ್‌ 


ಇಂದಿನ ಕೆಲವು ಗಾದೆಗಳು 


ವ:ನೆಯ ಹೆಸರು "ಅಂದವಿಲ್ಲು' ಜೀವನದಲ್ಲಿ ಸುಖವಿಲ್ಲಾ 
ಮರ ಇದ್ದ ಕಡೆ ಬರ ಇಲ್ಲ 

ಮರ ನೆಟ್ಟವನಿಗೆ ವರ ಸಿಕ್ಕೀತು 

ಮರಗಳ ತ್ರಾಣ, ಬಡವರ ಪ್ರಾಣ 

ಮರ ನೆಡು, ಮಳೆ ಬರು 

ಮಳೆ ಬಿದ್ದರೆ ಡ್ರಾ ಪುಣ್ಯ 

ಮಳೆ ಬಿದ್ದರೆ ಸೊಬಗು, ಇಲ್ಲದಿದ್ದರೆ ಕೊರಗು 

ಮಹಾ ಸಂಕಲ್ಪ ಮಾಡೋದರೊಳಗೆ ಮಹಾ ಚುನಾವಣೆ ಬಂತು 
ಮುಗ್ಧರ ಮದುವೇಲಿ ಮುಟ್ಟಾಳರಿಗೆ ಸುಗ್ಗಿ 

ಮುದ್ದೆ ಕೇಳೊ ಹೊಟ್ಟೆಗೆ ಒದ್ದೆ ಬಟ್ಟೆ ಕೊಟ್ಟ 


ಮಂತ್ರಿ ಕೊಂಡ ಲಂಚ ಹೆಂಡತಿ ಪಾಲಾಯಿತು 


ಮಂತ್ರಿ, ಪದವಿ ದೊರಕಿಸಿ ಕೊಳ್ಳಲು 
ಹೋಗಿ ಮಕ್ಕಳನ್ನು ತಂದಂತಾಯಿತು 


ಮಂತ್ರಿ ಮಕ್ಕಳು ತರಲೆ ಕೋರ್ಸ್‌ ಓದುತಾರೆಯೆ ? 
ಮಂತ್ರಿ ಮುಂದೆ ಹರಿಶ್ಚಂದ್ರನ ಕಥೆ ಹೇಳಿದ ಹಾಗಾಯ್ತು 
ಮಂತ್ರಿ ಹತ್ತಿರ ಪ್ರಾಮಾಣಿಕತೆ ಹುಡುಕಿದ ಹಾಗೆ 

ಮಂತ್ರಿ ಹೆಂಡ್ತಿ ಎಂದಿದ್ದರೂ ಬಜಾರಿ 

ಮಂತ್ರಿ ಹೇಳಿದರೆ ದೇಶ ಪಾವನವಾದೀತೆ ? 

ಮಂತ್ರಿಗೆ ಚೆಲ್ಲಾಟ, ಜನತೆಗೆ ಪ್ರಾಣ ಸಂಕಟ 


ಮಂತ್ರಿಯ (ಸ್ಹಂತ) ಕಾರು ಪೆಡ್ಡಿನಲ್ಲೇ ತುಕ್ಕಾಯಿತು 


೩೬೧ 


೩೬೨ 
೩೧೩ 

೩೧೪ 
"೩೧೫ 
(೩೧೬ 
"೩೧೭ 

J ೩೧೮ 
೩೧೯ 

೩೨೦ 


೩೨೧ 
೩೨೨ 


ಆ ೩೨೩ 
೨೩೨೪ 
೩೨೫ 


೩೨೬ 


೩೨೭ 
೩೨೮ 
೩೨೯ 
“೩೩೦ 
"`೩೩೧ 


೩೩೨ 


ಕನ್ನಡ ಗಾದೆಗಳ ಪಹಾಕೋಶ 
ಮಂತ್ರಿಯ ಭಾಷಣ ನಿಂತಲ್ಲೇ ಆರಂಭ 
ಮಂತ್ರಿಯಾಗಿ ನೋಡು, ಮಹಡಿ ಕಟ್ಟೆ ನೋಡಿ 
ಮಂತ್ರಿವರ್ಯುನ ಪೌರುಷ ಸ್ತ್ರೀ ಸವಕಾಜದ ಮುಂದೆ 
ಮಂತ್ರಿಸಿದರೆ ಮಂತ್ರಿಮಂಡಲ ಉರುಳೀತೆ ? 
ಮಾಡೋದು ಭಾಷಣ, ಕುಡಿಯೋದು ಹೆಂಡ 
ಮಾತು ಸ್ವದೇಶಿ, ಕೃತಿ ವಿದೇಶಿ 
ಮಾರೋ ಅಮ್ಮನಿಗೆ ಗಂಡನಿಲ್ಲ, ಬೀರೋ ದೇವರಿಗೆ ಹೆಂಡತಿ ಇಲ್ಲ 
ಮಾವಿನ ಸಸಿಯನ್ನು ನೆಟ್ಟು ಬೇವು ಉಣಲು ಸಿದ್ಧನಿರು ; 
ಮಿಲ್ಲು ಮುಚ್ಚಿ ಮೆಲ್ಲಗೆ ಅಲೆದ 
ಮುಖ ಕಪ್ಪಾದರೆ ಸ್ನೋ-ಪೌಡರು ಕಪ್ಪೇ ? 
ಮುಟ್ಟಿದ್ದಕ್ಕೆ ನೂರು ವಿಕೆಟ್‌ 
ಮುನಿಸಿಪಾಲ್ವಿಗೆ ಮುಟ್ಟದವನು ಅಸೆಂಬ್ಲಿಗೆ ಕಾಲಿಟ್ಟಾನೆ? 
ಮುಸುಕಿನೊಳಗಣ ಮುದ್ದಾಟ 


ಮುಳ ನ್ನು ಮುಳಿ ನಿಂದಲೇ ತೆಗೀಬೇಕು, 
ಸುಳ ನ್ನು ಸುಳ್ಳಿನಿಂದಲೇ ಸಾಧಿಸಬೇಕು 


ಮುಳ್ಳ ದ ಕಾಡಿಲ್ಲ, ಸೇಡಗಳಿಲ್ಲದ ಊರಿಲ್ಲ 
ಮೂಗು ಕೊಯ್ದರೆ ನೆಗಡಿ ಹೋಗುತ್ಯೇ? 

ಮೂರುತಿ ಚಿಕ್ಕದಾದರೂ ಆರತಿ ಬೇಕಂತೆ 

ಮೆಂಬರ್‌ ಅತ್ತರೆ ಮೂಢನೂ ಅತ್ತ 

ಮೇಲೆ ನೋಡಿದರೆ ಖಾದಿ, ಒಳಗೆ ನೋಡಿದರೆ ಮಲ್ಲು 


ಮೈಕಿನ ಮುಂದೆ ಮಂಗನ ಹಾಗೆ ಕಿರುಚಿದ 


ಇಂದಿನ ಕೆಲವು ಗಾದೆಗಳು ೩೬೩ 


೩೩೩ 


೩೩೪ 


೩೪೮ 


೩೪೯ 


ಮೆ ಯನ್ನು ಬಾಡಿಗೆಗೆ ಕೊಡುವ ಸಮಾಜದಲ್ಲಿ 
ಮಕ್ಕಳ ಮಾಡುವವರು ಇರಬಾರದೆ ? 


ಮೊಗೆ ನೀರಿನೊಳಗೊಂದು ನೆಗಳಾಡಿದಂದಿಗೆ, ಗಗುಣಿ ಹೆಬ್ಬುಲಿಯ 
ಹಿಡಿದಂದು ಹೆಣ್ಣಿನ ಬಗೆಯ ನಂಬುವುದು 


ಮೊದಲ ದೀಪಾವಳಿಗೇನೆ ಮಾವ ದಿವಾಳಿ 
ಮೊದಲು ವರ್ಷ ಭಾವ, ಆಮೇಲೆ ಅಭಾವ 
ಮೊದಲೇ ಗರ್ಭಿಣಿ, ಜತೆಗೆ ದುರ್ಗುಣಿ 
ಮೊದಲೇ ಕಪ್ಪು, ಅದರ ಮೇಲೆ ಬೆಪ್ಪು 
ವೊದಲೇ ರೋಗ, ಮೇಲೆ ನಿರುದ್ಯೋಗ ' 
ಮೌನೇನ ಕವಳಂ ನಾಸ್ತಿ 

ಮೌನೇನ ಕಡಗಂ ನಾಸ್ತಿ 

ಯಥಾ ಮಂತ್ರಿ, ತಥಾ ಕಂತ್ರಿ 

ಯಾವ ಆಫೀಸಿಗ್ಟ್ಹೋದರೂ ಅಂಗೈವರೆಗೆ ಲಂಚ 


ಯೋಚೆನಿಗೂ ಯೋಜನೆಗೂ ಅಜಗಜಾಂತರ 


ರಾಜ್ಯದ ದಾಹವಿದ್ದವರಿಗೆ ಅಶ್ವಮೇಧ, 
ಣಿಗಳ ದಾಹವಿದ್ದ ವರಿಗೆ ಗಾರ್ದಭ ಮೇಧ 


ರಾತ್ರಿಯೆಲ್ಲ ಬ್ರಿಟಿಷ್‌ ಚರಿತ್ರೆ ಕೇಳಿ ಬೆಳಗೆದ್ದು 
“ಫೌಮಿಲಾ-ಕೀಲರ್‌ಗೆ ಏನು (ಸಂಬಂಧ)' ಆಂದ ಹಾಗೆ 


ರಾಮನಿಗೆ ರಾಜ್ಯ ಬಂದರೆ ಬಾದರಾಯನಿಗೂ ಯಃಕಶ್ಚಿತ್‌ 
ರಾಮೇಶ್ವರಕ್ಕೆ ಹೋದರೂ ಭಾಷಾ ಶನಿ ತಪ್ಪಿಲ್ಲ 


ರಾವ್‌ ಸಾಹೇಬ್‌ ಏನು ಬಲ್ಲರು ರಾಷ್ಟ್ರಸಭೆ ಪಟ್ಟ ಕಷ್ಟ? 


೩೬೪ ಕನ್ನಡ ಗಾದೆಗಳ ಮಹಾಕೋಶ 
೩೫೦ ರೂಪಾಯಿ ರೂಪಾಯೇನ ವರ್ಧಯೇತ್‌ 
೩೫೧ ರೈತ ದುಡಿದು ಸೋತರೆ ಹೊಲ ಬೆಳೆದು ಸೋತಿತು 
೩೫೨ ರೋಗಿ ಬಯಸಿದ್ರೂ ಬ್ರಾಂದಿ, ವೈದ್ಯ ಹೇಳಿದ್ರೂ ಬ್ರಾಂದಿ 
೩೫೩ ಲಂಚ ಕೊಳ್ಳುವ ಕೈ ರಾಜ್ಯ ಆಳಬಲ್ಲುದು 


೩೫೪ “ಲಂಚೆ ನಿರ್ಮೂಲ ಮಾಡೋ ರಂಗಾ !' ಅಂದ್ರೆ 
“ಕೊಂಡವರೆಷ್ಟು ಮಂದಿ?' ಅಂದ 


4 ೩೫೫ ಲಂಚ ಬಿದ್ದರೆ ಬಾಯಿಗೆ ರುಚಿ 
“೩೫೬ ಲಾರೀನ ನಂಬಿದರೂ ಆಟೊ ನಂಬಬಾರದು 
೩೫೭ ಲೇ ಅನ್ನೋದಕ್ಕೆ ಅವಳೇ ಇಲ್ಲ, ಮಗನ ಹೆಸರು ಮಂತ್ರೀಶ್ವರ 


೩೫೮ ಲೋಕಸೇವಾನಿರತ ಹೆಂಡತಿ ಮಕ್ಕಳೆ ಮರೆತ 


೩೫೯ ವಯಸ್ಸು ಆದಂತೆಲ್ಲ ಕೂದಲು ಬೆಳ್ಳೆಗಾಗುತ್ತದೆ, 
ಬುದ್ಧಿ ಹೋದಂತೆಲ್ಲ ತಲೆ ಬೆಳ್ಳೆಗಾಗುತ್ತದೆ 


೩೬೦ ವೃಕ್ಷಾರೋಪಣ ಮೋಕ್ಷಕ್ಕೆ ಸಾಧನ 
೩೬೧ ವರ್ಷವೆಲ್ಲ ಕಾದಾಡಿ ಹರ್ಷ ಕಳೆದುಕೊಂಡರು 
೩೬೨ ವಾದಿಗೆ ನಷ್ಟ, ಪ್ರತಿವಾದಿಗೆ ಕಷ್ಟ, ಜಡ್ಡಿ ಇಷ್ಟ 
«೩೬೩ ವ್ಯವಹಾರವಾಗಲಿ, ವ್ಯಭಿಚಾರವಾಗಲಿ ಗುಟ್ಟಾಗಿದ್ದರೆ ಚೆಂದ 
"೩೬೪ ವಿನಾಶಕಾಲೇ ವಿವಾಹಪೂರ್ತಿಃ 
೩೬೫ ವಿಮಾನ ಏರಬೇಕಾದರೆ ಪರಮಾನ್ನ ತಿನ್ನಬೇಕೆ ? 


೩೬೬ ವಿರಾಮಕಾಲೇ ವಿಪರೀತ ಬುದ್ಧಿಃ 


್‌ಿ 


೩೬೭ ವಿವೇಕವಿಲ್ಲದವನಿಗೆ ವಿಭೂತಿ ಹಚ್ಚಿದರೆ ಇನ್ನಷ್ಟು ಹಚ್ಚು 
ಅಂದನಂತೆ 


ಇಂದಿನ ಕೆಲವು ಗಾದೆಗಳು 


೩೬೮ 
೩೬೯ 
೩೭೦ 

೪೭೧ 
೩೭೨ 

1೭೩ 


೩೭೪ 


೩೭೫ 
೩೭೬ 
ಶಿರ 
ಕಸಲ 
೩೭೯ 
೩೮೦ 
೩೮೧ 
೩೮೨ 


“೩೮೩ 


೩೮೪ 


ಶತದ್ರೋಹಿಗೆ ಶಾಲುಜೋಡಿ 


ಶಾಲೆ ಮಾಸ್ತರಿಗೆ ಬುದ್ದಿ ಯಿಲ್ಲ, ಸ್ಟೇಷನ್‌ ಮಾಸ್ತ 
ಎ ೧ 


ಬ 
ಸತ್ಯಕ್ಕೊಂದು ಕಾಲ, ಭತ್ಕಕ್ಕೊಂದು ಕಾಲ 
ಸಹಕಾರದಲ್ಲಿ ಉಂಡವನೇ ಜಾಣ 
ಸಂಕಟ ಬಂದರೆ ಸುಳ್ಳೇ ಗತಿ 
ಸಂಬಳ ಇಪ್ಪ ತ್ತಾದರೆ ಗಿಂಬಳ ಮೂವತ್ತು 


ಸಂಬಳಕ್ಕಿಂತ ಲಂಚಕೆ K ರುಚಿ ಹೆಚು 
ಜ 


೩೬೫ 


ಸಂಬಳದಲ್ಲಿ, ಸಾರಿಗೆಯಲ್ಲಿ ನನ ೫ ಗಂಡನೂ ಉಮೇಡದುವಾರ 


ಸ್ವಪ್ನದಲ್ಲಿ ಮಂಡಿಗೆ ಏರಿ ಗೊಂಡೆ ಹಿಡಿದ ಹಾಗೆ 
ಸಾಲ ಎತ್ತಿದವ ಮನೆ ಕಟ್ಟಿದ 

ಸಾಲ ಮಾಡಿ ಸರ್ಜು ಸೂಟ್‌ ಹಾಕಿಕೊಂಡ 
ಸ್ವಾತಂತ್ರ್ಯ ಬಂದರೂ ಸರ್ವಾಧಿಕಾರ ತಪ್ಪಲಿಲ್ಲ 
ಸ್ಥಾನ ಮಾಡಿ ಸ್ನೋ ಹಚ್ಚಿದಂತೆ 


ಸಾ ಶಂಪಿರಂವಷ್ಠು ಜೆ ನಾಲಗೆ ಚಾಚಬೇಕು 


ಸಿಟ್ಟು ಬಂದಾಗ ಗುಟಾ ಗಿದ್ದ ವನೇ ಜಾಣ 
೧ಎ 


ಸ್ವೀಕರಿಸಿದ ಲಂಚಕ್ಕೆ ಮಂತ್ರಿಯೇ ಸಾಕ್ಷಿ 


ಸೂಟು ಕೇಳೊ ಅಳಿಯಂನ ಮುಂದೆ ಸುಖದುಃಖ 
ಹೇಳಿಕೊಂಡ ಹಾಗೆ 


ಸೈತಾನನ ವೇದ, ಭಂಡರ ಭಾಗವತ 


ಸೋಮಾರಿ ಮದುವೆಯಾದರೆ ಅವನಿಗೆ ದೊರಕುವುದು ಛೀಮಾರಿ 


೩೬೬ ಕನ್ನಡ ಗಾದೆಗಳ ಮಹಾಕೋಶ | 
೩೮೭ ಹಗಲು ಕಂಡ ತಾರೆಯನ್ನು ಇರುಳು ಗುರುತಿಸುವುದು ಅಸಾಧ್ಯ 
೩೮೮ ಹಗಲೆಲ್ಲ ನಿದ್ದೆಮಾಡಿ ರಾತ್ರಿ ಜಾಗರಣೆ ಮಾಡಿದಳಂತೆ 
೩೮೯ ಹಣವಿದ್ದೆಡೆ ಜನ, ಅಧಿಕಾರವಿದ್ದೆಡೆ ಲಂಚ 
೩೯೦ ಹನಿಗೂಡಿದರೆ ಹಳ್ಳೆ, ದನಿಗೂಡಿದರೆ ಗದ್ದಲ 


೩೯೧ ಹಳ್ಳಿಗೆ ಲಾಯಖ್‌ ಅಂತ ಕಟ್ಟಿಕೊಂಡ್ರೆ "ಸಿನಿಮಾ ಇಲ್ವಿದ್ರೆ 
ಬರೋಲ್ಲ' ಅಂದಳು 


೩೯೨ ಹಳ್ಳೀಲಿ ಸದ್ದಿಲ್ಲದೆ ಬಿದ್ದಿದ್ದ ಅವಿವೇಕಿ ದಿಳ್ಳೀಲಿ ಎದ್ದ 
೩೯೩ ಹಾಡಲಾರದ ಹುಡುಗಿ ಹಾರ್ಮೋನಿಯಂ ಚೆನ್ನಾಗಿಲ್ಲ ಅಂದಳು 
“೩೯೪ ಹಾರ ತುರಾಯಿಗೂ ಮಂತ್ರಿಗೂ ಆಜನ್ಮ ಮೈತ್ರಿ 


) ೩೯೫ ಹಾರುವರ ಓದಾಟ ಸಾಲ ಬೋನದ ಊಟ, ಕ್ಷತ್ರಿಯರ ಓದಾಟ 
ಕತ್ತಿ ಕಡಿದಾಟ, ವೈಶ್ಯರ ಓದಾಟ ಲೆಕ್ಕದಲ್ಲಿ ಕಿತ್ತಾಟ 


೩೯೬ ಹಾರ್ಮಣಿ ಹಿಡಿದ ಕೈ ಹಾಲು ಕಾಸೀತೆ? 
೩೯೭ ಹಾರಾಡುವ ನೋಟಿಗೆ ತೂರಾಡುವ ದನ 
೩೯೮ ಹಾಸಿಗೆ ಇದ್ದಷ್ಟು ತಗಣಿ ಕಾಟ 

೩೯೯ ಹಾಳಾಗ ಬಲ್ಲವ ಅರಸನ ಮನೆಯಲ್ಲಿ ಹುಟ್ಟಿದ 
೪೦೦ ಹಾಳಾಗ ಬಲ್ಲವ ಹೊಡೆದಾಡ ಬಲ್ಲ 


೪೦೧ ಹಾಳಾದ್ದು ಪರೀಕ್ಷೆ ಸಮಯದಲ್ಲೇ ಬರೋದೇ ರಾಮನವಮಿ 
ಉತ್ಸವ! 


೪೦೨ "ಹ್ಯಾಪಿಯಾಗಿರಿ ಅಳಿಯಂದ್ರೆ !' ಅಂದ್ರೆ “ಮರೀದೆ ಕಾಫಿ ಕಳಿಸಿ' 
ಅಂದ ತಿ 


೪೦೩ ಹಿಟ್ಟಿಕ್ಕಿದವನ ತಲೆ ನುಣ್ಣಗೆ 


ಇಂದಿನ ಕೆಲವು ಗುದೆಗಳು ೩೬೭ 


೪೦೪ 
೪೦೫ 
೪೦೬ 
೪೦೭ 
೪೦೮ 


೪೦೯ 


ಹಿಂಗೈ ಹಣಕ್ಕೆ ರಶೀತಿ ಉಂಟೆ? 

ಹಿಂದೆ ಹೋದರೆ ಎಳೆ, ಮುಂದೆ ಹೋದರೆ ತಳ್ಳು 

ಹುಟ್ಟುತ್ತಾ ಅಣ್ಣತಮ್ಮ, ಬೆಳೆಯುತ್ತಾ ಕರ್ಣಾರ್ಜುನ 

ಹುಸಿ ಹೇಳಿದರೂ ವೇದಿಕೆ ಮೇಲಿಂದ ಹೇಳು 

ಹೆಚ್ಚು ಗಳಿಸಿ, ಸ್ವಲ್ಪ ಉಳಿಸಿ 

ಹೆಣ್ಣಿನ ಚಕ್ಕುಬಂದಿಯೇ ಗಂಡನ ದಿಗ್ಬಂಧನ ». 

ಹೆಣ್ಣಿಗೆ ಅವಳ ಮುಖವೇ ಸರ್ಟಿಫಿಕೇಟ್‌ ಸಾತ 
ಹೆಣ್ಣು ಇರುವಲ್ಲಿ ಮಂಗಣ್ಣಗಳು, ಅಧಿಕಾರ ಇರುವಲ್ಲಿ ಕೌರವರು 
ಹೆಣ್ಣು ಬಂದಾಗ ಕಣ್ಣು ವಣಚ್ಛಿಕೊಂಡ 


ಹೆಸರಿಟ್ಟೆ ಮನೋಹರ ಅಂತ, 
ಅವನು ಸಿಡುಬು ರೋಗ ತಗುಲಿ ಹರೋಹರ 


ಹೆಸರು ಚಿನ್ನಮ್ಮ, ತಾಳಿ ಸೆ ಯಿನ್‌ ಲೆಸ್‌ ಸಿ ೀಲಿನದು 


ಹೆಸರು ಬ್ರಾಡ್ವೇ, ಇಬ್ಬರು ಹೊರಬಿದ್ದರೆ ಒಬ್ಬರು ಒಳದೂರಲು 


ಸಾಧ್ಯ 

ಹೆಸರು ರಾಮಚಂದ್ರ, ಇರೋರು ಇಬ್ಬರು ಹೆಂಡಿರು 
ಹೆಸರು ವಿದ್ಯಾರಣ್ಯ, ಅಡುಗೆಗೆ ಸೌದೆ ಇಲ್ಲ 

ಹೆಸರು ಸರಸ್ವತಿ, ಎಡಗೈ ಹೆಬ್ಬೆಟ್ಟಿನ ರುಜು 

ಹೆಸರು ಸಂತಾನಂ ಅಯ್ಯಂಗಾರ್‌, ಹೆಂಡತಿ ಬಂಜೆ 
ಹೆಸರು ಸಂಪತ್ತು, ಒನ್‌ಬೈಟು ಕಾಫಿಗೂ ಲಾಟರಿ 
ಹೆಸರು ಸುಂದರಿ, ಮುಖ ಒಂದರಿ 


ಹೆಸರು ಸುಂದರಿ, ಆದರೆ ಸಾಕ್ಷಾತ್‌ ಬೆದರುಗೊಂಬೆ 


೩೬೮ ಕನ್ನಡ ಗಾದೆಗಳ ಮಹಾಕೋಶೆ 


ಸರು ಸೂರ್ಮನಾರಾಯಣ, ಕಣ್ಣು ಮಾತ್ರ ಕುರುಡು 


ಲೌ 
1.) 
೨3 
೧೬ 


೪೨೪ ಹೆಂಡತಿಗೆ ಅಧಿಕಾರದ ಚಪಲ, ಗಂಡನಿಗೆ ಭಾಷಣದ ತೆವಲು 
೪೨೫ ಹೇಳೋನಿಗೆ ಹೆಡ್‌ ಇಲ್ಲದಿದ್ದರೆ, ಕೇಳೋನ ಹೆಡ್ಡ್ನಲ್ಲಿ ಮಡ್ಡೆ? 
೪೨೬ ಹೊಗಳಿಕೆ ಅಂದ್ರೆ ಹೆಣದಂತಿದ್ದರೂ ಹುರುಪುಗೊಂಡು ನಿಲ್ದಾನೆ 
೪೨೭ ಹೊಟ್ಟೆ ದೇವರಿಗೆ ಹೋಟೇಲಿನ ನೈವೇದ್ಯ 

೨೮ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಜೂಜಿನ ಚೀಟಿ 
೪೨೯ ಹೊಟ್ಟಿಗೆ ಹಿಟ್ಟಿಲ್ಲ, ಕೋರ್ಟಿನಲ್ಲಿ ರಿಟ್‌ ಅಂತೆ 


೪೩೦ ಹೊತ್ತು ಹೋಗದವನು ಕತ್ತು ಕಿವಿಚಿಕೊಂಡ 
೪೩೧ ಹೊಲಸಿದ್ದಲ್ಲಿ ನೊಣಗಳು, ಹಣ, ಅಧಿಕಾರ, ಗೌರವ ಇದ್ದಲ್ಲಿ 
ಶಕುನಿಗಳು 


೪೩೨ ಹೊಸಪೇಟೆಗೆ ಹೋಗಿ ಹಳೆ ಪೇಟೆ ಹುಡುಕಿದರಂತೆ 


೪೩೩. ಹೊಸ ಬಾಳಿಗೆ ಹೊಸ ಮೆರುಗು ಹೆಚ್ಚು, ಆದರೆ ಒಳ ಕುದಿತ 
ಬಹಳ 


೪೩೪ ಹೊಸ ಮಾಸ್ತರಿಗಿಂತ ಹಳೆ ವಿದ್ಯಾರ್ಥಿ ಲೇಸು 
1 ೪೩೫ ಹೊಸದರಲ್ಲೇ ಅಗಸ ಹೊಳೆಯಲ್ಲಿ ತೇಲಿಸಿದ 

೪೩೬ ಹೊಂಗೆ ಮರ ಕಡಿದು ಮಂಗನಾಗಬೇಡ 

೪೩೭ ಹೊಂಗೆಯ ಗೊಬ್ಬರ ಹೊನ್ನಿನ ಅಬ್ಬರ 


೪೩೮ ಹೋಟೇಲಿಲ್ಲದ ಊರಿಲ್ಲ, ಪಾರ್ಟಿಯಿಲ್ಲದ ಹಳ್ಳಿಯಿಲ್ಲ 


ಷ ಇ ಷ್ಟ ಜ್ಯ 
'4 K K ಈ ತ್ತೆ - 
ಕ್ಮ \ ತೆ ಹೆ 
A ರ್ರ 
ಈ 1 ತ ತ 
ಇ ಈ ಕ. 
೪ ಕ 1. ಷ್ಟ 
I ಕ | - ಶಾ 
' 2 
p 
ತ್ಯ ಕ $ 
ಪ್ರ ್ಪ 
| y j KB 
pe | ವ ಶೆ 


ಅನ್ಯ ದೇಶೀಯ ಹಾಗೂ ಅನ್ಯ ಭಾಷಾ ಗಾದೆಗಳು 


ಇಂಗ್ಲಿಷ್‌ 
೧ ಅರ್ಧ ಜ್ಞಾ ನ ಅಪಾಯಕಾರಿ 


೨ ಅರ್ಧ ಜ್ಞಾನಿಯಾದ ಅಹಂಕಾರಿಯನ್ನು ಮೆಚ್ಚಿಸಲು 
ಬ್ರಹ್ಮನಿಂದಲೂ ಅಸಾಧ್ಯ 


೩ ಅನುಭವದ ಮಾತು ಎಲ್ಲಕ್ಕಿಂತಲೂ ದೊಡ್ಡ ಮಾತು 
೪ ಅಪರಾಧವು ಎಂದೂ ಫಲ ನೀಡದು 
೫ ಆದರೆ ಹಬ್ಬ, ಇಲ್ಲದಿದ್ದರೆ ಬರಗಾಲ 
೬ ಆಸೆಯೇ ಜೀವನ, ಜೀವನವೇ ಆಶೆ 


೭ ಉರಿಸಲು ಹಳೆ ಸೌದೆ, ಕುಡಿಯಲು ಹಳೆ ಮದ್ಯ, 
ಓದಲು ಹಳೆಯ ಪುಸ್ತಕಗಳು ಚೆಂದ 


೮ ಎಲ್ಲ ರಸ್ತೆಗಳೂ ಕರೆದೊಯ್ಯುತ್ತವೆ 

೯ ಎಲ್ಲರೂ ಹೇಳಿದ ಮಾತು ನಿಜವೇ ಇರಬೇಕು 
೧೦ ಎಂದೂ ಇಲ್ಲದೆ ಇರುವುದಕ್ಕಿಂತ ವಿಳಂಬವಾಗಿ ಬಂದರೂ ಒಳ್ಳೆಯದು 
೧೧ ಏಳಿಗೆಗೆ ಬರುವವನು ಹೆಂಡಿರನ್ನು ಕೇಳುವನು 


೧೨ ಒಳ್ಳೆಯ ಉದ್ದೇಶದಿಂದಲೇ ನರಕದ ಹಾದಿ ಓರಣವಾಗಿ 
ಸಿದ್ಧಗೊಳಿಸಲ್ಪಟ್ಟಿ ದೆ 


೧೩ ಒಂದೇ ಬಗೆಯ ಗರಿಯುಳ್ಳೆ ಪಕ್ಷಿಗಳು ಗುಂಪುಗೂಡುತ್ತವೆ 


೧೪ ಓದು ಬಾರದ ದೊರೆ, ಕಿರೀಟ ಹೊತ್ತೆ ಕತ್ತೆ - ಎರಡೂ ಒಂದೇ 


೩೭೨ 


೨೪ 


ಟ್ಟ 


& ೫ 


1 


ಕನ್ನೆಡ ಗಾದೆಗಳ ಮಹಾಕೋಶೆ 
ಔದಾರ್ಯ ಮನೆಯಲ್ಲಿ ಪ್ರಾರಂಭವಾಗುತ್ತದೆ 
ಕಳ್ಳನನ್ನು ಹಿಡಿಯಲು ಕಳ್ಳನನ್ನೇ (ಛೂ! ಬಿಡಬೇಕು) ನೇಮಿಸು 
ಕೆಡಕು ಎಲ್‌ಗಳಲ್ಲಿ ಬಂದು ಅಂಗುಲಂಗುಲವಾಗಿ ತೊಲಗುತ್ತದೆ 
ಕೆಡಕಿನಿಂದ ಸಹ ಒಮ್ಮೊಮ್ಮೆ ಒಳ್ಳೆಯದು ಸಂಭವಿಸುವುದು 
ಕೈಕೊಂಡ ಕೆಲಸವನ್ನು ಅರ್ಧಕ್ಕೆ ಬಿಡುವವನನ್ನು ಜಗತ್ತು ಬಿಡುತ್ತದೆ 


ಕ್ಷೌರಿಕರಿಗೆ, ಡಾಕ್ಟರರಿಗೆ, ವಕೀಲರಿಗೆ ಹಾಗೂ ಸೂಳೆಯರಿಗೆ 
ಯಾವಾಗಲೂ ನಗದು ಹಣ ಬೇಕಾಗುತ್ತದೆ 


ಗಂಡ ಹೆಂಡಿರು ಜಗಳವಾಡುವುದು ಒಬ್ಬರನ್ನೊಬ್ಬರು 
ತಿಳಿದುಕೊಂಡ ಮೇಲಲ್ಲವೆ? 


ಗಂಡಸು ತಲೆ, ಹೆಂಗಸು ಕೊರಳು; ತಲೆಯನ್ನು ತಿರುಗಿಸುವುದು 
ಕೊರಳೇ 


ಗಂಡು ಹೆಣ್ಣನ್ನು ಅಟ್ಟಿಸಿಕೊಂಡು ಹೋಗಿ ಅವಳ ಕೈಗೆ 
ಸಿಕ್ಕಿಬೀಳುತ್ತಾನೆ 


ಗಾಜಿನ ಮನೆಯ ಒಳೆಗಡೆ ಇರ:ವವರು ಯಾರ ಮೇಲೂ 
ಕಲ್ಲೆಸೆಯಬಾರದು 


ಗೋಪ್ಯವಾಗಿ ಪ್ರೇವಿಂಸಂವುದಕ್ಕಿಂತ ಬಹಿರಂಗವಾಗಿ ಬಯ್ಯುವುದು 
ಉತ್ತಮ 


ಚಾರಿತ್ರ್ಯ ಹೋದರೆ ಎಲ್ಲವೂ ಹೋದಂತೆ 
ಚಿಕಿತ್ಸೆಗಿಂತ ಪ್ರತಿಬಂಧವು ಒಳ್ಳೆಯದು 


ಜಾಹಿರಾತು ಕೊಡದೆ ವ್ಯಾಪಾರ ಮಾಡುವುದೆಂದರೆ, ಕತ್ತಲೆಯಲ್ಲಿ 
ನಿಂತು ಒಬ್ಬ ಹುಡುಗಿಯನ್ನು ಕಂಡು ಕಣ್ಣುಹಾರಿಸಿದಂತೆ. ನೀನಂ 
ಮಾಡುವುದು ನಿನ್ನೊಬ್ಬನಿಗಲ್ಲದೆ ಯಾರೊಬ್ಬರಿಗೂ ತಿಳಿಯದು 


ಜ್ಞಾನಿಗಳೆಂಬುವರಲ್ಲಿ ಒಮ್ಮತ ವಿರಳ 


ಜೇನಿನ ಮೇಲೆ ಸಕ್ಕರೆ ಇಟ್ಟಹಾಗೆ 


ಆನೈದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೭೩ 
೩೧ ತರ್ಕ, ಬುದ್ದಿ, ವಿಚಾರಗಳ ಬೆಳವಣಿಗೆಯೇ ತತ, ಜಾನ 
ಗ ಇವ ೧ 


/ ೩೨ ದಿನಕ್ಕೊಂದು ಸೇಬು ತಿಂದರೆ 
ವೈದ್ಯರ ಹತ್ತಿರ ಹೋಗುವ ಅಗತ್ಯವೇ ಇಲ್ಲ 


೩೩ ದೇವರು ಎಲ್ಲರನ್ನೂ ಸಂತುಷ್ಟಗೊಳಿಸಲಾರ 

೩೪ ದೇಹ ಆರೋಗ್ಯದಿಂದಿದ್ದರೆ ಮನಸ್ಸು ಆರೋಗ್ಯದಿಂದಿರುವುದು 
೩೫ ನನಗೂ ಜಂಬ, ನಿನಗೂ ಜಂಬ, ಒಲೆ ಬೂದಿ ಎತ್ತುವವರ್ಕಾರು ? 
೩೬ ನಾಯಿ ತಾನೂ ಹುಲ್ಲು ತಿನ್ನುವುದಿಲ್ಲ, ತಿನ್ನಲೂ ಬಿಡುವುದಿಲ್ಲ 


೩೭ ನ್ಯಾಯದ ಕಲ್ಪನೆಯ್ಲೀದೆ ಸ್ಥಾತಂತ್ರ್ಯವಿಲ್ಲ 


೩೮ ನಿಧಾನವಾಗಿ ನ್ಯಾಯ ಕೊಡುವುದೆಂದರೆ 
ನ್ಯಾಯ ಕೊಡದಿರುವುದೊಂದೇ 


೩೯ ನಿನಗೇನು ಮಾಡಬೇಕೆಂಬುದು ತಿಳಿಯದಿದ್ದಾಗ ಚೆನ್ನಾಗಿ ನಗು 


a 


೪೦ ನಿಮಗೆ ಸಂಬಂಧಿಸಿದುದನ್ನು ಮಾತ್ರ ನೀವು ಯೋಚಿಸಿರಿ, 
ಅನ್ಕರ ವ್ಯವಹಾರದಲ್ಲಿ ನಿಮ್ಮ ಪ್ರವೇಶ ಬೇಡ 


೪೧ ನೀನು ಬಿತ್ತಿದ್ದನ್ನು ನೀನೇ ಕೊಯ್ಯಬೇಕು 


೪೨ ನೀನು ಈ ದಿನವನ್ನು ನೋಡಿಕೊ,” 
ಅದು. ನಾಳೆಯನ್ನು ನೋಡಿಕೊಳ್ಳುತ್ತದೆ 


_/ ೪೩ ನೆಗಡಿಗೆ ಊಟ, ಜ ರಕ್ಕೆ ಉಪವಾಸ ಮದ್ದು 


೪೪ ನೆಗೆಯುವುದಕ್ಕೆ ಮುಂಚೆ ಮುಂದೆ 
ಏನಿದೆಯೆಂಬುದನ್ನು ಸರಿಯಾಗಿ ನೋಡು 


೪೫ ನೆರೆಹೊರೆಯವರ ದೋಷಗಳನ್ನು ತಿದ್ದುವುದಕ್ಕಿಂತ 
ಸ್ವಂತದ ಒಂದು ದೋಷವನ್ನು ತಿದ್ದಿಕೊಳು ವುದು ಒಳ್ಳೆಯದು 


೪೬ ನೆರೆಹೊರೆಯವರನ್ನು ಪ್ರೀತಿಸಿದರೂ ನಿನ್ನ ಬೇಲಿ ಭದ್ರವಾಗಿರಲಿ 


ಡ್‌ 
೩೭೪ ಕನ್ನಡ ಗಾದೆಗಳ ಮಹಾಕೋಶ 


1 ೪೭ ಪಥ್ಯಕ್ಕೊಳಪಡದ ರೋಗಿ 
ವೈದ್ಯರ ಪ್ರಯತ್ನವನ್ನು ನಿಷ್ಠಲಗೊಳಿಸುತ್ತಾನೆ 


೪೮ ಪ್ರಕೃತಿ, ಕಾಲ, ತಾಳ್ಮೆ - ಈ ಮೂರು ಮಾನವನ ಮಹಾ ವೈರಿಗಳು 
- ೪೯ ಪ್ರಣಯಿಗೆ ವಾಕ್‌ ಶಕ್ತಿ ತನ್ನಿಂದ ತಾನೇ ಬರುತ್ತದೆ 


೫೦ ಪ್ರಯತ್ನ ಮಾಡಿ ಅಯಶಸ್ವಿಯಾಗುವುದು 
ಪ್ರಯತ್ನ ಮಾಡದೇ ಇರುವುದಕ್ಕಿಂತಲೂ ಉತ್ತಮ 


೫೧ ಪೀಟರಿನ್ಲೌರುವುದನ್ನು ದೋಚಿ (ಕದ್ದು) ಫಾಲನಿಗೆ ಕೊಡು 


೫೨ ಪುಕ್ಕಟೆ ಸಿಕ್ಕಿದ ಕುದುರೆ (ಮುದಿಯಾದರೂ ತಗೊ). 
ಬಾಯಿಯನ್ನು ನೋಡಬೇಡ | 


೫. ಬಿತ್ತಿದ್ದನ್ನು ಬೆಳೆದುಕೊ 
೫೪ ಬಿಳಿ ಆನೆ ಸಾಕಿದ ಹಾಗೆ 
J ೫೫ ಬೇಗ ಮಲಗಿ ಬೇಗ ಎದ್ದರೆ ಆರೋಗ್ಯಕ್ಕೆ ಒಳ್ಳೆಯದು 
೫೬ ಮಗ್ಗುಲ ಹಾಸಿಗೆ ತೀರಿಸದ ಜಗಳ, ನಿಜವಾಗಿಯೂ ಜಗಳವೇ ? 
೫೭ ಮಸಕೆ ತಪ್ಪಲೆಯನ್ನು "ನಿನ್ನ ಮುಖ ಕಪ್ಪು' ಎಂದಿತು 


೫೮ ಮದುವೆ ಮಾಡಿಕೊಳ್ಳು ವುದು ಸುಲಭ, 
ಆದರೆ ಹೊಂದಿಕೊಳ್ಳು ವುದು ಕಷ್ಟ 


೫೯ ಮದುವೆಯಾಗುವವರೆಗೂ ಗಂಡಸರಿಗೆ ಎಲ್ಲ 
ಹುಡುಗಿಯರೂ ಸುಂದರವಾಗಿ ಕಾಣುತ್ತಾರೆ 


೬೦ ಮನವಿದ್ದಲ್ಲಿ ದಾರಿಯಿದೆ 
೬೧ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊ 
೬೨ ಮಾಡಿದ ಮಿಠಾಯಿಯ ಮೌಲ್ಯ ಆದನ್ನು ತಿನ್ನುವುದರಲ್ಲಿಯೇ ಇದೆ, 


1 ಓ೩ ಮಿತಾಹಾರ, ಸಂತೋಷ ಮತ್ತು ನಿಶ್ಚಿಂತೆಗಿಂತ ಉತ್ತಮ ವೈದ್ಯರಿಲ್ಲ 


ಅನ್ಯದೇಶೀಯ ಹಾಗೂ ಅನ್ಕಭಾಷಾ ಗಾದೆಗಳು ೩೭೫ 
7೬೪ ಮ ತ್ಯು ಬಂದ ಮೇಲೆ ಷೆ ೈದ್ಯ ಬಂದ 
೬೫ ಯಾರು ಶ್ರಮಿಸುವರೊ ಅವರು ಎಂದಿಗೂ ನಾಶವಾಗಲಾರರು 


೬೬ ರಾಜರು ತಪ್ಪು ಮಾಡುವುದಿಲ್ಲ 


೬೭ ರೋಮ್‌ ನಗರವನ್ನು ಒಂದೇ ದಿನ ಕಟ್ಟಲಿಲ್ಲ 

೬೮ ರೋಮಿನಲ್ಲಿದ್ದಾಗ ರೋಮನನಾಗಿರು 

೬೯ ವ್ಯಕ್ತಿಯ ಖಾಸಗಿ ಜೀವನದ ಮೇಲೆ ರಾಷ್ಟ್ರದ ಭವಿಷ್ಯ ಅವಲಂಬಿಸಿದೆ 
೭೦ ವಿವೇಕವು ಶೌರ್ಯಕ್ಕಿಂತಲೂ ಮೇಲು 

೭೧ ವಿಳಂಬ ನೀತಿಯು ಸಮಯವನ್ನು ಕಳವು ಮಾಡಿದಂತೆ 

೭೨ ಸತ್ಯವು ಕಟ್ಟು ಕಥೆ 

೭೩ ಸತ್ಯವು ಕಲ್ಪನೆಗಿಂತಲೂ ಅದ್ಭುತವಾದದ್ದು 


೭೪ ಸತ್ಯವೇ ಸೌಂದರ 


ಸ್ಟ ಸೌಂದರ್ಯವೇ ಸತ್ಯ 


೭೫ ಸಮಯವು ಯಾರಿಗೂ ಕಾಯುವುದಿಲ್ಲ 


೭೬ ಸಮರದಲ್ಲಿ ಮತ್ತು ಪ್ರೇಮದಲ್ಲಿ ಎಲ್ಲವೂ ನ್ಯಾಯವೇ 
೭೭ ಸಾಹಿತ್ಯವು ಜನಜೀವನದ ಪ್ರತಿಬಿಂಬ 

೭೮ ಸಿಕ್ಕ(ಎಟುಕ)ದ ದಾ )ಿಕ್ಷಿಯೆಲ್ಲ ಹುಳಿ 

ರಿ ಸೀಜರನ ಪತ್ನಿ ಸಂಶಯಾತೀತಳಾಗಿರಬೇಕಂ 

೮೦ ಸೋಮಾರಿಯ ಬುದ್ಧಿ ಪೈಶಾಚಿಕ ಯೋಚನೆಗಳ ತವರು 
೮೧ ಹಣವಿದ್ದರೆ ರಥವು ಸಾಗುತ್ತದೆ 


೮೨ ಹುಟ್ಟಿದಾಗ ನಾನು ಅತ್ತೆ, 
ದಿನದಿನವೂ ಅದಕ್ಕೆ ಕಾರಣ ಗೊತ್ತಾಗುತ್ತದೆ 


೩೭೬ 


1೮೬೭ 


(4 ೯೫ 


ಕನ್ನಡ ಗಾದೆಗಳ ಮಹಾಕೋಶ 
ಹುಡುಗರ ಪ್ರೇಮ ಹುಲ್ಲು ಬೆಂಕಿಯಂತೆ ಶಾಶ್ವತವಲ್ಲ 
ಹೆಣ್ಣಿಗೆ ಗುಣ ಮುಖ್ಯ, ಗಂಡಿಗೆ ಸಭ್ಯತೆ ಮುಖ್ಯ 


ಹೆಂಗಸು ಕೇವಲ ಔಷಧಿಯ ಅಂಶ, 
ಅಷ್ಟೇ ಅಲ್ಲದೆ ಆತಿ ಮುಖ್ಯವಾದ ಮೂಲಿಕೆಯೂ ಆಗಿರುತ್ತಾಳೆ 


*ಹೆಂಗಸು ವರ್ತಕನ ಹಡಗು 


ಹೆಂಡತಿಗೆ ಎಲ್ಲ ಗುಟ್ಟನ್ನೂ ಹೇಳಿದವನಿಗೆ 
ಈಚೀಚೆಗೆ ಮದುವೆಯಾಗಿರಬೇಕು 


ಹೋಮರನೂ ತೂಕಡಿಸುತ್ತಾನೆ 


ಪಡೆಯುವವ ಸ್ವಲ್ಪ ಕಳೆದುಕೊಳ್ಳಲೂ ಬೇಕು 
ಮುರಿದು ಹೋಗುವುದಕ್ಕಿಂತ ಬಾಡಿ ಹೋಗುವುದು ಒಳ್ಳೆಯದು 


ಹಣಕ್ಕಾಗಿಯೇ ಮದುವೆಯಾಗಬೇಡ, ಏಕೆಂದರೆ ಅದನ್ನು 
ಸುಲಭ ದರದ ಬಡ್ಡಿಯ ಮೇಲೆ ಯಾರಿಂದಲಾದರೂ 
ಪಡೆಯಬಹುದು 


ಹೂವಿಗೆ ಕಂಪಿದ್ದಂತೆ ಮನುಷ್ಯನಿಗೆ ವ್ಯಕ್ತಿತ್ವ 


ಉಪ್ಪು ಸಕ್ಕರೆಗಿಂತ ಸಿಹಿ 
ಗಾದೆಯನ್ನು ಬೇರೆ ಏನೊಂದೂ ಎದುರಿಸಲಾರದು 


ಪ್ರಪಂಚಕ್ಕೆ ತಿಳಿಸಬೇಕಾದ ವಿಷಯವನ್ನು ಹೆಂಡತಿಗೆ ಹೇಳು ' 


* ಒಳ್ಳೆಯ ಮತ್ತು ಕೆಟ್ಟ ಹೆಂಗಸಾಗಲಿ ಬೇಕೆಂದಾಗ ವ್ಯಾಪಾರಕ್ಕೆ ದೊರೆಯುತ್ತಾಳೆ 
ಎಂದರ್ಥ, 


ಅನ್ಯದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೩೭೭ 


ತೆ ೯೬ 


೯೭ 


5೧೦೨ 


ಈ ೧೦೩ 
೧೦೪ 


೧೦೫ 


೧೦೬ 


1೧೦೬೭ 


ಮೂರು ತೆರದ ಗಂಡಸಿಗೆ ಹೆಣ್ಣು ಅರ್ಥವಾಗುವುದಿಲ್ಲ; 
ತರುಣನಿಗೆ, ಮಧ್ಯ ವಯಸ್ಕನಿಗೆ, ಮುದಂಕನಿಗೆ 


ಯಾರು ರಾಜನಾದರೂ ತೇ ಎಲೆಯೇ ರಾಣಿ 


ಹೆಣ್ಣಿನ ಮೊದಲ ಪ್ರೇಮ ನಿಜವಾಗಿಯೂ ಅವಳ ಎರಡನೆಯದು 


ಹೆಂಡತಿಗೆ ಪ್ರೀತಿಯನ್ನೂ, ತಾಯಿಗೆ ಗುಟ್ಟನ್ನೂ ಕೊಡು 


ಬುದ್ಧಿ ವಂತ ಗಂಡಸನ್ನು ಅವನಿಲ್ಲದಾಗ ಹೊಗಳು, 
ಬುದ್ಧಿವಂತ ಹೆಂಗಸನು ಸ ಅವಳೆದುರು ಹೊಗಳು 


ಆರೋಗ್ಯವಂತನ ಎಲ್ಲ ಗಾಯಗಳೂ 
ತೀವ್ರವಾಗಿ ವಾಸಿಯಾಗುತ್ತವೆ 


ಇಬ್ಬರು ಹೆಂಗಸರು ಒಂದು ಮನೆಯಲ್ಲಿ ಹೊಂದಿಕೊಂಡಿರುವುದೆಂದರೆ 
ಒಂದು ಇಲಿಯನ್ನು ಕಂಡ ಎರಡು. ಬೆಕ್ಕುಗಳು 
ಹೊಂದಿಕೊಂಡಿರುವಂತೆ ಅಥವಾ ಒಂದು ಮೂಳೆಯನ್ನು ಕಂಡ 
ಎರಡು ನಾಯಿಗಳು ಹೊಂದಿಕೊಂಡಿರುವಂತೆಯೇ ಸೈ' | 


ಈರುಳ್ಳಿ ಮತ್ತು ಬಾಷ್ಟ ಸ್ನಾನ ವಾಸಿ ಮಾಡದ ರೋಗವಿಲ್ಲ 


ಒಂದು ಮರದ ತೊಗಟೆ ಮತ್ತೊಂದಕ್ಕೆ ಅಂಟಲಾರದು 


ಕಣ್ಣುಗಳು ತಮ್ಮನ್ನು ನಂಬುತ್ತವೆ, 
ಕಿವಿಗಳು ಇತರರನ್ನು ನಂಬುತ್ತವೆ 


ಗಾದೆಗಳು ಯುಗಯುಗಾಂತರದ ವಿವೇಕ ಸಾರ 


ತರುಣಿಯರು ಹಸಿರು ದ್ರಾಕ್ಷಿ, ವಯಸ್ಕ ರಮಣಿಯರು ಒಣ ದ್ರಾಕ್ಷಿ 


೧೦೮ 


೧೧೧ 


೧೧೨ 


ಕನ್ನಡ ಗಾದೆಗಳ ಮಹಾಕೋಶ 


ದೇವರು ಪಾಪಿಗಳನ್ನು ಕ್ಷಮಿಸುತ್ತಾನೆ, 
ಲ್ಲವಾದರೆ ಸ್ವರ್ಗ ಬರಿದಾದೀತು 


ದೇಶ ಹೇಗೋ ಗಾದೆ ಹಾಗೆ 
ಬಡವನಿಗೆ ನಂದನವನವೇ ವೆ ದ್ಯ ಶಾಲೆ 


ಬಡತನವೇ ಆರನೆಯ ಇಂದ್ರಿಯ 


ಬರಿದಾದ ಕಾಳ ತೆನೆ ತಲೆ ಎತ್ತಿ ನಿಲ್ಲುತ್ತದೆ, 
ತುಂಬಿದ ತೆನೆ ತಲೆ ಬಾಗುತ್ತದೆ 


ಬೆಳೆಯುವ ಬೆಳೆ ಸದ್ದು ಮಾಡುವುದಿಲ್ಲ 
ಮಾತು ಮಾನವತೆ, ಮೌನ ದೈವಿಕತೆ 


ಯುದ್ಧದ ಫಲ ಮೂರು ಸೈನ್ಯಗಳು: ಅಂಗಹೀನರ ಸೈನ್ಯ, 
ದುಃಖಿತರ ಸೈನ್ಯ ಹಾಗೂ ಕಳ್ಳರ ಸೈನ್ಯ 


ಇಜನ ನಾಯಿಗೂ ತೊಣಚಿ ಹೋಗುತ್ತದೆ 


ರೈತನಿಗೆ ಐಶ್ವರ್ಯ ಬುದರೆ 
ಕನ್ನಡಕ ಹಾಕಿಕೊಂಡು ಧಾನ್ಯ ನೋಡುತ್ತಾನೆ 


ಹಲವು ಬಾರಿ ಬರುವ ರೋಗಕ್ಕಿಂತ ಒವೆ್ಮ್ಮ ಬರುವ ನೋವೇ ವಾಸಿ 
ಹೆಣ್ಣಿಗೆ ಮನೆಯೊಳಗೂ ಅಧಿಕಾರವಿರಬಾರದು, 
ಏಕೆಂದರೆ ಹೆಣ್ಣು ಆಳುವಲ್ಲಿ ದೆವ್ವವೇ (ಆ ಮನೆಯ) 
ಮುಖ್ಯ ಸೇವಕನಾಗಿರುತ್ತದೆ....' 
ಹೆಣ್ಣಿನ ಅಳು, ಕಳನ ನ 
ಣ ಸ 
ಹೆಣ್ಣು ನೋಡುವುದಕ್ಕೆ ಈರುಳ್ಳಿ ಯಂತೆ ತೆಳೆ ಗೆ, ಬೆಳ ಗೆ, 


ಕತ್ತರಿಸಿದರೆ ತಿರುಳಿಲ್ಲ, ಹೃದಯವಿಲ್ಲ, 
ನಮ್ಮ ಕಣ್ಣಿನಲ್ಲಿ ಮಾತ್ರ ನೀರು 


ತ್ರ ್‌್‌ 


ಅನ್ಯದೇಶೀಯ ಹಾಗೂ ಅನ್ಕಭಾಷಾ ಗಾದೆಗಳು ೩೭೯ 


ಫ್ರೆಂಚ್‌ 
೧೨೨ 


೧೨೩ 


L೧೨೯ 


೧೩೦ 


೧೩೧ 


೧೩೨ 


೧೩೩ 


೧೩೪ 


ಎ ತಿ ಷಿ 
ಅವಕಾಶ, ಒಮ್ಮೆ ತಪ್ಪಿದರೆ ತಪ್ಪಿಯೇ ಹೋಗುತ್ತದೆ 


ಆಶಿಸಿದುದನ್ನು ಪಡೆಯಲಾಗುವುದಿಲ್ಲ, | 
ಆದ್ದರಿಂದ ಪಡೆಯಲು ಸಾಧ್ಯವಾದುದನ್ನು ಇಚ್ಛೆಸೋಣ 


ಆಳಿನ ಅನುರಾಗವೇ ಆಳುವವನ ವಜ್ರ ಕವಚ 


ಉತ್ತಮ ಶಸ್ತ್ರ ಚಿಕಿತ್ಸನಿಗೆ ಹದ್ದಿನ ಕಣ್ಣು, ಸಿಂಹದ ಹೃದಯ 
ಮತ್ತು ಕೋಮುಲೆಯ ಬೆರಳು ಬೇಕು 


ಎಲ್ಲ ವಾಸನೆಗಿಂತ ರೊಟ್ಟಿಯ ವಾಸನೆ, 
ಎಲ್ಲ ರುಚಿಗಿಂತ ಉಪ್ಪಿನ ರುಚಿ 


ಒಬ ಳು ಹೊನ್ನು, ಹೆಣಿ ಗಿಂತ ಒಬಳು ಹುಲಾ ಳು ಮೇಲು 
ಬ ಷ್ಠ ಣ ಬ ೧ 


ಒಳ್ಳೆಯ ಅಳಿಯ ಸಿಕ್ಕಿದವನಿಗೆ ಮಗನೊಬ್ಬನಾದ ಹಾಗೆ, 
ಕೆಟ್ಟ ಅಳಿಯ ಸಿಕ್ಕಿದವನಿಗೆ ಮಗಳೊಬ್ಬಳು ಹೋದ ಹಾಗೆ 


9 
ಒಂದು ಗ್ರಾಂ ದೂರದೃಷ್ಟಿ ನೂರಾರು ಗ್ರಾಂ 


ಔಷಧಿಗಳಿಗಿಂತ ಉತ್ತಮ 
ಕಷ್ಟಗಳು ಔಷಧಿಯಂತೆ ಕಹಿಯಾದರೂ ಶಕ್ತಿದಾಯಕ 
ಕೂಡಲೇ ಉತ್ತರ ಹೇಳುವವನಿಗೆ ಏನೂ ಗೊತ್ತಿರದು 


ದಿನವು ಎಷ್ಟೇ ದಿವ್ಯವಾಗಿದ್ದರೂ 
ಅದರ ಅನಂತರ ಆಂಧಕಾರ ತಪ್ಪಿದ್ದಲ್ಲ 


ಎ73 


ನಮ್ಮನ್ನು ಹೊಗಳುವವರನ್ನು ಕಂಡರೆ ನಮಗೆ ಇಷ್ಟ 
ನಾವು ಹೊಗಳುವವರನ್ನು ಕಂಡರೆ ನವಂಗೆ ಕಷ್ಟ 


ಬುದ್ಧಿವಂತ ಮಾತನಾಡುವ ಮೊದಲು ಯೋಜಚಿಸುವನು, 
ದಡ್ಡ ವೊದಲು ಮಾತನಾಡಿ ಅನಂತರ 
ಅದನ್ನು ಕುರಿತು ಯೋಚಿಸುತ್ತಾನೆ 


೩೮೦ 
೧೩೫ 
೧೩೬ 


J ೧೩೭ 


/ ೧೩೮ 


೧೩೯ 


J ೧೪೦ 


ಡಚ್‌ 
/ ೧೪೧ 
೧೪೨ 


೧೪೩ 


೧೪೪ 


೧೪೫ 


೧೪೬ 


ಲ್ಯಾಟಿನ್‌ 


ರಿ 


೧೪೭ 


ಕನ್ನಡ ಗಾದೆಗಳ ಮಹಾಕೋಶ 


ಮಾಡಿರುವುದನ್ನು ನೋಡಿದರೆ ಮಾಡಿದವರ್ಕಾರು'ಎಂದು ತಿಳಿಯದೆ? 
ಮುಳ್ಳನ್ನು ಬಿತ್ತಿದವನು ಬರಿಗಾಲಿಂದ ನಡೆಯಬಾರದು 


ರೋಗಗಳು ಕುದಂರೆಯ ಮೇಲೆ 
ಬಂದು ಕಾಲ್ಮಡಿಗೆಯಿಂದ ಹಿಂದಿರುಗುತ್ತವೆ 


ವೈದ್ಯನನ್ನು ವಾರಸು ಮಾಡಿಕೊಂಡವನೇ ಮೂರ 


ಸೂರ್ಯನನ್ನೂ, ಸಾವನ್ನೂ ಬಿಟ್ಟ 
ಕಣ್ಣಿಂದ ನೋಡುವವರೂ ಉಂಟೆ ? 


ಹೆಣ್ಣು ಸಾಧ್ಯವಾದಾಗ ಮಾತ್ರ ನಗುತ್ತಾಳೆ, 
ಆದರೆ ನೆನೆಸಿಕೊಂಡಾಗ ಅಳುತ್ತಾಳೆ 


ಆರೋಗ್ಯವನ್ನು ಪ್ರೀತಿಸುವವನು ಎಲ್ಲವನ್ನೂ ಪ್ರೀತಿಸುತ್ತಾನೆ 
ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆಬೇಕು 


ಮೂರ್ಪನು ಮನಸ್ಸಿಗೆ ಬಂದಿದ್ದನ್ನು ಬೇಡಬಹುದು, 
ಆದರೆ ಕೊಡುವುದು ಶತ ಮೂರ್ಹತನ 


ಮೂರ್ಯನು ಹಣ ಗಳಿಸಬಹುದು, 
ಅದನ್ನು ವೆಚ್ಚ ಮಾಡುವುದಕ್ಕೆ ಜಾಣತನ ಬೇಕು 


ಮೂರ್ಪರು ಜ್ಞಾನಿಗಳಿಂದ ಏನನ್ನೂ ಕಲಿಯುವುದಿಲ್ಲ, 
ಆದರೆ ಜ್ಞಾನಿಗಳು ಮೂರ್ಯರಿಂದ ಬಹಳ ಕಲಿಯುತ್ತಾರೆ 


ಮೊದಲನೆಯ ವಿವಾಹ ಕರ್ತವ್ಯ, ಎರಡನೆಯದು ಪ್ರಮಾದ, 
ಮೂರನೆಯದು ಉನ್ಮಾದ 


ಅಗತ್ಯವು ಕಟ್ಟಳೆಯನ್ನು ಅರಿತುಕೊಂಡಿಲ್ಲ 


ಅನ್ಕದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೩೮೧ 


೧೪೮ 


೧೪೯ 


೧೫೦ 
೧೫೧ 
೧೫೨ 


Me) 
ಸ್ಪೈಯುನ್‌ 
೧೫೪ 


೧೫೫ 


೧೫೬ 


೧೫೬ 


೧೫೮ 


ಅವಶ್ಯಕತೆಯು ತನ್ನದೊಂದು 
ಪ್ರತ್ಯೇಕ ಕಾನೂನು ಮಾಡಿಕೊಳ್ಳುತ್ತದೆ 


*ಒಂದು ಕತ್ತೆ ಇನ್ನೊಂದು ಕತ್ತೆಯನ್ನು ಕೆರೆಯುತ್ತದೆ 

ಕಲೆ, ಕಲೆಯನ್ನು ಮರಸುವುದರಲ್ಲಿದೆ 

ಜನವಾಣಿಯೇ ದೇವವಾಣಿ 

"ಬೇಡ' ಎಂದುದನ್ನು ಮಾಡುವ ಉತ್ಕಟಾಕಾಂಕ್ಷೆ ಎಲ್ಲರಿಗೂ ಇದೆ 


ಹಾಲಿನ ನಂತರ ಮದ್ದು ಆರೋಗ್ಯ ನೀಡಿದರೆ, 
ಮದ್ಯದ ನಂತರ ಹಾಲು ವಿಷ 


ಇಂಡೀಸಿಗೆ ಬರಿಗೈಯಲ್ಲಿ ಹೋದವನು 
ಬರಿಗೈಯಲ್ಲಿ ಹಿಂದಿರುಗುತ್ತಾನೆ 


ಐಶ್ವರ್ಯವನ್ನು ಕಳೆದುಕೊಂಡವನು ಬಹಳಷ್ಟು ಕಳೆದುಕೊಳ್ಳುತ್ತಾನೆ 
ಸ್ನೇಹಿತರನ್ನು ಕಳೆದುಕೊಳ್ಳುವವನು 

ಇನ್ನೂ ಹೆಚ್ಚಾಗಿ ಕಳೆದುಕೊಳ್ಳುತ್ತಾನೆ 

ಉತ್ಸಾಹವನ್ನು ಕಳೆದುಕೊಳ್ಳುವವನು 

ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ 


ಒಂದು ತೋಟ, ಅದರಲ್ಲೊಂದು ಪಾರಿವಾಳದ ಮಚ್ಚು ಇದ್ದರೆ, 
ಭೂವಿಂಗೆ ಸ ವರ್ಗ ಬಂದ ಹಾಗೆ 


ಕೆಲವೇ ಉತ್ತಮ ಪುಸ್ತಕಗಳೂ, ಮಿತ್ರರೂ ಇರಬೇಕು 


ಕೆಲಸ ಇರುವವನನ್ನು ಒಂದು ಭೂತ ಕಾಡಿದರೆ, 
ಕೆಲಸ ಇಲ್ಲದವನನ್ನು ಸಾವಿರ ಭೂತ ಕಾಡುತ್ತವೆ 


* ಉಪಕರಿರೆಕ್ಕೆ ಪ್ರತ್ಯುಪಕಾರವೆಂದು ಅರ್ಥ, ಇದೇ ಅರ್ಥದಲ್ಲಿ ಗ್ರೀಕ್‌ ಗಾದೆಯೊಂದಿದೆ 
"ಒಂದು ಕೈ ಇನ್ನೊಂದು ಕೈಯನ್ನು ತೊಳೆಯುತ್ತದೆ,' 


೩೮೨ 


೧೬೫ 


 ಸಂಜೀವಿನಿಯನ್ನು ಹಾಡುಕುವುಡು ಮೂರ್ಯತನೆ 


ಕನ್ನಡ ಗಾದೆಗಳ ಮಹಾಕೋಶೆ 


ಗೌರವವೂ ಹ್ರಣವೂ ಒಂದೇ ಕಡೆ ದೊರೆಯುವುದಿಲ್ಲ 


ದಡ್ಡ ಕೊನೆಯಲ್ಲಿ ಮಾಡುವುದನ್ನು ಬುದ್ಧಿ ವಂತ ಮೊದಲಲ್ಲೇ 
ಮಾಡುತ್ತಾನೆ 


ನಮಗೆ ಬೇಕಾದುದು ದೊರೆಯದುದರಿಂದ ದೊರೆತುದನ್ನೇ 
ಪ್ರೀತಿಸೋಣ 


ನಾವೆಲ್ಲ ಆಡಮನ ಮಕ್ಕಳು, ವ್ಯತ್ಕಾಸವೆಲ್ಲ ಉಟ್ಟ ರೇಶಿಮೆಯಲ್ಲಿ 


ಮದುವೆಗೆ ಮೊದಲು ನವಿಲು, ಮದುವೆ ನಿಶ್ವಯವಾದಾಗ ಸಿಂಹ, 
ಮದಂವೆಯಾದಮೇೋಲೆ (ಕತ್ತೆ) ಕುರಿ 


ಮೊದಲನೆಯ ಸಮುದ್ರಯಾನ ನೋಡುವುದಕ್ಕೆ ; ಎರಡನೆಯದು 
ಕಲಿಯುವುದಕ್ಕೆ ; ಮೂರನೆಯದು ಹಣ ಸಂಪಾದಿಸುವುದಕ್ಕೆ 


ಸೋಮಾರಿಯಾದವನು ಜೋಯಿಸನಾಗುವನೆ ? 


ಸ್ತ್ರೀ ನಿನ್ನ ಮೈ ನೆರಳಿದ್ದಂತೆ. ನೀನು ಹಿಂಬಾಲಿಸಿದರೆ ಓಡುತ್ತಾಳೆ' 
ಓಡಿದರೆ ಹಿಂಬಾಲಿಸುತ್ತಾಳ್ಕೆ 


ಸ್ತ್ರೀಗೆ ಬೇಕಾದ ಹೆಚ್ಚಿನ ಪ್ರೀತಿಯ ವಸ್ತು ಮುಗುಳುನಗೆ 


ಸ್ತ್ರೀಯ ಬೆಲೆ ಅವಳ ಸೌಂದರ್ಯವಿರುವವರೆಗೆ ಮಾತ್ರೆ 


ಹುಟ್ಟುವ ಮೊದಲು ಸೂರ್ಯ ಆಟವಾಡುತ್ತಾನೆ 


ಹೆಣ್ಣಿಗೆ "ನೀನು ಸುಂದರಿ' ಎಂದರೆ ಸೈತಾನ ಅವಳಿಗದನ್ನು 
ಹತ್ತುಸಾರಿ ಒತ್ತಿ ಹೇಳುತ್ತಾನೆ : k 


ಹೆಣ್ಣಿಗೆ ಗಂಡು ಎಂದಿಗೂ ತನ್ನ ಹೃದಯವನ್ನು ಒಪ್ಪಿಸಬಾರದು ; 
ಹಾಗೊಮ್ಮೆ ಒಪ್ಪಿಸಿದನಾದರೆ, ಆಕೆ ಆತನನ್ನೆಂದಿಗೂ ಸರಿದಾರಿಯಲ್ಲಿ | 


ನಡೆಸುವುದಿಲ್ಲ | 
; ~ ತಕ 


ಏನೈದೇಶೀಯ ಹಾಗೂ ಅನ್ಕಭಾಷಾ ಗಾದೆಗಳು ೩೮% 
೪” ೧೭೪ ಹೆಣ್ಣಿನ ಕಣ್ಣು ಬೀಳದವನೇ ಭಾಗ್ಯವಂತ 


೧೭೫ ಹೆಂಗಸು ನಿನಗೆ ಎರಡು ಮಾತನ್ನು ಹೇಳಿದರೆ ಅವುಗಳಲ್ಲಿ ಒಂದನ್ನು 
ಮಾತ್ರ ನಂಬಿ, ಮತ್ತೊಂದನ್ನು ಬಟ್ಟುಬಿಸಬೇಕು 


ದಕ್ಷಿಣ ಆಫ್ರಿಕಾ 
೧೭೬ ಎಡವಿದ ಕಾಲಿಗಿಂತ ಎಡವಿದ ನಾಲಗೆ ಹೀನ 
೧೭೭ ಗಾದೆ ತಿಳಿದ ವಿವೇಕಿ ಜಗಳ ಬಿಡಿಸುತ್ತಾನೆ 


೧೭೮ ಗಿಡದೊಳಗೆ ಬಿಟ್ಟ ಲ ಫಲಗಳು ತಾವೇ ದುಡುದಂಡು ಬಂದು 
ಬಾಯೊಳಗೆ ಬೀಳುತ್ತವೆಯೆ? 


೧೬೯ ಜೇನುತುಪ್ಪ ಬೇಕಾದವನು ಜೇನುನೊಣಗಳಿಗೆ ಹೆದರಬಾರದಂ 
4 ೧೮೦ ನಿನ್ನ ಹೆಂಡತಿಗೆ ಕೂಡೆ ನಿನ್ನ ಗುಟ್ಟುಗಳನ್ನು ಬಿಟ್ಟುಕೊಡಬೇಡ 
೧೮೧ ಬೆಂಕಿ ಬೂದಿಯನ್ನು ಹೆತ್ತಿತು 


೧೮೨ ಮನುಷ್ಯರೆಲ್ಲ ಒಂದೇ, ಹಿಟನ್ಸಿಗೂಳಿನಲ್ಲಿ ಮಾಡಿದ ಬೊಂಬೆಗಳು 


ರೋಮುನಿ ಜಿಪ್ಸಿ 


೧೮೩ ಒಂದು ಮರದಲ್ಲಿರುವ ಹಣ್ಣನ್ನೆಣಿಸಬಹುದು, 
ಒಂದು ಹಣ್ಣಿನಲ್ಲಿರುವ ಮರಗಳನ್ನೆಣಿಸಲಾಗದು 


೧೮೪ ಜೀವನ, ಚುಂಬನ ಇದ್ದಹಾಗೆ, ಹಂಚಿಕೊಡದಿದ್ದರೆ ಆದರಿಂದ 


ಏನೂ ಉಪಯೋಗವಿಲ್ಲ 


ಇಟಲಿ 
೧೮೫ ಅತಿಥಿ, ಮಾನು - ಎರಡೂ ಮೊರುದಿನಕ್ಕೆ ನಾರುತ್ತೆವೆ 


೧೮೬ ಆಸೆ ಒಂದರಿಂದಲೇ ಬದಂಕುವವನು ನಿರಾಶೆಯಿಂದ ಸಾಯುತ್ತಾನೆ 


೩೮೪ 


೧೯೦ 


೧೯೪ 


೧೯೫ 


ಕನ್ನಡ ಗಾದೆಗಳ ಮಹಾಕೋಶ 


ಐವತ್ತು ಮಂದಿ ಸ್ನೇಹಿತರಿದ್ದಾರೆಯೆ ? ಸಾಲದು 
ಒಬ್ಬ ಶತ್ರು ಇದ್ದಾನೆಯೆ ? ಅದು ಹೆಡ್ಡಾಯಿತು 


ಒಳ್ಳೆಯ ಕುದುರೆ ಮತ್ತು ಕೆಟ್ಟ ಕುದುರೆ ಎರಡಕ್ಕೂ ಕಾಲೊದೆತ 
ಬೇಕಾಗುವಂತೆ ಒಳೆ ಯ ಹಾಗೂ ಕೆಟ್ಟ ಶೈ ಹೆಣ್ಣುಗಳಿಗೂ ದೊಣ್ಣೆಯ 
ಸೇವೆ ಬೇಕು 


ಕೆಟ್ಟ ಒಪ್ಪಂದ ಒಳ್ಳೆಯ ಕೋರ್ಟು ವ್ಯವಹಾರಕ್ಕಿಂತ ಲೇಸು 


ಕೇಳುವುದರಿಂದ ಜ್ಞಾನ (ಪ್ರಸಾರ) ಪ್ರಾಪ್ತವಾಗುತ್ತದೆ, 
ಮಾತನಾಡುವುದರಿಂದ ಪಶ್ಚಾತ್ತಾಪವುಂಟಾಗುತ್ತದೆ 


ಪಕ್ಕದ ಮನೆ ಉರಿಯುವಾಗ ನಿನ್ನ ಮನೆಗೆ ನೀರು ಹೊರು 


ಹೆಂಗಸರ ಬುದ್ಧಿ ಮೊಳಕಾಲ ಕೆಳಗೆ 


ಒಬ್ಬ ತಂದೆ ಪ್ರೀತಿಯಿಂದ ಹೆತ್ತು ಮಕ್ಕಳನ್ನಾದರೂ ನೋಡುತ್ತಾನೆ; 


ಹೆತ್ತು ಮಂದಿ ಮಕ್ಕಳು ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೋಡು 
ವುದಿಲ್ಲ 


ಒಬ್ಬ ಮನುಷ್ಯನ ಜೀವನವು ಹಲವೊಮ್ಮೆ ಒಂದು ಗಾದೆಯನ್ನು 
ಅವಲಂಬಿಸುತ್ತದೆ 


ಮನುಷ್ಯನ ಆತ್ಮ ದೇವರ ದೀಪ 


ಯಾರು ತನ್ನ ಅಂತಸ್ತನ್ನು ಲಘುವಾಗಿ ಪರಿಗಣಿಸುವರೋ 
ಅವರ ಘನತೆ ಹೆಚ್ಚುತ್ತದೆ 


ನಾನೂ ರಾಜಕುಮಾರ, ನೀನೂ ರಾಜಕುಮಾರ ; ಆದರೆ 
ಕತ್ತೆ ವೆಠ:ಯಿಸುವವರ ಯಾರಪ್ಪ ? 


ಅನ್ಯದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೩೮% 
ಯಹೂದಿ 

೧೯೮ ಕತ್ತೆ ಏಣಿ ಹತ್ತಿದಂದು ಹೆಣ್ಣಿಗೆ ವಿವೇಕ ಬಂದೀತು 

೧೯೯ ಕಳ್ಳ ಮುತ್ತಿಟ್ಟರೆ ಹಲ್ಲು ಎಷ್ಟಿದೆ ಎಣಿಸಿಕೊ 


J ೨೦೦ ದೇವರು ಹೆಣ್ಣನ್ನು ಮನುಷ್ಯನ ತಲೆಯ ಭಾಗದಿಂದ ಸೃಷ್ಟಿಸಲಿಲ್ಲ; 
ಕಾರಣ, ಅವಳು ಅವನನ್ನು ಆಳದಿರಲಿ ಎಂದು. ಅವನು ಕಾಲಿ 
ನಿಂದಲೂ ಸೃಷ್ಟಿಸಲಿಲ್ಲ; ಕಾರಣ, ಅವಳು ಅವನ ಸೇವಕಿಯಾಗ 
:ದಿರಲಿ ಎಂದು. ಅವಳನ್ನು ಅವನ ಪಕ್ಕೆಯಿಂದ ಸೃಷ್ಟಿಸಿದ, 
ಹೃದಯ ಹತ್ತಿರ ಇರಲೆಂದು 


೨೦೧ ಮೂರ್ಪನದೇ ಆದ ಒಂದು ಸೊಗಸಾದ ಪ್ರಪಂಚವುಂಟಂ ' 


೨ ೨೦೨ ಹೆಂಡತಿ ಕುಳ್ಳಿಯಾದರೆ ಮೆಲ್ಲಗೆ ಬಾಗಿ ಕಿವಿಯಲ್ಲಿ ಉಸಿರು 


ಎಸ್ಟೋನಿಯಾ 


/ ೨೦೩ ರೋಗ ಬರುವಾಗ ದೂತರ ಕುದುರೆಗಳ ಮೇಲೆ ನಾಗಾಲೋಡಿ 
ಬಂದರೂ ಹೋಗುವಾಗ ದಣಿದ ಎತ್ತುಗಳ ಮೇಲೆ ಹೋಗುತ್ತದೆ 


ರುಮಾನಿಯಾ 


೨೦೪ ಯಾರಾದರೂ ನಿಮ್ಮನ್ನು ಮೋಸಗೊಳಿಸುವುದಾದರೆ ಅದು ಅವರ 
ತಪ್ಪು ; ಎರಡು ಸಲ ಮೋಸಗೊಳಿಸುವುದಾದರೆ ನಿಮ್ಮ ತಪ್ಪು 


ಜೆಕೋಸ್ಲವೇಕಿಯ 


೨೦೫ ಮದುವೆಯಾಗದವನು ದುಃಖಿಯಾಗಬಹುದು ; ಆದರೆ 
ಮದುವೆಯಾದವ ಖಂಡಿತವಾಗಿಯೂ ದುಃಖಕ್ಕೆ ಸಿಲುಕುತ್ತಾನೆ 


25 


೨೧೭ 


ಕನ್ನಡ ಗಾದೆಗಳ ಮಹಾಕೋಶ 


ಅಣ್ಣತಮ್ಮಂದಿರಾಗಿ ಬಾಳಿ, ಅದರೆ ಲೆಕ್ಕ ಮರೆಯಬೇಡಿ 
ಆಗಾಗ ನಾಟಿ ಹಾಕಿದ ಗಿಡ ಬೆಳೆಯಂವುದು ಅಪರೂಪ 


ಆರೋಗ್ಯ ಇದ್ದವನಿಗೆ ಆಸೆಯುಂಟು, ಆಸೆಯಿದ್ದವನಿಗೆ 
ಲ್ಲವೂ ಉಂಟು 


ಒಂಟೆ ಕೊಂಬು ಹುಡುಕಲು ಹೋಗಿ ಕಿವಿ ಕಳೆದುಕೊಂಡಿತು 


ಒಂಟೆಗೊಂಡು ಯೋಜನೆ, ಮಾವುತನಿಗಿನ್ನೊಂದು ಮರಳುಗಾಡಿನ 
ಜೀವನ ಅಂದರಂತೆ 


ಒಂದು ಗಂಟೆ ನಲ್ಲೆಗೆ, ಮತ್ತೊಂದು ದೇವರಿಗೆ 


ಕಾಯಿಲೆ ಬೀಳದ ಯಾರೂ ಒಳ್ಳೆಯ ವೈದ್ಯರಲ್ಲ 


ಕಾರಣವಿಲ್ಲದ ಕೋಪ, ಲಾಭವಿಲ್ಲದ ಮಾತು, ಪ್ರಗತಿಯಿಲ್ಲದ 
ಬದಲಾವಣೆ, ಅಪರಿಚಿತರಲ್ಲಿ ವಿಶ್ವಾಸವಿಡುವಿಕೆ, ಶತ್ರುಗಳನ್ನು 
ಸ್ನೇಹಿತರೆಂದು ಭ್ರಮಿಸುವಿಕೆ - ಇವು ದಡ್ಡನ ಲಕ್ಷಣಗಳು 


ಕುದುರೆ ಬೆನ್ನಮೇಲೆ, ನಲ್ಲೆಯ ತೋಳಿನಲ್ಲಿ ಸ್ವರ್ಗದರ್ಶನ 


ಖರ್ಜೂರದ ಗಿಡಗಳನ್ನು ಹರಸು, ಅವು ನಿನ್ನ ಸೋದರತ್ತೆಗೆ 
ಸಮಾನ 


ಗಾದೆಗಳು ಮಾತಿಗೆ ಜ್ಯೋತಿಗಳು 


ಜಾಣನಾದವನು ತನ್ನ ಜಮಖಾನದ ತೂತಿನ ಮೇಲೆ 
ಕುಳಿತುಕೊಳ್ಳುತ್ತಾನೆ 


ಜ್ಞಾನದ ಶಾಯಿ ವೀರರ ರಕ್ತಕ್ಕಿಂತ ಅಮೂಲ್ಯ 


ದುರದೃಷ್ಟನಿಂನ ಬೇಡುವುದು ನಿನ್ನ ಅದೃಷ್ಟವಾಗಿದ್ದರೆ, 
ದೊಡ್ಡ ಮನೆಗಳ ಲ್ಲೇ ಬೇಡು 


ಸಲ್ಲು 


ಅನ್ಯದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೩೮೭ 


'ವಿ೨೦ 
೨೨೧ 


೨೨೨ 


೨೨೫ 


eb 
I 


೨೨೮ 


7 
/ ೨೩೦ 


೨೩೧ 


೨೩೨ 


ನಾಯಿ ಬಗುಳುತ್ತದೆ, ಕಾರವಾನ್‌ ಸಾಗುತ್ತದೆ 
ನಿನ್ನ ಶತ್ರುವಿನ ಶತ್ರು ನಿನಗೆ ಮಿತ್ರ 


ಪಂಡಿತನ ತಪ್ಪುಗಳು ಒಡೆದ ಹಡಗಿನಂತೆ, ಅದು ತನ್ನೊಂದಿಗೆ 
ಇತರರನ್ನೂ ಮುಳುಗಿಸುತ್ತದೆ 


ಪಂಡಿತನ ಭಾಷಣದಿಂದ ಕಲಿಯಂವುದಕ್ಕಿಂತ ದಡ್ಡನನ್ನು ನೋಡಿ 
ಇನ್ನೂ ಹೆಚ್ಚಾಗಿ ಕಲಿಯಬಹುದು 


ಪಾದರಕ್ಷೆ ಇಲ್ಲವೆಂದು ಅಳುತ್ತಿದ್ದೆ, ಪಾದಗಳೇ ಇಲ್ಲದವನನ್ನು 
ನೋಡುವ ತನಕ 


ಬರೀ ಬಿಸಿಲಾದರೆ ಭೂಮಿ ಮರುಭೂಮಿಯಾಗುವುದು 


ಬಾದಷಹನ ಕುದುರೆಗಳಿಗೆ ಲಾಳ ಹಾಕಲು ಬಂದರೆ, ಗುಂಗೀ ಹುಳ 
ತನ್ನ ಕಾಲು ನೀಡಿತು 


ಬಾಳಿಗೆರಡು ಭಾಗ : ಮುಗಿದುಹೋದದ್ದು-ಸ್ವಪ್ನ, 
ಬರಬೇಕಾದ್ದು-ಆಸೆ 


ಬುದ್ದಿವಂತ ದಡ್ಡನನ್ನು ಅರಿತುಕೊಳ್ಳುತ್ತಾನೆ, ಕಾರಣ ಅವನೇ 
ರಾ ೦ we 


ಒಮ್ಮೆ ದಡ್ಡನಾಗಿದ್ದದ್ದು ದಡ್ಡ ಬುದ್ಧಿ ವಂತನನ್ನು ಎಂದೂ 


ಅರಿಯಲಾರ ; ಕಾರಣ, ಅವನೆಂದೂ ಬುದ್ಧಿವಂತನಾಗದೆ ಇದ್ದದ್ದು 


ಬುದ್ಧಿ ವಂತಿನ ಒಂದು ದಿನ ದಡ್ಡನ ಇಡೀ ಜೀವನಕ್ಕೆ ಸಮ 
ಮಧ್ಯಾಹ್ನ ಉಂಡು ಮಲಗು, ರಾತ್ರಿ ಉಂಡು ನಡೆ 


ಮಾತನಾಡಿದ ನಂತರ ಮಾತು ನಿನ್ನನ್ನಾಳುವುದು, ಆಡದ ಮೊದಲು 
ನೀನು ಅದನ್ನಾಳಾವೆ 


ಸಿಂಹದಿಂದ ತಪ್ಪಿಸಿಕೊಂಡು ಓಡುವುದಕ್ಕಿಂತ ನಿನ್ನಿಂದ ನೀನು 
ತಪ್ಪಿಸಿಕೊ 


೨೩೪ 


. ಅಂಜಿಕೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಸಾಗುವುದ 


ಕನ್ನಡ ಗಾದೆಗಳ ಮಹಾಕೋಶ | 


ಸುಲ್ತಾನ ನಡುಹಗಲಲ್ಲಿ "ಇದು ರಾತ್ರಿ' ಎಂದರೆ ಕತ್ತೆತ್ತಿ 
ನಕ್ಷತ್ರಗಳನ್ನೀಕ್ಷೆಸು 


ಹಳೆಯದನ್ನು ಒರೆಸಲು ಒಂದು ಸ್ಪಂಜು, ಇಂದನ್ನು ಸರಿಗೊಳಿಸಲು 
ಒಂದು ಗುಲಾಬಿ, ಮುಂದಿನದೆೊಂದು ಕರೆಯಲೊಂದು ಮುತ್ತೂ 


ಹೆಣ್ಣು ಸೈತಾನನ ಬಲೆ 
ಹೆಣ್ಣು ಹುಟ್ಟಿದಾಗ ಹೊಸ್ತಿಲು ನಲವತ್ತು ದಿನ ಅಳುತ್ತದೆ 
ಹೆಂಗಸರಿಗೆ ಉದ್ದ ಕೂದಲು, ಗಿಡ್ಡ ಬುದ್ಧಿ 
ಅತ ಎತ ಎ 


ಹೇಳಿದ ಮಾತನ್ನು ಪರೀಕ್ಷಿಸು, ಹೇಳಿದ ಮನುಷ್ಯನ ನ್ನಲ್ಲ 


ನಾನೂ ಶ್ರೀಮಂತ, ನೀನೂ ಶ್ರೀಮಂತ ; ಕತದುರೆ ಕಟ್ಟುವವರು 
ಯಾರಯ್ಯ ? 


ಕ್ಕಿಂತಲೂ ಆಸೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಸಾಗು 
ವುದೇ ಮೇಲು 


ಅಂಜದವನಿಗೆ ಯಾವ ಕಾರ್ಯವೂ ಕಷ್ಟವಲ್ಲ 


ಆರೋಗ್ಯ ಪಡದಲ್ಲಿ ಹೋಗಿ ಜೊಲೊಟಿನಕಗಳಲ್ಲಿ ಹಿಂದಕ್ಕೆ 
ಬರುತ್ತದೆ 


ಆರೋಗ್ಯಕ್ಕೆ ತಲೆಯನ್ನು ಶಾಂತವಾಗಿಡಿ, ಹೊಟ್ಟೆಯನ್ನು 
ಖಾಲಿಯಾಗಿಡಿ, ಪಾದಗಳನ್ನು ಬೆಚ್ಚಗಿಡಿ 


ಒಳ್ಳೆ ಯ ಆರೋಗ್ಯ ವಿರುವಾಗಲೇ ನಿಮ್ಮ್‌ ಬಗ್ಗೆ ಎಚ್ಡಿ ರ ವಹಿಸಿರಿ 
ಓಡುವವರಿಗೆ ಒಂದೇ ದಾರಿ, ಬೆನ್ನುಹತ್ತಿದವರಿಗೆ ನೂರುದಾರಿ 


ಅನ್ಯದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೩೮£ 


೨೪೬ 


ಕಾಯಿದೆ ಎಂದರೆ ಕತ್ತೆ ಇದ್ದಹಾಗೆ : ಸಿರಿವಂತರು ಅವುಗಳ ಮೇಲೆ 
ಸವಾರಿ ಮಾಡುತ್ತಾರೆ ; ಬಡವರನ್ನು ಅವು ಕಾಲು ಜಾಡಿಸಿ 
ಒದೆಯುತ್ತವೆ 


ಕಾರ್ಕತತ್ಪರನಾಗದೆ ಪಟ್ಟಣವನ್ನು ಜಯಿಸಲು ಸಾಧ್ಯವಿಲ್ಲ 


ಕುರೂಪಿಯಾದ ಹುಡುಗಿಗೆ ಯಾವಾಗಲೂ ದೇವರು 
ಮಧುರಕಂಠವನ್ನು ಕೊಟ್ಟಿ ರುತ್ತಾನೆ 


ಕಂಠವಿಲ್ಲದವನಿಗೆ ಹಾಡಲು ಇಷ್ಟ 

ಖಡ್ಗ ದೊಂದಿಗೆ ಬಂದವನು ಖಡ್ಗದಿಂದಲೇ ಸಾಯುತ್ತಾನೆ 
ಚಕ್ರವರ್ತಿಗಳಿಗೆ ನೆಗಡಿಯಾದರೆ ರಷ್ಯವೆಲ್ಲ ಕೆಮ್ಮುತ್ತದೆ 

ತಲೆ ಇದ್ದಷ್ಟು ಮನಸ್ಸುಗಳಿವೆ 

ತುತ್ತಿಗೆ ಮೊದಲು ಇಬ್ಬರೂ ಜಂಭಪಡುತ್ತಾರೆ, ಅನಂತರ ಒಬ್ಬನೇ 


ತೋಟಕ್ಕೆ ಮಳೆ ಬೀಳುವವರೆಗೂ ಕಾದು ಕುಳಿತಿರಬೇಡ 


ದಿನವೂ ಹೊಟ್ಟೆಭಾರವಾಗುವಂತೆ ತಿನ್ನುವವನು ತನ್ನ ಗೋರಿಯನ್ನು 


ತನ್ನದೇ ಹಲ್ಲುಗಳಿಂದ ಅಗೆದುಕೊಳ್ಳುತ್ತಾನೆ 
ದುಡಿದು ತಿನ್ನುವುದು ಬಡತನಕ್ಕೆ ಮದ್ದು 
ನಷ್ಟ ಎನ್ನುವುದೇ ಆದಾಯದ ಅಣ್ಣ 


ನಾಯಿ ಕನಸೆಲ್ಲ ಮೂಳೆ 


ನಿಮ್ಮ ರೋಗವನ್ನು ನೀವೇ ವಾಸಿಮಾಡಿಕೊಳ್ಳಲೆತ್ಲಿಸಿದರೆ 
ಘಾತ ಖಂಡಿತ 


ಪ್ರತಿ ರೋಗಕ್ಕೂ ಮದ್ದಿದ್ದರೂ ಸಾವಿಗೆ ಮದ್ದಿಲ್ಲ 


ಫ್ರಾನ್ಸಿನವನು ಹಸಿದಾಗ ಕಾಗೆಯನ್ನೂ ಬಿಡುವುದಿಲ್ಲ 


೩೯೦ 


೨೬೩ 


ದೆ 


ಕನ್ನಡ ಗಾದೆಗಳ ಮಹಾಕೋಶ 


ಪ್ರಾರ್ಥನೆಯಲ್ಲಿ ಜನ ಸಾವಕಾನ್ಯವಾಗಿ ದೇವರನ್ನು ಕೇಳುವುದು 
ಎರಡು, ಎರಡು ನಾಲ್ಕಾಗದಿರಲಿ ಎಂಬುದನ್ನೇ 


ಬಾವಿಯಲ್ಲಿ ಉಗುಳಬೇಡ, ನಾಳೆ ಅದೇ ಬಾವಿಯ ನೀರನ್ನು 
ಕುಡಿಯುವ ಪ್ರಸಂಗ ಬಂದೀತು 


ಬುದ್ದಿ ಸಿರವಿಲದವೆನು ಪ್ರಸನ್ನನಾದರೂ ಅಪಾಯಕರವೇ ಸೆ 
ಇ ಅ ನ - 0) 
ಬೆಟ್ಟದ ನೆತ್ತಿಗೆ ಹತ್ತಾರು ದಾರಿ, ದೃಶ್ಯ ಮಾತ್ರ ಒಂದೇ 


ಮಧ್ಯರಾತ್ರಿಯ ನಂತರ ನಿದ್ದೆಗೆಟ್ಟ ಪ್ರತಿಕ್ಷಣವೂ ನಿಮ್ಮ 
ಶವದ ಪೆಟಿ ೈಗೆಗೆ ಹೊಡೆದ ಒಂದೊಂದು ಮೊಳೆಯಿಂದು ತಿಳಿಯಿರಿ 


ಮನುಷ್ಯನ' ಹತ್ತಿರ ಎಲ್ಲ ಯೋಗ್ಯತೆಗಳಿದ್ದೂ ಕಾರ್ಯಶಕ್ತಿ ಇಲ್ಲದಿದ್ದರೆ 
ಆತನನ್ನು ಜಗತ್ತು ಮೆಚ್ಚುವುದಿಲ್ಲ 


ಮನುಷ್ಯರು ತಮ್ಮ ಶ್ರೇಷ್ಮತ್ವವನ್ನು ಒಳಗಿಂದ, 
ಮೃಗಗಳು ಹೊರಗಿಂದ ಪ್ರದರ್ಶಿಸುತ್ತವೆ 


ಮಾತರಿಯದ ಮನುಷ್ಯ ತೂತಿರ:ವ ಗಡಿಗೆಯಂತೆ 


ಮೂರ್ಯರಿಗೆ ಕಲಿಸುವುದೂ ಶವವನ್ನು ಜೀವಂತಗೊಳಿಸುವುದೂ. 
ಒಂದೇ 


ಮೇಕೆಯನ್ನು ಮುಂಬದಿಯಿಂದ, ಕುದುರೆಗಳನ್ನು ಹಿಂಬದಿಯಿಂದ" 
ದುಷ್ಟನನ್ನು ಎಲ್ಲ ಬದಿಯಿಂದಲೂ ನೋಡು 


ಮೇಳವಿಲ್ಲದೆ ಅನುಭವಗೋಷ್ಠಿ ಇಲ್ಲ 

ಮೊದಲು ಕೆಲಸ ಮುಗಿಸು, ಅನಂತರ ಜಂಭ ಕೊಚ್ಚು 
ಮೋಸವಿನ್ಲದೆ ವ್ಯಾಪಾರವಿಲ್ಲ ಸ 

ಯಾರಿಗೆ ಕತ್ತುಕೊಯ್ಯಲು ಸಾಧ್ಯವಿಲ್ಲವೊ ಅವರು ಚುಂಜಿಸುತ್ತಾರೆ 
ರೊಟ್ಟಿ ಉಪ್ಪು ತಿಂದ ಬಾಯಿ ಸತ್ಯವನ್ನು ನುಡಿಯಬೇಕು 


ರೋಗವನ್ನು ನಿರ್ಮಿಸಿದ ಶಕ್ತಿ ಅದನ್ನು ವಾಸಿಮಾಡಲೂ ಬಲ್ಲುದು 


ಅನ್ಯ ದೇಶೀಯ ಹಾಗೂ ಅನ್ಕಭಾಷು ಗಾದೆಗಳು 


೨೭೮ 


ಆವ್‌ 


೨೯೦ 


ವಯಸ್ಸಾದವರನ್ನು ಕೇಳಬೇಡ, ಅನುಭವಿಗಳನ ಸ್ನ ಕೇಳು 


ವೈದ್ಯರ ಯತ್ನ ಮುಗಿದ ನಂತರ ದೇವರೇ ಗತಿ 


ರ೯೧ 


ಸತ್ಯವನ್ನೂ, ಮೂರ್ಯನನ್ನೂ, ಗಾದೆ ಮಾತನ್ನೂ ಎದುರಿಸುವವರಿಲ್ಲ 


ಸಾಲ ಕೊಟ್ಟು ಸ್ನೇಹಿತರನ್ನು ಕಳೆದುಕೊಳ್ಳಬೇಡ 


ಸಿರಿವಂತಿಕೆ ಮನುಷ್ಯರನ್ನು ಬದಲು ಮಾಡುವುದಿಲ್ಲ, 
ಆದರೆ ಅವರ ನಿಜ ಸ ರೂಪವನ್ನು ಹೊರಗೆಡಹುತ್ತದೆ 


ಸೆ ೈತಾನನಿಗೆ ಕೆ ೈಲಾಗದಿದ್ದ ರೆ ಹೆಣನು ಕಳಿಸುತ್ತಾನೆ 
ಎ ಣ ೩ ಇ 


ಸೋಲದೆ ಗೆಲ್ಲುವುದು ಅಸಾಧ್ಯ 


ಹಣ ಮಾತಾಡಿದಾಗ ಸತ್ಯ ಮೂಕವಾಗುತ್ತದೆ 


ಹರಟೆಗೆ ವಾಹನ ಬೇಕಿಲ್ಲ 


ಹಸುರಿರುವಾಗಲೇ ಕೊಯ್ದರೆ ಕಸುಗಾಯಿಯನ್ನೇ 
ತಿನ್ನಬೇಕಾಗುವುದು 


ಹಳೆಯ ಮರ ಬಗ್ಗುತ್ತದೆ, ಎಳೆಯ ಮರ ಬೀಳುತ್ತದೆ 


ಹೆಂಡತಿಯನ್ನು ಪ್ರೀತಿಸು, ಆದರೆ ಹಣ್ಣುಗಿಡದಂತೆ ಕುಲುಕು 


ಅದೃ ಷ್ಟ ವಿದ್ದ ವನಿಗೆ ಸ್ನೇಹಿತ ಸಿಕ್ಕುತ್ತಾ ನೆ, 
ದುರದೃಷ್ಟ | ಬಡಿದವನಿಗೆ ಸುಂದರಿಯಾದ ಹೆಂಡತಿ ಸಿಕ್ಕುತ್ತಾಳೆ 


ಅಧಿಕಾರವನ್ನು ಪ ಪ್ರಯೋಗಿಸ ಸುತ್ತಿರುವಾಗ ಮಾನವನ ನಿಜವಾದ 
ಸ್ವಭಾವ ಬಯಲಾಗುತ್ತದೆ ` 


ಅನುಭವಶೂನ್ಯವಾದ ಜ್ಞಾನವು ಕೊಡ ನಿಲ್ಲದಲ್ಲಿ ನೀರಿದ್ದಂತೆ 


ಅಪ್ಸರೆಯಂತಹ ಹದಿನೆಂಟು ಹೆಣ್ಣುಗಳಿಗಿಂತಲೂ 
ಗೂನುಬೆನ್ನಿನ ಒಬ್ಬ ಮಗ ಲೇಸು, 


೩೯೨ 


೨೯೫ 


೨೯೭ 


೩೦೦ 


೩೦೧ 


೩೦೮ 


ಕನ್ನಡ ಗಾದೆಗಳ ಮಹಾಕೋಶ 
ಆನೆ ಬೇಕು ಎಂದವ ಆಮೆ ಹಿಡಿದಾನೆಯೇ ? 


ಇದ್ದಾಗ ಕೂಡಿಡದವನು ಅವಶ್ಯಕತೆ ಬಂದಾಗ ಪಶ್ಚಾತ್ತಾಪ 
ಪಡುತ್ತಾನೆ. 


ಊಹೆಯ ಆಮಿಷವಿದ್ದರೆ ಮಾತ್ರ ನಾವು ಬದುಕಬಹುದು 


ಎದುರಾಳಿಯ ಬಲವನ್ನು ಕಡಿಮೆ ಎಂದು ಎಣಿಸಿದರೆ ಸೋಲಿಗೆ 
ಆಹ್ವಾನವಿತ್ತಂತೆ 


ಎರಡು ರೊಟ್ಟಿ ಇದ್ದರೆ ಒಂದನ್ನು ಮಾರಿ ಲಿಲಿಹೂವನ್ನು 
ಕೊಂಡ:ಕೊ 


ಎಲ್ಲ ಜನರೂ ಬಂಧುಗಳು, ಆದುದರಿಂದ ಅವರಿಂದ 
ತೊಂದರೆಗಳನ್ನು ನಿರೀಕ್ಷಿಸು. 


ಏನನ್ನಾದರೂ ತಿಳಿದುಕೊಂಡಿರುವುದು ಜ್ಞಾನ, 
ಅದನ್ನು ಉಪಯೋಗಿಸಿಕೊಳ್ಳುವುದು ಬುದ್ಧಿ ವಂತಿಕೆ. 


ಒಳ್ಳೆಯವರನ್ನು ಅವರ ಶತ್ರುಗಳು ಯಾರು ಎನ್ನುವುದರಿಂದ 
ತಿಳಿಯಬಹುದು 


ಕತ್ತಲಾದರೂ ಕಾಮನಬಿಲ್ಲು ಮರೆಯುವುದಿಲ್ಲ 
ಕಸ್ತೂರಿಯ ವಾಸನೆ ಹಬ್ಬಲು ಗಾಳಿಯ ಅವಶ್ಯವಿ 
ಕೀಳುವವನಿಗೆ ಗುಲಾಬಿ ಮುಳ್ಳು | 
ಕೃಷಿ, ಕಾವ್ಯ-ಇವೇ ಮುಖ್ಯವಾದ ವಸ್ತುಗಳು 


ಕಾನೂನಿ ಸಹಾಯ ಬೇಡಿ ನ್ಯಾಯಾಲಯಕ್ಕೆ ಹೋಗುವುದು 
ಬೆಕ್ಕಿಗಾಗಿ ಹಸುವನ್ನು ಕಳೆದುಕೊಂಡಂತೆಯೇ 


ಕಾವ್ಯದಲ್ಲಿ ಚಿತ್ರಗಳುಂಟು. ಚಿತ್ರದಲ್ಲಿ ಕಾವ್ಯವುಂಟು 


RN 


ಅನ್ಯ ದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ೩೯೩ 
೩೦೯ ಕೂಪಮಂಡೂಕಕ್ಕೆ ಆಕಾಶವೇ ಜರಡಿಯಾಗಲಿ 
೩೧೦ ಕೋಪವು ಕಂಗೆಡಿಸಿದಾಗ ಸತ್ಯವು ಕಣ್ಮರೆಯಾಗುತ್ತದೆ 
೩೧೧ ಗಳಿಗೇಲಿ ಮಾಡಿದ ತಪ್ಪು ಸಾವಿನವರೆಗೂ ಮುಪ್ಪು 
೩೧೨ ಚೊಚ್ಚಲು ಮೊದ್ದು 


೩೧೩ ಜ್ಲಾನವಂತನಾದವನು ಹೆಚ್ಚು ಮಾತಾಡುವುದಿಲ್ಲ, 
ಮಾತಾಡುವವನಿಗೆ ಜ್ಞಾನವಿರುವುದಿಲ್ಲ 


೩೧೪ ಜ್ಞಾನಾರ್ಜನೆ ಎದುರು ಪ್ರವಾಹವನ್ನು ಹಾಯ್ದು ಹೋಗುವಂತೆ, 
ಮುಂದುವರಿಯದೆ ಇದ್ದರೆ ಹಿಂದಕ್ಕೆ ಸರಿಯುವುದು ಖಂಡಿತ 


೩೧೫ ತಾನು ಇತರರಿಗಿಂತ ಬುದ್ದಿ ವಂತನೆಂದು ಭಾವಿಸುವುದು 
ತಾನೇ ವಂಚಿತನಾಗಲು ಸುಲಭ ದಾರಿ 


೩೧೬ ತಾಳ್ಮೆಯಿದ್ದರೆ ಉಪ್ಪುನೇರಳೆ ಎಲೆ ರೇಷ್ಮೆಯಾಗುತ್ತದೆ 
೩೧೭ ತಾಳ್ಮೆಯಿದ್ದರೆ ಹುಲ್ಲು ಹಾಲಾಗುತ್ತದೆ 

೩೧೮ ತಿನ್ನಬಯಸುವುದಾದರೆ ಸಿಟ್ಟನ್ನು ತಿನ್ನು 

೩೧೯ ತಿಂದಷ್ಟೂ ರುಚಿ ಕಡಿಮೆ 


೩೨೦ ತುಂಬು ಸಂತೋಷದಲ್ಲಿ ವಾಗ್ದಾನ ಮಾಡಬೇಡ, 
ಸಿಟ್ಟಿನಲ್ಲಿ ಕಾಗದ ಬರೆಯಬೇಡ 


೩೨೧ ದಡ್ಡ ಮಕ್ಕಳು ಮನೆ ಮುರಿಯುವುದಿಲ್ಲ; 
ಬುದ್ಧಿವಂತರ ಹಾಗೆ ಮಾಡುವುದು 


ಟ್‌ ೩೨೨ ದಡಾರಕ್ಕೆ ಉಪವಾಸ, ಸಿಡುಬಿಗೆ ಊಟ ಔಷಧಿ 
೩೨೩ ದಿಂಬಿನ ಮೇಲೆ ಉಸಿರಿದ್ದನ್ನು ನಂಬಿ ಬಿಡಬೇಡ 


೩೨೪ ದುರದೃಷ್ಟವು ಯಾವಾಗಲೂ ಅಪಾಯವನ್ನು ಮಾಡಲಿಕ್ಕಾಗಿಯೇ 
ಬರುತ್ತದೆಂದು ಹೇಳಲಾಗದು 


೩೨೫% 


೩೩೮ 


ಕನ್ನಡ ಗಾದೆಗಳ ಮಹಾಕೋಶ 


ದಂರ್ದೈವವು ನಿಜವಾದ ಮಿತ್ರರಾರೆಂಬುದನ್ನು ಪರೀಕ್ಷಿಸುವ 
ಒರೆಗಲ್ಲಾಗಿದೆ 


ದುರ್ಕತಿಗಿಂತ ನಿರ್ಮತಿಯೇ ಲೇಸು 


ದುರ್ಬಲನ ಮೇಲೆ ಸಿಟ್ಟಿಗೇಳುವವನು ತಾನು ಬಲಶಾಲಿಯಲ್ಲ 
ಎಂಬುದನ್ನು ಖಂಡಿತವಾಗಿ ಒಪ್ಪಿಕೊಂಡಂತೆ ಆಗುತ್ತದೆ 


ದೃಢ ನಿಶ್ಚಯವುಳ್ಳವನನ್ನು ಕಂಡು ಕೆಲಸವೇ ಹೆದರುತ್ತದೆ 


ದೊಡ್ಡವರಿಗೆ ದೃಢವಾದ ಮನಸ್ಸಿರುತ್ತದೆ, ಅಲ್ಪರಿಗೆ ಅನೇಕ 
ಅಪೇಕ್ಷೆಗಳಿರುತ್ತವೆ 


ನಾಚಿ (ಟಕ)ಕೆ ಬಿಟ್ಟು ಬಂದವರು ಹೆಚ್ಚು ಗೊಣಗುತ್ತಾರೆ 
ನಾಲಗೆ ಯಾವಾಗಲೂ ನೋಯಿಸುವ ಹಲ್ಲಿನ ಬಳಿಗೆ ಹೋಗುತ್ತದೆ 


ನಾಲಗೆಯ ಅಡಿಯಲ್ಲಿ ರಾಕ್ಷಸನ ಗುಹೆ ಇದೆ, 
ರಕ್ತ ಕಾಣದಿದ್ದರೂ ಜನ ಸಾಯುತ್ತಾರೆ 


ನಾಲ್ಕು ಕುದುರೆಗಳು ವೇಗವಾಗಿ ಓಡಿದರೂ ನಾಲಗೆಯನ್ನು 
ಮೀರಿಸಲಾರವು 


ನಿನ್ನ ಜಯ ಕುರಿತು ಸೋತವನ ಮುಂದೆ ಆಡಬೇಡ, 
ಗೆದ್ದಾಗ ಸೋಲನ್ನು ಮರೆಯಬೇಡ 
ನಿನ್ನ ಬೆನ್ನನ್ನು ನೀನೇ ತಟ್ಟೆಕೊಂಡು ನೀನು ಮುನ್ನಡೆಯಲಾರೆ 


ನಿನ್ನ ಮಾರ್ಗಕ್ರಮಣದ ಗುರಿಯೇ ನಿನಗೆ ಗೊತ್ತಿಲ್ಲವಾದರೆ 
ಹೆರವರು ನಿನಗೆ ಮಾರ್ಗದರ್ಶನವನ್ನೆಂತು ಮಾಡಬಲ್ಲರು ? 


ನಿನ್ನ ಯೋಜನೆ ಒಂದು ವರ್ಷದ್ಧಾದರೆ ಧಾನ್ಯವನ್ನು ಬಿತ್ತು, 
ಹತ್ತು ವರ್ಷದ್ದಾದರೆ ಮರಗಳನ್ನು ನೆಡು, 
ನೂರು ವರ್ಷದ್ದಾದರೆ ಮನುಷ್ಯರನ್ನು ಬೆಳೆಸು 


ನಿಮ್ಮೆ ದೋಷಗಳನ್ನು ನಿಮಗೆ ಏಕಾಂತದಲ್ಲಿ ತಿಳಿಸಿಕೊಡುವವನನ್ನು 
ಪ್ರೀತಿಸಬೇಕು 


ಅನ್ಕ ದೇಶೀಯ ಹಾಗೂ ಅನ ಭಾಷಾ ಗಾದೆಗಳು ೩೫ 


೩೩೯ 


೩೪೦ 


೩೪೧ 


೩೪೨ 


೩೪೩ 


೩೪೪ 


೩೪೫ 


೩೪೭ 


೩೪೮ 


೩೪೯ 


೩೫೦ 


೩೫೧ 


ನೂರು ಮಂದಿ ಒಂದು ಕಡೆ ಇರಬಹುದು, 
ಆದರೆ ಮನೆ ಎಂದಾಗಲು ಒಬ )) ಹೆಂಗಸು ಬೇಕು 


ಪರಾವಲಂಬನೆಯು ಶಾಶ್ವತ ನಿರಾಶೆಯೆಂಬುದು ಯಥಾರ್ಥವಮಂಗಿದೆ 


ಪಿಸುಮಾತು ಬಹುದೂರ ಕೇಳಿಸುತ್ತದೆ 


ಪ್ರಶ್ನೆ ಕೇಳುವವ ಐದು ನಿಮಿಷ ಕಾಲ ದಡ್ಡನೆನಿಸಿಕೊಂಡಾನು, 
ಪ್ರಶ್ನೆಯನ್ನೇ ಕೇಳದವ ಸದಾಕಾಲಕ್ಕೂ ದಡ್ಡನಾಗಿಯೇ 
ಉಳಿಯುತ್ತಾನೆ 


ಬಗುಳುವುದು ನಾಯಿ ಮಾತ್ರವಲ್ಲ 


ಬಹಳಷ್ಟು ಹಣ ದೈವಯೋಗವುಳ್ಳವನಿಗೆ, 


್ಸಿ ಹಣ 


ಮಿತವಾದ ಹಣ ಕಷ್ಟ ಜೀವಿಗೆ ಸಿಗುತ್ತದೆ 


ಬುದ್ಧಿ ವಂತನು ಕಣ್ಣಿನಿಂದಲೇ ಮಾತಾಡುತ್ತಾನೆ: 
ದಡ್ಡನು ಕಿವಿಯೀಂದಲೇ ನುಂಗುತ್ತಾನೆ 


ಬುದ್ಧಿ ಶಾಲಿಗಳೊಡನೆ ನಡೆಸುವ ಸಂಭಾಷಣೆ ಒಂದು ತಿಂಗಳು 
ಗ್ರಂಥಾವಲೋಕನ ಮಾಡುವುದಕ್ಕೆ ಸಮ 


ಮನುಷ್ಯನು ದಿನವೂ ಕೂದಲು ಬಾಚುತ್ತಾನೆ, 
ಮನಸ್ಸನ್ನು ಬಾಚಿಕೊಳ್ಳಬಾರದೆ ? 


ಮನುಷ್ಯನಿಗೆ ಆತನು ಅಪೇಕ್ಷಿಸಿದಷ್ಟು ಗೌರವಾದರಗಳನ್ನು 
ಸಲ್ಲಿಸುವುದು ಕಠಿಣವಾಗುತ್ತದೆ 


ಮಾಡಿದ್ದನ್ನು ವಿವೇಕಿ ಹೇಳುವುದಿಲ್ಲ, 
ಮಾಡಬಾರದ್ದನ್ನು ಮಾಡುವುದಿಲ್ಲ 


ಮಾನವನ ಬುದ್ಧಿಶಕ್ತಿ ಒಂದು ನದಿ ಇದ್ದಂತೆ, 
ಆಳವಾಗಿದ್ದಷ್ಟೂ ಅಬ್ಬರ ಕೇಳಿಬರುವುದಿಲ್ಲ 


ಮಿತ್ರರ ದೋಷಗಳನ್ನು ಹುಡುಕುತ್ತಾ ಹೋಗುವವರು 
ಕಡೆಗೆ ಮಿತ್ರರನ್ನು ಕಳೆದುಕೊಂಡು ದೋಷಗಳನ್ನೇ ಹೊಂದುತ್ತಾರೆ 


೩೯೬ 


೩೫%. 


೩೫ 


೩೫೮ 


೩೫೯ 


೩೬೦ 


೩೬೩ 


ಕನ್ನಡ ಗಾದೆಗಳ ವ.ಹಾಕೋಶ 


ಯಾವ ಕೆಲಸ ಮಾಡಿದರೂ ನಿನ್ನ ಸ್ನೇಹಿತರು ಪಶ್ಚಾತ್ತಾಪ 
ಪಡದಂತೆಯೂ, ಶತ್ರುಗಳ ಸಂತೋಷಕ್ಕೆ ಕಾರಣ 
ಆಗದಂತೆಯೂ ಮಾಡು 


ಯಾವುದಾದರೊಂದು ರೀತಿಯ ನೈಪುಣ್ಯ ಜೀವನೋಪಾಯಕ್ಕೆ 
ದಾರಿಯಾಗುತ್ತದೆ, ಹಲವು ಬಗೆಯ ಪ್ರಾವೀಣ್ಯ 
ಗುಲಾಮನನ್ನಾಗಿ ಮಾಡುತ್ತದೆ 

ಯೌವನ ಚಿಚ್ಚಿಯನ್ನು ಅರಸುತ್ತದೆ. ವೃದ್ಧಾಪ್ಯಕ್ಕೆ ಗೊತ್ತು ; 
ಅದು ಹುಳುವಾಗಿ ಗೋಡೆಯಲ್ಲಿ ಮುಗಿಯುತ್ತದೆ ಎಂದು 
ಲಫಂಗರ ವಿಚಾರದಲ್ಲಿ ಎಂದೂ ಭಿನ್ನಾಭಿಪ್ರಾಯ ಹುಟ್ಟುವುದಿಲ್ಲ 


ವಾದದಿಂದ ಒಳ್ಳೆಯ ಪ್ರಯೋಜನ ಪಡೆಯಬೇಕಾದರೆ 
ಅದನ್ನು ಬಿಟ್ಟುಬಿಡಬೇಕು 


ವಿವೇಚನೆ ಇದೆ ಖರ್ಚು ಮಾಡಬಹುದಾದ ಒಂದೇ ಒಂದಾದ 
ಅತ್ಯಮೂಲ್ಯ ಪದಾರ್ಥವೆಂದರೆ ಕಾಲ 


ಶಾಂತಿಯ ಕಾಲದಲ್ಲಿ ನಾಯಕನಾಗಿರುವುದು ಅಶಾಂತಿ ಕಾಲದಲ್ಲಿ 
ಮಾನವನಾಗಿರುವುದಕ್ಕಿಂತ ಲೇಸು 


ಶಿಕ್ಷಣವು ಬುದ್ಧಿಗೆ ಸಹಾಯ ಮಾಡುತ್ತದೆ, 
ಆದರೆ ಬುದ್ಧಿಶಕ್ತಿಯನ್ನು ಒದಗಿಸುವುದಿಲ್ಲ 


ಸತತ ಉದ್ಯೋಗಿಯಾದ ದುಂಬಿಯನ್ನು ಬರಿಬಣ್ಣದ ಹೂವು 
ಆಕರ್ಷಿಸದು 


ಸಮಾಜವಾದ (ವೆಂದರೆ) ಸಂಪತ್ತನ್ನು ಹಂಚಿಕೊಳ್ಳುವುದಲ್ಲ, 
ದಾರಿದ್ರ್ಯವನ್ನು ಹಂಚಿಕೊಳ್ಳುವುದು 

ಸಾಣೆಗೆ ಸಿಗದ ವಜ್ರ ವಜ್ರವಲ್ಲ, 

ಕಷ್ಟಕ್ಕೆ ಸಿಗದ ಮನುಷ್ಯ ಮನುಷ್ಯನಲ್ಲ 


ಸಿರಿತನ ಹೋದರೆ ಬಡತನ ಬಂದಂತೆ, 
ಬಡತನ ಹೋದರೆ ಸಿರಿತನ ಬಂದೀತೆ ? 


ಅನ್ಯ ದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು ರ್ಕಿ 


( ೩೬೪ ಸುಖ ದೇಹಕ್ಕೆ ಲಾಭಕರ, 
ಆದರೆ ಬುದ್ಧಿ ದುಃಖದಿಂದ ಹೆಚ್ಚುತ್ತದೆ 
1 ೩೬೫ ಸುಖದಲ್ಲಿ ಯುಗ ಒಂದು ನಿಮಿಷ: 
ದುಃಖದಲ್ಲಿ ನಿಮಿಷವೇ ಒಂದು ಯುಗ 
೩೬೬ ಸಂಪೂರ್ಣ ಒಳ್ಳೆಯವರಿಬ್ಬ ರಿದ್ದಾರೆ : ಒಬ್ಬ ಸತ್ತವನು, 
ಇನ್ನೊಬ್ಬ ಹುಟ್ಟದೆ ಇರುವವನು 
೩೬೭ ಹ್ರಣ ಕೂಡಿ ಹಾಕುವವನು ಮನಸ್ಸಿನಲ್ಲಿ ಬಡವ ; 
ತೃಪ್ತನಾದವನು ಹೊರನೋಟಕ್ಕೆ ಬಡವ 
೩೬೮ ಹತ್ತು ಮಕ್ಕಳನ್ನು ಹೆತ್ತಿದ್ದರೂ ಹೆಂಡತಿಯನ್ನು ನಂಬಿ ಬಿಡಬೇಡ 
೩೬೯ ಹತ್ತು ಸಾವಿರ ಹೆಣ ಬಿದ್ದರೆ ಒಬ್ಬ ಸೇನಾಪತಿಯ ಕೀರ್ತಿ 
೩೭೦ ಹುಲಿ ಸವಾರಿ ಮಾಡುವವನು ಇಲಿ ಸವಾರಿ ಮಾಡಲಾರ 
೩೭೧ ಹೂವು ಅರಳಿರುವುದನ್ನು ನೋಡು, 
ಇವನದು ಸರಿ, ಇವನದು ತಪ್ಪು ಎಂದು ಮಾತ್ರ ಹೇಳಬೇಡ 
೩೭೨ ಹೆಣ್ಣಿನ ತುಟಿ "ಸಾಕು' ಎಂದಾಗ, ಅವಳ ಕಣ್ಣುಗಳು "ಮತ್ತೊಮ್ಮೊ' 
ಎನ್ನುತ್ತವೆ 
೩೭೩ ಹೆಂಡತಿಯನ್ನು ಗುಣಕ್ಕೆ, ಸೂಳೆಯನ್ನು ಸೌಂದರ್ಯಕ್ಕೆ ಆರಿಸು 
1೩೭೪ ಹೆಂಡತಿಗೆ ಹೇಳುವುದಿದ್ದರೆ ಮಲಗುವಾಗ ಹೇಳು, 
ಮಗನಿಗೆ ಹೇಳುವುದಿದ್ದರೆ ದಿವಾನಖಾನೆಯಲ್ಲಿ ಹೇಳು 
ಮಂಗೋಲಿಯಾ 
೩೭೫ ಮಿಂಚಿನ ತಾಯಿ ಪಾಪಾಸು ಕಳೆದುಕೊಂಡರೆ, 


ಮಂಜಿನಲ್ಲೋ, ಮೋಡದಲ್ಲೋ ಕಾಣಸಿಗದು 


೩೬೯ರ 


ಪರ್ಷಿಯಾ 


೩೭೬ 


೩೭೭ 
೩೭೮ 


೩೭೯ 


೩೮೦ 


೩೮೧ 
೩೮೨ 


( ೩೮೩ 


1 ೩೮೪ 


ಗಲೀಷಿಯ 


೩೮೫ 


ಕನ್ನಡ ಗಾದೆಗಳ ಮಹಾಕೋಶ 


ಒಂದು ಪೌಂಡು ಪಾಂಡಿತ್ಯವನ್ನು ಉಪಯೋಗಕ್ಕೆ ತರಲು 
ಹತ್ತು ಪೌಂಡು ಪರಿಜ್ಞಾನ ಬೇಕು 


ಒಂದು ಲೋಟ ಮೊಸರು ಒಂದು ವರ್ಷ ಆಯುಸ್ಸು 


ಕೂದಲಿಲ್ಲದವಳಿಗೆ ತನ್ನ ಅತ್ತೆಯ ಮಗಳ ಕೇಶರಾಶಿಯ ಜಂಬ 


ಚಿಕ್ಕದು ಎನ್ನುವ ಕೆಲಸಗಳನ್ನು ಈಗಲೇ ಚೆನ್ನಾಗಿ ಮಾಡಂ, 
ಆಗ ದೊಡ್ಡ ಕೆಲಸಗಳು ನಿನ್ನನ್ನು ತಾವಾಗಿಯೇ ಹುಡುಕಿಕೊಂಡು 
ಬರುತ್ತವೆ 


ಚೆನ್ನಾಗಿ ಯೋಚನೆ ಮಾಡುವುದು ಒಳ್ಳೆಯದು, 
ಚೆನ್ನಾಗಿ ಯೋಜನೆ ಮಾಡುವುದು ಇನ್ನೂ ಒಳ್ಳೆಯದು, 
ಚೆನ್ನಾಗಿ ವಕಾಡುವುದು ಎಲ್ಲಕ್ಕಿಂತ ಒಳ್ಳೆಯದು 


ಪರಲೋಕವನ್ನು ಈ ಲೋಕ ಕೊಟ್ಟು ಿಕೊಂಡುಕೊ-ಹಾಗೆ 
ಮಾಡಿದರೆ ಎರಡೂ ನಿನ್ನದೇ 


ಬಾಳು ಅಮಲಿದ್ದ ಹಾಗೆ, ಸುಖ ಮರೆತು ತಲೆಶೂಲೆ 
ಉಳಿಯುತ್ತದೆ. 


ಸ್ನೇಹಿತರೊಡನೆ ಸತ್ತರೆ ಸೋಬಾನ ಮಾಡಿಕೊಂಡ ಹಾಗೆ 


ಹೆಂಗಸರು ಮತ್ತು ಪೆಡಂಭೂತಗಳು ವಕಾನವ ಜಗತ್ತಿನ 
ಹೊರಗಡೆಯಷ್ಟೆ ಚೆನ್ನಾಗಿ ಶೋಭಿಸಬಹುದು 


ನೀನೂ ಯಜಮುನಿ, ನಾನೂ ಯಜಮಾನಿ ; 
ಹಂದಿ ಮಲಗಿಸೋರು ಯಾರು ? 


ಅನ್ಯ ದೇಶೀಯ ಹಾಗೂ ಅನ್ಕಭಾಷಾ ಗಾದೆಗಳು ೩೯೯ 
ಲೆಬನೀಸ್‌ 


~ ೩೮೬ ಹಗಲುಊಟವಾದ ಮೇಲೆ ಕೊಂಚ ನಿದ್ದೆ, 
ರಾತ್ರಿ ಊಟದ ನಂತರ ಓಡಾಟ-ಆರೋಗ್ಯ ಸಾಧನ 


೨6೮೭ ಹೇಡಿ ರೋಗಿಯನ್ನು ಯಾವ ವೈದ್ಯನೂ ಬದುಕಿಸಲಾರ 


ಸ್ಕಾಂಡಿನೇನಿಯನ್‌ 


೩೮೮ ಕೊಡುವವನ ಕಣ ಲಿ ನೀರಿದಾ ಗ ಆದಷು, ದೆಕ್ಕಿಸಿಕೊ 
hel a) 0 ಕ 


ಮೊರಾಕ್ಕೊ 


೩೮೯ ಬೆಂಕಿಯಾದ ಮೇಲೆ ಬೂದಿ, ಮಳೆಯಾದ ಮೇಲೆ ಗುಲಾಬಿ 


ಅಸ್ಸಾಮಿ 
೩೯೦ ಕೆಡದ ಸ್ನೇಹಿತನನ್ನು ಹುಡುಕಿದರೆ ದೇವರು ಸಿಕ್ಕುತ್ತಾನೆ 
೩೯೧ ಕೈಗೆ ಸಿಕ್ಕದ ಹೂವನ್ನು ದೇವರಿಗೆ ಕೊಡುತ್ತೇವೆ 


೩೯೨ ತಪಿಸುವ ಹ ದಯಕ್ಕೆ ಮೂರು ಮದ್ದು 
ನೀರು, ಹುಲ್ಲು ಹಸಿರು, ಹೆಣ್ಣಿನ ಚೆಲುವು 


ಸಿಂಹಳ 


1. ೩೯೩ ನೆಟ್ಟಗಿರುವ ಹೆಣ್ಣು, ನೆಟ್ಟಗಿರುವ ತೆಂಗು ಕಾಣ ಸಿಕ್ಕದು 


ಮಲಯಾ 


೩೯೪ ಆಮೆ ಸಾವಿರ ಮೊಟ್ಟೆ ಇಟ್ಟರೂ ಯಾರಿಗೂ ತಿಳಿಯುವುದಿಲ್ಲ 
ಕೋಳಿ ಒಂದಿಟ್ಟರೂ ಊರಿಗೆಲ್ಲ ತಿಳಿಯುತ್ತದೆ, 


೪೦೦ ಕ ಕನ್ನಡ ಗಾದೆಗಳ ಮಹಾಕೋಶ 
೩೯೫ ಕಬ್ಬು ಸೊಟ್ಟಗಾದರೆ ಸಕ್ಕರೆ ಸೊಟ್ಟೆ 


೩೯೬ ತಮಿಳನೂ ಸರ್ಪವೂ ಒಟ್ಟಿಗೆ ಬಂದರೆ, 
ತಮಿಳನನ್ನು ಮೊದಲು ತೀರಿಸು. 


೩೯೭ ಮುಚ್ಚಿದ ಮುಷ್ಟಿ ಸ್ವರ್ಗಕ್ಕೆ ಬೀಗ, ಬಿಚ್ಚುಗೈ ಕೃಪೆಯ ಕೀಲಿ 


೩೯೮ ಸುವರ್ಣಗೆಡ್ಡೆ ಸುಮ್ಮನಿದ್ದು ಬೆಳೆಯುತ್ತದೆ, | 
ಕಬ್ಬಿಣ ಸುಮ್ಮನಿದ್ದು ಸವೆಯುತ್ತದೆ | 


೩೯೯ ಹುತ್ತದಿಂದ ಸರ್ಪ ಎಳೆಯಬೇಕಾದರೆ ಮತ್ತೊಬ್ಬನ ಕೈಯನ್ನು | 
ಉಪಯೋಗಿಸು. 


ಜಪಾನ್‌ 


೪೦೦ ನಾಲಗೆ ಮೂರೇ ಅಂಗುಲದಷ್ಟಿದ್ದರೂ 
ಆರಡಿ ಮನ:ಷ್ಯನನ್ನು ಕೊಲ್ಲಬಲ್ಲದು 


೪೦೧ ಪ್ರಯಾಣಕ್ಕೆ ಸ್ನೇಹಿತ, ಪ್ರಪಂಚಕ್ಕೆ ದಯೆ 


೪೦೨ ಎರಡರಿಂದ ಎಂದಿಗೂ ಬೇಸರವಿಲ್ಲ, 
ಬೆಳಂದಿಂಗಳ ರಾತ್ರಿ, ಸೊಗಸಾದ ಅಕ್ಕಿ ಅನ್ನ 


4 ೪೦೩ ಕಿತ್ತಲೆ ಹೊಂಬಣ್ಣಕ್ಕೆ ತಿರುಗಿದಾಗ 
ವೈದ್ಯನ ಮುಖ ಬಿಳುಪೇರುತ್ತದೆ 


೪೦೪ ಮನುಷ್ಯನಿಗೂ ಮಂಗನಿಗೂ ಮೂರು ಕೂದಲ ಅಂತರ 


೪೦೫ ಯವ್ವನದ ಪ್ರೇಮ ಬೆಳ್ಳಿಬೊಗ್ಗಿನ ಗೊಂಚಲ ಹಾಗೆ ; 
ಪ್ರಬುದ್ಧರ ಪ್ರೀತಿ ಅರಳಿದ ಸುವರ್ಣ ಕುಸುಮಗಳ ಹಾಗೆ 


೪೦೬ ಸಾವಿರ ಮೈಲಿಗಳ ಪ್ರವಾಸವೂ ಒಂದು ಹೆಜ್ಜೆಯಿಂದಲೇ 
| ಪ್ರಾರಂಭವಾಗುತ್ತದೆ. 


ಅನ್ಯ ದೇಶೀಯ ಹಾಗೂ ಅನ್ಯಭಾಷಾ ಗಾದೆಗಳು 


ಕೆಲವು ಅಂತರಭಾರತೀಯ ಭಾಷೆಗಳ ಗಾದೆಗಳು 


ಕಾಶ್ಮೀರ 


೪೦೭ 


ಹಿಂದೂಸ್ತಾನಿ 


೪೦೮ 


ಉರ್ದು 


೪೦೯ 


ಹಿಂದಿ 
೪೧೦ 
೪೧೧ 


೪೧೨ 


ಪಂಜಾಬಿ 
೪೧೩ 
೪೧೪ 


೪೧೫ 
26 


ಮೊಂಬತ್ತಿಯ ಕೆಳಗೆ ಕತ್ತಲು 


ಬರುವಾಗ ಆಸೆ ಬಾಯಲ್ಲಿ, ಹೋಗುವಾಗ ಇರುವೆ ಬಾಯಲ್ಲಿ 


ಒಂದು ದಿನಕ್ಕೆ ಅತಿಥಿ, ಎರಡು ದಿನಕ್ಕೆ ಅತಿಥಿ, 
ಮೂರನೆಯ ದಿನ ಅನಿಷ್ಟ 


ಚಿನ್ನಕ್ಕಿಂತ ಉಕ್ಕು ಮೃದು 
ಪ್ರೀತಿ ಹಂಡುಕುತ್ತ ಹೋಗಿ ನನ್ನನ್ನೇ ಕಳೆದುಕೊಂಡೆ 


ಹಸುಗಳ ಬಣ್ಣ ಬೇರೆ-ಹಾಲು ಮಾತ್ರ ಒಂದೇ, 
ಹೂಗಳ ಜಾತಿ ಬೇರೆ-ಪೂಜೆ ಒಂದೇ, 
ಮತ ಧರ್ಮ ಹಲವು-ದೇವರೊಬ್ಬನೆ 


ಎಲ್ಲ ಕಲೆ ಕಸಬುಗಳಿಗೂ ನೇಗಿಲೇ ಮೂಲ ; ಮಳೆ ನೆಲದ ಗಂಡ 
ಒಂಟಿ ಹಾಸಿಗೆಗಿಂತ ಗುದ್ದುವ ಗೂಳಿ ಲೇಸು 


ನಾನೂ ರಾಣಿ, ನೀನೂ ರಾಣಿ ;ಬೆರಣಿ ತಟ್ಟುವವರು ಯಾರು? 


೪೦೧ 


ಮಲೆಯಾಳಂ 


೪೨೧ 


ವಿವಿಧ 


೪೨೨ 


೪೨೩ 


೪೨೪ 


ಕನ್ನಡ ಗಾದೆಗಳ ಮಹಾಕೋಶ 


ಮೂವತ್ತಾರು ತಿಂಡಿಗಳಲ್ಲಿ ಎಪ್ಪತ್ತೆರಡು ರೋಗ ಅಡಗಿದೆ 


ಇಷ್ಟನ್ನು ಇತರರಿಗೆ ಹೇಳಬೇಡ : ಐಶ್ವರ್ಯ, ನಿನ್ನ ಔಷಧಿಗಳು, 


ವಕ್ರಿ 


ನಲ್ಲನ ಹೆಸರು, ಸಿಕ್ಕಿದ ನಿಧಿ, ಸತ್ಕಾರ್ಯ, ಮಾನಭಂಗ 
ಮಾಡಿಕೊಂಡ ಸಾಲ 


ಜರಡಿ ಸೂಜಿಗೆ ಹೇಳಿತು ; "ನಿನ್ನ ಬಾಲದಲ್ಲಿ ತೂತು' ಎಂದಾ 
ಶ್ರಾವಣದಲ್ಲಿ ಕುರುಡನಾದವನಿಗೆ ಎಲ್ಲ ಹಚ್ಚೆಗೆ 


ಬೀಸುವ ಕಲ್ಲಿನ ಮುಂದೆ ಕುಳಿತೊಡನೆ ಹಾಡು ತಾನೇ 
ಹೊರಬರುತ್ತದೆ 


ಗಾದೆ ಸುಳಾ ದಾಗ ಹಾಲು ಕೊಡ ಹುಳಿಯಾದೀತು 


ಅನ್ಕರ ಅವಹೇಳನ ಮಾಡಂವುದರಲ್ಲಿ ಅರ್ಧ ಜಗತ್ತು 
ಆನಂದಪಡುತ್ತದೆ; ಉಳಿದರ್ಧ ಅದನ್ನು ನಂಬುತ್ತದೆ 


ಅಲ್ಪರಿಗೆ ತಮ್ಮ ಕುರಿತು ಹೆಚ್ಚಿನ ಅಭಿಪ್ರಾಯವಿರುವುದಂ; 
ಮಹಾತ್ಮರಿಗೆ ಅಂಥ ಅಲ್ಪ ವಿಷಯಗಳಲ್ಲಿ ತಲೆಹಾಕಲು 
ಸಮಯವಿಲ್ಲ ಕ: 


ಆನೆ ಒಂದೇ ದಿನದಲ್ಲಿ ಬೆಳೆಯುವುದಿಲ್ಲ 


ಕೆಲವು ಅಂತರ ಭುರತೀಯ ಭಾಪೆಗಳ ಗಾದೆ.ಸಳು 


೪೨೫ 
ಸಿ 
ನಿ 
ಸವ 


೪೨೯ 


೪೩೮ 


ಇದ್ದದ್ದನ್ನು ಉಳಿಸಿಕೊ, ಯಾವುದೇ ಮುಗಿಲ ಮಲ್ಲಿಗೆಗೆ 
ಕೈಹಾಕುವ ಆಸೆಗೆ ಬೀಳಬೇಡ 


ಇಬ್ಬರು ವೈದ್ಯರು ಒಬ್ಬನೇ ರೋಗಿಯ ಶುಶ್ರೂಪೆಗೆ 
ಹೊರಟೊಡನೆಯೇ ಚರ್ಚಿನ ಗಂಟೆಗಳು ಬಾರಿಸತೊಡಗುತ್ತವೆ. 


ಎಲ್ಲವನ್ನೂ ಒಮ್ಮೆಯೇ ಮಾಡಲಾಗುವುದಿಲ್ಲ; 
ಯಾವುದಾದರೊಂದನ್ನು ಒಮ್ಮೆ ಮಾಡಬಹುದು 


ಒಬ್ಬ ಪೋರ್ಚುಗೀಸ್‌ ಮೂವರು ಮೊಗಲರಿಗೆ ಸಮ, 
ಒಬ್ಬ ಇಂಗ್ಲೀಷಿನವ ಮೂವರು ಪೋರ್ಚುಗೀಸರಿಗೆ ಸಮ 


ಒಂದು ಸಣ್ಣ ದೀಪದ ಬೆಳಕನ್ನು ಅಡಗಿಸುವಷ್ಟು ಕತ್ತಲೆ 
ಈ ಲೋಕದಲ್ಲಿಲ್ಲ 


ಕಲ್ಲಿನೊಡನೆ ಮೊಟ್ಟೆ ಹೊಡೆದಾಡಲು ಸಾಧ್ಯವಿಲ್ಲ 
ಖಡ್ಗಕ್ಕಿಂತ ಲೇಖನಿ ಶಕ್ತಿ ಹೆಚು 
೧ ಚ 


ಗಂಡಸೆಂದರೆ ಮೆಣಸಿನ ಕಾಳಿನ ಸಂತೆ, 
ಬಾಯಿಯಲ್ಲಿಟ್ಟು ಜಿಗಿವಾಗಲೇ ಅದರ ಖಾರ ತಿಳಿಯುತ್ತದೆ 
ಗಂಡಿನ ಕಣ್ಣು ಅದರ ಬುದ್ದಿಯುಲ್ಲಿನೆ, 
ಹೆಣ್ಣಿನ ಬುದ್ಧಿ ಅದರ ಹೃದಯದಲ್ಲಿದೆ 


ಗಂಡಿನ ಬುದ್ಧಿ ಔನ್ಸ್‌ ಗ್ಲಾಸು, ಹೆಣ್ಣಿನ ಹೃದಯ ಮಹಾಸಾಗರ 


ಗಂಡು ಬುದ್ಧಿಯಿಂದ ತಿಳಿಯುತ್ತದೆ, 
ಹೆಣ್ಣು ಹೃದಯದಿಂದ ಅರ್ಥಮಾಡಿಕೊಳ್ಳುತ್ತದೆ 


ಗ್ರೀಕನೊಬ್ಬ ಕೈಯಲ್ಲಿ ಕಾಣಿಕೆ ತಂದರೂ ನಂಬಿ ಬಿಡಬಾರದು 


ಜೇವನವೆಂದರೆ ಏನೆಂದು ನಮಗೆ ತಿಳಿಯುವ ಮೊದಲೇ 
ನಮ್ಮ ಅರ್ಧ ಜೀವನವು ಕಳೆದುಹೋಗಿರುತ್ತದೆ 


ತಜ್ಞನೆಂನರೆ ಪೂರ್ವದಲ್ಲಿ. ತುಂಬಾ ತಪ್ಪುಗಳನ್ನು ಮಾಡಿದವನು 


೪೦೪ ಕನ್ನಡ ಗಾದೆಗಳ ಮಹಾಕೋಶ 


೪೩೯ ತನ್ನ ಕುರಿತು ಒಳ್ಳೆಯ ಮತ್ತು ಪರರ ಕುರಿತು ಕೆಟ್ಟ ಅಭಿಪ್ರಾಯ 
ವಿರಕೂಡದೆಂದರೆ ಎಷ್ಟು ಜನ ಮೂಕರಾಗುವರು ? 

೪೪೦ ತರುಣರು ತಾವು ಮಾಡುದ ಕಾರ್ಯಗಳನ್ನು ಕುರಿತೂ 
ಮುದುಕರು ತಾವು ಮಾಡಿದ ಕಾರ್ಯಗಳನ್ನು ಕುರಿತೂ 


ಮೂರ್ಪರು ತಾವು ಮಾಡಲಿಚ್ಛಿ ಸುವ ಕಾರ್ಯಗಳನ್ನು ಕುರಿತೂ 
ಮಾತಾಡುತ್ತಾರೆ. 


೪೪೧ ಕಾಲಿ ಗಂಜಿಗೆ ಕಾಯಿ ಯ 


೪೪೨ ತುಸು ತುಸು ತಿನ್ನುತ್ತಾ ನೊಣ ಒಂದು ನಾಯಿಯ 
ಕಿವಿಯನ್ನೇ ತಿಂದುಬಿಟ್ಟಿತು 


೪೪೩ ತೊಂಬತ್ತೊಂಬತ್ತು ಸುಳ್ಳು ಹೇಳಿದ ಸಿ ಸ್ತ್ರೀ ನೂರನೆಯ ಸುಳ್ಳು 
ಹೇಳಿ ತನಗೆ ತಾನೇ N57 4ರ ವಳು 


೪೪೪ ದೇವತೆಗಳು ಕಾಲಿರಿಸಲು ಭಯಗೊಳ್ಳುವಲ್ಲಿ ಹುಚ್ಚರು 
ಧೈರ್ಯವಾಗಿ ಸಾಗುತ್ತಾರೆ 


೪೪೫ "ನನಗೆ ಗೊತ್ತಿಲ್ಲ' ಎಂದು ಹೇಳುವುದು ಎಷ್ಟೊಂದು ಸುಲಭ? 


೪೪೬ ನನಗೆ ದೇವರೂ ಸಿಕ್ಕಲಿಲ್ಲ ನಲ್ಲೆಯೂ ಸಿಕ್ಕಲಿಲ್ಲ: 
ಇಹಪರಗಳೆರಡರಲ್ಲಿಯೂ ಸೋತೆ 


೪೪೭ ನಾಳೆ ಮಾಡೋಣ ಎಂದು ಮುಂದೂಡಬಾರದು, 
ಮನುಷ್ಮನ ಜೀವನದಲ್ಲಿ ನಾಳೆ ಎಂಬುದು ಬಾರದೆ ಇರಬಹುದು 


೪೪೮ ನಾಳೆ ಸಾಯುವೆಯೆಂದು ಜೀವಿಸು. 
ಎಂದೆಂದಿಗೂ ಜೀವಿಸುವೆನೆಂದು ಕಲಿ 


೪೪೯ ನಿನಗೆ ನೋವನ್ನುಂಟುಮಾಡಿದವನು ಬಲವಂತನು ಇಲ್ಲವೇ 
ಬಲಹೀನನು. ಅವನು ಬಲಹೀನನಾದರೆ ಅವನನ್ನು ಕಾಪಾಡು. 
ಬಲವಂತನಾದರೆ ನಿನ್ನನ್ನು ಕಾಪಾಡಿಕೊ 


೪೫೦ ನಿನಗೆ ಎಂದಿಗೂ ಸಿಟ್ಟು ಬರದಿದ್ದರೆ 
ನೀನು ಬದುಕಿಲ್ಲವೆಂತಲೇ ತಿಳಿ 


ಅನ್ಕದೇಶೀಯ ಹಾಗೂ ಅನ್ಕಭಾಷಾ ಗಾದೆಗಳು ೪೦೫ 


೪೫೧ ನಿನ್ನ ಕುದುರೆಯನ್ನು ನಾಳೆ ವರ್ಣಿಸು, 
ನಿನ್ನ ಮಗನನ್ನು ಮೀಸೆ ಬಂದ ಮೇಲೆ ವರ್ಣಿಸು, 
ನಿನ್ನ ಮಗಳನ್ನು ಮದುವೆಯಾದ ಮೇಲೆ ವರ್ಣಿಸು, 
ನಿನ್ನನ್ನು ಮಾತ್ರ ಎಂದೂ ವರ್ಣಿಸಿಕೊಳ್ಳಬೇಡ. 


೪೫೨ ನಿನ್ನ ಕುಲ ಯಾವುದು, ಮತ ಯಾವುದು - ಎಂದು ದೇವರು 
ಕೇಳುವುದಿಲ್ಲ; ಆದರೆ ಲೋಕದಲ್ಲಿ ಏನು ಮಾಡಿರುವೆಯೆಂದು 
ಕೇಳುತ್ತಾನೆ 


೪೫೩ ನಿರುದ್ಯೋಗ ಕೆಟ್ಟ ನಡತೆಗಳ ತಂದೆ 
೪೫೪ ಪರರ ತಪ್ಪನ್ನು ನಿನ್ನ ತಪ್ಪಿನಂತೆ ಕಾಣು 


೪೫೫ ಪ್ರಾಮಾಣಿಕ ಜನರು ಬೇಗ ಮದುವೆಯಾಗುತ್ತಾರೆ, 
ಬುದ್ಧಿವಂತ ಜನರು ಎಂದೂ ಆಗುವುದಿಲ್ಲ 


೪೫೬ ಪ್ರೇಮವು ಕತ್ತೆಗಳಿಗೆ ಕೂಡ ಕುಣಿಯಲು ಕಲಿಸುತ್ತದೆ 
ಇನ ಬಡವನೇ ಎಲ್ಲರ ಹೊಟ್ಟೆಗೆ ಅನ್ನ ಹಾಕುತ್ತಾನೆ 


೪೫೮ ಬಡವರು ಆಸೆಯಿಂದ ಬದುಕಿದರೆ, ಶ್ರೀಮಂತರು ಹೆದರಿಕೆಯಿಂದ 
ಸಾಯುತ್ತಾರೆ 


೪೫೯. ಬಡತನವು ಅಪಮಾನವಲ್ಲ, ಆದರೆ ಅನನುಕೂಲ 


೪೬೦ ಬಹಳೇ ಜನರನ್ನು ನಾವು ಗೌರವಿಸುತ್ತೇವೆ ; ಯಾಕೆಂದರೆ ಅವರ 
ಬಗೆಗೆ ನಮಗೆ ಏನೂ ತಿಳಿದಿರುವುದಿಲ್ಲ 


೪೬೧ ಬುದ್ಧಿವಂತರು ಗಾದೆಗಳನ್ನು ಸೃಷ್ಟಿ 
ದಡ್ಡ ಚೆ ಅವನ್ನು ಪುನರುಚ್ಚರಿಸುತ 


ಜ ಬಿ 
೪೬೨ ಮನುಷ್ಯರು ಸಮಯವನ್ನು ಕಳೆಯುವ ವಿಷಯವಾಗಿ 
ಮಾತಾಡುತ್ತಾರೆ, ಆದರೆ ಸಮಯ ಮನುಷ್ಯರನ್ನು ಕಳೆಯುತ್ತದೆ 


೪೬೩ ಮಾತು ಮನಸ್ಸಿಗೆ ಅಂಟಿಕೊಂಡಿದೆ, ಮಾತು ಹೊರಬೀಳುವುದನ್ನು 
ಮನಸ್ಸು ಪ್ರಕಟಮಾಡುತ್ತದೆ 


೪೦೬ ಕನ್ನಡ ಗಾದೆಗಳ ಮಹಾಕೋಶ 
೪೬೪ ಮುಂದೋಡುವವರು ಮೊದಲಿಗರಲ್ಲ, ಉದ್ಮಟರಿಗೆ ಗೆಲವಿಲ್ಲ 


೪೬೫ ಮೂರ್ಪನ ಹಣ ಬೇಗನೆ ವನಾಯವಾಗುವುದು, 
ಮೂರ್ಹ ಮತ್ತು ಹಣ ಒಂದಾದುದೇ ಅವರ ಭಾಗ್ಯ 


೪೬೬ ಯಾರೂ ಪಕ್ಕನೆ ಕೆಟ್ಟವನಾಗುವುದಿಲ್ಲ 


4 ೪೬೭ ವೈದ್ಯರ ನಗುಮುಖ ದರ್ಶನದಿಂದಲೇ ಅರ್ಧ ರೋಗ 
ಗುಣವಾಗುತ್ತದೆ 


4೪೬೮ ಶಾಂತಿ ಬೇಕಿದ್ದರೆ ಹೆಂಡತಿಯ ಮಾತಿಗೆ ಕಿವಿಗೊಡು 
೪೬೯ ಶಾಂತಿಯೇ ನಿಜವಾದ ಶೂರರು ಬಯಸುವ ವಿಜಯ 
೪೭೦ ಶಾಂತಿಯಲ್ಲಿ ಕೇಡಿಲ್ಲ, ಯುದ್ಧದಲ್ಲಿ ಒಳಿತಿಲ್ಲ 


೪೭೧ ಸಮುದ್ರವನ್ನೂ ಜಗಳವನ್ನೂ ದೂರದಿಂದ ಕಾಣಲು 
ಬಹು ಸೊಗಸು ಸ 


೪೭೨ ಸಾಲಕ್ಕೆ ಸಮನಾದ ವಿಷ ಇನ್ನಿಲ್ಲ, ವಿಷ ಒಬ್ಬನನ್ನು ಮಾತ್ರ 
ಕೊಲ್ಲುತ್ತದೆ ; ಸಾಲ ಮಕ್ಕಳು, ಮೊಮ್ಮಕ್ಕಳನ್ನು ಕೊಲ್ಲುತ್ತದೆ 


1 ೪೭೩ ಸ್ತ್ರೀಯು ಎಂದೂ ವಾದಿಸುವುದಿಲ್ಲ, ವಸ್ತುಸ್ಮಿ ತಿಯನ್ನೇ 
ನುಡಿಯುತ್ತಾಳೆ 


೪೭೪: ಸುಮ್ಮನಿರುವುದು ಸುವರ್ಣದ ಸಮಾನ, 
ವಕಾತಾಡುವುದು ಬೆಳ್ಳಿಯ ಸಮಾನ 


1 ೪೭೫ ಸುಂದರ ಸ್ತ್ರೀಯನ್ನು ಲಗ್ನವಾದವನು ಮನಃಕ್ಷೇವನ್ನು 
ಲಗ್ನವಾಗುವನು 


೪೭೬ ಹಾದಿ ನಡೆ ಯುವವನಿಗೆ ಜೊತೆಗಾರರು ಸಿಕ್ಕೇ ಸಿಕ್ಕುತ್ತಾರೆ 
೪೭೭ ಹಾವು ಹೋದ ಮೇಲೆ ಬೆತ್ತ ಎಸೆದರೆ ಉಪಯೋಗವೇನು? 


1 ೪೭೮ ಹುಟ್ಟಿದರೆ ರಾಜನಾಗಿ ಹುಟ್ಟು, ಇಲ್ಲವೇ ವೈದ್ಯನಾಗಿ ಹುಟ್ಟು 


ತ್ರ | 2 4 ಇ | ಏತ AS 
LAS ಎ ಹೊ ತ ಕ್‌ bec Ps p | 1 ಬಳು ಟೀ ತ 4 
ಬ ಕ 4 ಸ ರ್ಗ ಜ್‌. ಗೆ ೆ ಇಳ % INN NA ಕ್ಕಿ ಸಿ 
ps 4 ka 
ಗೆ ಇ 1? ಕ pp ಕ್ಟ ಇತ ಒಟ Le 7 
ಸ f ಗಸ 
Bk k¥ 
[4 \ | 
| 

| 

Ks 
[] ಟ್‌ 

ಬಾಳಿ 

ಕೊ ಕ 
ಬ್‌ | 

) ny 


೧. ಆಧ್ಯಾತ್ಮಿಕ 
ಆಪತ್ತಿಗೆ ಪಾಪವಿಲ್ಲ 
' ಹೋಲಿಸಿ: ಅಪತ್ಕಾಲೇ ನಾಸ್ತಿ ಮರ್ಯಾದಾ (ಆಪದ್ಭರ್ಮ) 
ಪಾಪ ಮಾಡಿ ದೀಪ ಬಾಯಲ್ಲಿ ಊದಿದರು 


೧. ಪಾಪಿ ನಾನಾದಿ ದೀಪ ಬಾಯಲ್ಲಿ ಉರುಬೀದಿ 
—ಜಾನಪ, ಪು. ೮೯ 
ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಕ್ಷ 
ತಾ ಮಾಡಿದ್ದು ತನಗೇ ಸಾಕ್ಷಿ 


೧ ತೋಡಿರ್ದ ಭಾವಿಂಗೆ | ಕೂಡಿರ್ದ ಜಲಸಾಕ್ಷಿ 
ಮಾಡಿರ್ದಕೆಲ್ಲ - ಮನಸಾಕ್ಷಿ ಸರ್ವಕ್ಕು 
ಮೃಡನೆ ತಾ ಸಾಕ್ಷಿ! ಸರ್ವಜ್ಞ --ಸರ್ವ, ಪ. ೧೦೬೬ 
೨ ಮನಕ್ಕೆ ಮನವೇ ಸಾಕ್ಷಿ — (೯-೩೩) ಅಖಂಡೇಶ ಶರ ವಚನ 
ಪಾಪಿಗೆ ಗೊತ್ತೆ ಪರರ ಕಷ್ಟ 
೧ ಪಾಪಿ ಬಲ್ಲನೆ ಪರರ ಸುಖದುಃಖದಿಂಗಿತವ?  --ಪುರಂದಾ 
ಪಾಪಿ ಹೋದಲ್ಲಿ (ಹೋದಬಳಿ ಪಾತಾಳ) ನೀರಿದ್ದ ಬಳಿ ಕೆಸರು 


೧ ಪಾತಕಿಗೆ ಪಾತಾಳ, ಸುಕ ೃತಿಗಂ ಸಗ್ಗಂ 
—(ಕಿ.ಕಾಂ. ೧೨-೪೮) ಶ್ರೀಮದ್ರಾಮಾಯಣ 


ತನ್ನ ಕೇಡು ತನ್ನ ತಿಂತು, ಅರಗು ಬಂಗಾರ ತಿಂತು 


ಹೋಲಿಸಿ: ಅವರವರ ದೇಹವೇ ತಾನವರವರಂ ತಿಂದು ತೇಗುಗುಂ 
— ದಶಮ-ಪ ೩೮ -ವೀರಭದ್ರ ವಿಜಯ 
ತಾನಿಟ್ಟ ಬೇತಾಳ ತನ್ನ ತಿಂದಿತು 
—(೧೦೨೦) (೯೬೫) ಪ್ರಭುದೇವರ ವಚನಗಳು 


ಅರಿಯದೆ ಮಾಡಿದ ಪಾಪ ಅರಿತಂದು ಪರಿಸಾರ, ಅರಿತು ಮಾಡುವ ಪಾಪ 
ವಜ್ರಲೇಪ 


೪೧೦ ಕನ್ನಡ ಗಾದೆಗಳ ಮೆಹಾಕೋಶೆ 


೧ ಅರಿಯದೆಸಗಿದ ಪಾಪ । ಅರಿತರದು ತನಗೊಳಿತು | 
ಅರಿತರಿತು ಮಾಡಿ - ಮರೆತವನು ತನ್ನ ತಾ- । 
ನಿರಿದು ಕೊಂಡಂತೆ ! ಸರ್ವಜ್ಞ —ಸರ್ವ, ಪ. ೧೦೬೩ 


೭ ದೇವಲೋಕಕ್ಕೆ ಹೋದರೂ ಭೂಲೋಕ ತಪ್ಪದು 


೧ ತೇತಂಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ 


ಕ್ಷೀಣೇ ಪುಣ್ಯೇ ಮರ್ತೃಲೋಕಂ ವಿಶಂತಿ ॥ 
| --(ಅ. ೯, ಶ್ಲೋ. ೨೦) ಶ್ರೀಭ 
೮ ವೇದದಲ್ಲಿ ಪುಸಿಯಿಲ್ಲ, ಆದಿಯಲ್ಲಿ ಜಿನನಿಲ್ಲ, ಸ್ವರ್ಗದಲ್ಲಿ ಮಾದಿಗನಿಲ್ಲ 


೧ ಆದಿಯಲಿ ಜಿನನಿಲ್ಲ | ಪೇದದಲಿ ಹುಸಿಯಿಲ್ಲ 1 
ವಾದದಿಂದಾದ - ಧೆನವಿಲ್ಲ, ಸ್ವರ್ಗದಲಿ 
ಮಾದಿಗರೆ ಇಲ್ಲ ಸರ್ವಜ್ಞ ಸರ್ವ, ಪ. ೯೧೯ 


೯ ನೊಸಲಕ್ಕರ ತೊಡೆಯಬಹುದೆ? 


೧ ಬಿದಿಬರೆದಕ್ಕರಮನೊರಸಿ ಕಳೆದವರೊಳರೆ ? 
(೧೫-೨೫) ಧರ್ಮಾಮೃತ 


೨ ಬಿದಿ ಬರೆದುದನೇ ಮಾತೇ ದೊರೆಯರಾದೊಡಂ 


೩ ಬಿದಿ ಬರೆದ ನೊಸಲಕ್ಕರವ ತೊಡೆವಧಟನಾವನೊ 
(೨೮-೩೩) ಸಾಳ್ವೆಭಾರತ 


೪ ಚಂದ್ರಶೇಖರ ಬರೆದ ಬರೆಹವ ತೊಡೆಯಲಾರಳವು? | 
೫ ಪಣಿಯಕ್ಕರಮಂ ತೊಡೆಯಲಾರ್ಗಾದೊಡಮಳವಲ್ಲ 
೧೦ ಹಣೆಯಲ್ಲಿ ಬರೆದದ್ದು ಮಾರುವುದಕ್ಕೆ ಯಾರಿಂದಾದೀತು? 


೧ . ದೆಯ್ವಮನಾರಯ್ಯ ಮಿಾಾಅ ಬಾಟಲ್‌ ನೆಟ್‌ ವರ್‌ 
—(೪-೩) ವಿಕ್ರಮಾರ್ಜುನ ವಿಜಯ 


೨ ನಿಯತಿಃ ಕೇನ ಲಂಘ್ಯತೇ --ಆದಿಪುರಾಣ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೧೧ 


೩ 


೪ 


೮ 


೧೦. 


೧೨ 


೧೨ 


೧೩ 


೧೪ 


೧೫ 


೧೬ 


ನಿಯತಿಃ ಕೇನ ಲಂಘ್ಯತೇ —ನೇಮಿನಾಥಪುರಾಣಂ 


ಮುನ್ನಿನ ಜನ್ಮದ ಕರ್ಮ ಬಂಧಮಂ ಮಿಾಜುವರಾರ್‌ 
--ರಾಮಚಂದ್ರಚರಿತಪುರಾಣಂ 


ಅದೇನ ಲಂಘ್ಯಮೋ ವಿಧಿವಿಹಿತಂ 
—(೧೦-೨೮ ; ೧೧-೫೮) ನೇವಿನಾಥಪುರಾಣಂ 


ಪೂರ್ವ ಭವದಿಂದೊಂದುವ ವಿಧಿವಿಹಿತಂ 
ನಿವಾರಿಸುವನಾವಂ (೬-೮೨) 


ಬಿದಿಯ ಬಗೆಯನಾವನೊ ಮಿಗುವಂತೆ ? 
(೧೦-೭೪) ಲೀಲಾವತಿ ಪ್ರಬಂಧ 


ದೈವಸೂತ್ರಮಂ ಪುರುಷಕಾರಂ ಮೀಜಲೇನಕ್ಕುಮೋ 
(೩-೧೯) ಜಗನ್ನಾಥವಿಜಯ 


ನಿಯತಿಯನಾರ್‌ ವಮೋಜ್‌ದಪರ್‌ ? 
—(೧-೪೯) ಯಶೋಧರ ಕಾವ್ಯ 


ಪೂರ್ವವಿಧಿಯಂ ಮೀಜುಲ್ಕದೇಂ ಬರ್ಕುಮೇ ? 
—(೫-೨೬) ಅಭಿನವ ದಶಕುವಣಾರ ಚರಿತೆ 


ವಿಧಿಲಿಖಿತವನುಲ್ಲಂಘಸಲ್ಪಲ್ಲನಾವಂ ? | 
— (೮-5೧೦) ಅಭಿನವ ದಶಕುಮಾರ ಚರತೆ 


ವಿಧಿಯನೇ ಮಾರು ಮಾರುವರೆ! — (೫) ಧರ್ಮಪರೀಕ್ಷೆ 
ವಿಧಿಕೃತವಾರು ವಿಖಾರುವರು? 
ವಿಧಿಯಂ ಮಾರುವನಾವನೈ —(ಸೋಮೇಶ ರಶತಕ) 


ಆರು ಮೀರುವರು ವಿಧಿಯ ಬರಹವ 
(೭-೩೬) ಸೊಬಗಿನ ಸೋನೆ 


ಅರವಿಂದಭವನಳಿಕದೊಳಂದು ಬರೆದಾ ಬರಹವ 
ಮಾರುವರಾರು ? ಇಇನೇಮಿಜಿನೇಶ ಸಂಗತಿ 


೪೧೨ 


೧೭ 


೨೩ 


೨೪ 


೨೫ 


೨೬ 


ಕನ್ನಡ ಗಾದೆಗಳ ಮಹಾಕೋಕ 


ಹಣೆಯ ಬರಹವ ಮಾರಿ ನಡೆವರೆ ಕ್ರಿಣಯ ನಿಂಗಳವಲ್ಲ 
ಲಘಯೋಗ ವಾಸಿಷ್ಠ 


ಉಲ್ಲಂಘಿಸುವರುಂಟೆ ವಿಧಿಕೃತವನು 
—(೩೦-೨೬) ಕನ್ನಡ ಜೈಮಿನಿ ಭಾರತ 


ಪುರಾಕೃತ ವಿಖಾರಲಾರಳವು? ನಳಚರಿತ್ರೆ 
ವಿಧಿ ಬೊಮ್ಮ ಬರಹವ ಮಾರುವರಾರು? ನಳಚರಿತ್ರೆ 
ಪೂರ್ವ ಕರ್ಮವನದಾರು ಮಾರುವರು 


(೨೦-೨೯ ; ೨೦-೨೨) ಪ್ರೌಢರಾಯನ ಕಾವ್ಯ 
ವಿಧಿಯ ಲಿಖಿತವನಾರು ಬಲ್ಲರು?-(೨೬-೧೨) ಕೌಶಿಕರಾಮಾಯಣ 


ಆರಾದೊಡಂ ವಿಧಿಯ ಮೀರಲಸದಳ 
ಅಯೋ, ಕಾಂ. (೧೭-೨೭) ಶ್ರೀಮದ್ರಾಮಾಯಣಂ 


ಜಗದೀಶನಾದೊಡಂ ಪ್ರಾರಬ್ಬಮಂ ಮೀರ ಜಗತಿಗತಿ 
ದುಷ್ಕರಂ ಅಯೋ. ಕಾಂ. (೧೪-೨೩) ,, 


ಜಲಜಭವ ಲಿಖಿತಮಂ ಮಾರಲಾರ್ಗಳವಹುದು 
ಸುಂ. ಕಾ. (೧೬-೫೨) 


ವಿಧಿಕೃತವ ಮಾರಲಕ್ಕುಮೇ ? (ಅಯೋ. ಕಾಂ. ೧೪-೨೭: 
೧೬-೨೯; ೯-೯) (ಸುಂ. ಕಾಂ. ೮-೫) 


೧೧ ಊರು ಬೇರಾದರೆ ಪ್ರಾರಬ್ಧ ಬೇರೆಯೆ? 


೧ ಊರು ಬಿಟ್ಟು ಪರವೂರಿಗೆ ಹೋದರೆ ಪ್ರಾರಬ್ಧವು 


ಬೇರಾದೀತೆ? (ಹ,ಕೀ.ತ, ಕೀ. ೨೭೦) 


೧೨ ಎಲ್ಲಿ ಹೋದರೂ ವಿಧಿ ಬೆನ್ನ ಬಿಡದು 


೧ ಪ್ರಾಯೋ ಗಚ್ಛತಿ ಯತ್ರ ದೈವ ಹತಕಃ ತತ್ರೈವ 


ಯಾಂತ್ಕಾಪದಃ (ಭರ್ತೃಹರಿ ಸು.ಪು, ೬೯) 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೧೩ 


೨ ಆರೇನ ಮಾಡುವರು ಆರಿಂದಲೇನಹುದು 
ಪೂರ್ವ ಜನ್ಮದ ಕರ್ಮವಿಧಿ ಬೆನ್ನಬಿಡದು 
| —(೨-೬೦) ಪುರಂದಾ. ಕೀರ್ತನೆಗಳಂ 


೩ ಮುನ್ನ ಮಾಡಿದ ಕರ್ಮಫಲವಿದು ಬೆನ್ನಬಿಡುವುದೆ ? 
| (೬-೧೬) ನಳಚರಿತ್ರೆ 
೪ ಪಡೆದಂಥ ವಿಧಿ ಬೆನ್ನಬಿಡಲರಿವುದೇ ? 
— (೫೪) ಕನಕದಾಸರ ಕೀರ್ತನೆ 


' ೫ ಪೂರ್ವಭವದಲ್ಲಿ ಮಾಡಿದ ಪಾಪಮೆಲ್ಲಾದರೇಂ ಬಿಡುವುದೇ? 
ಮಲ್ಲಾರಿ ಮಹಾತ್ಮೆ 


೬ ಹಿಂದೆ ಮಾಡಿದ ಕರ್ಮ । ವೆಂದಿಗೂ ಬೆಂಬಿಡದು 
ಬಂದ ಭೋಗವದು - ತಿಂದು ತೀರಲೇಬೇಕು 
—ಸರ್ವ, ಪ. ೭೯೦ 


೧೩ ಒರಳಿನಲ್ಲಿ ತಲೆ ಇಟ್ಟು ಒನಕೆ ಪೆಟ್ಟಿಗೆ ಹೇಗೆ ಎಂದರೆ ಆಗುವುದೇ? 


೧ ಒರಳೊಳಗೆ ತಲೆಯಿರ್ದೊಡೊನಕೆಯ ಭರದ ಗಾಯವ ತಪ್ಪಿಸ 
ಲ್ಯಾರರಿವರೈ —(೧-೩೮) ಅನುಭವಾಮೃತ 


೨ ಇಟ್ಟು ತಲೆ ಒರಳೊಳಗೆ ಒನಕೆಯ ಪೆಟ್ಟು 
ತಪ್ಪಿಸಿಕೊಂಬುದೆಂತೈ --(೨೩-೩೧) ಜ್ಞಾನಸಿಂಧು 


೧೪ ತಾವು ಬಾಳಲಾರದೆ ವಿಧಿಯ ಬೈದರು 


೧ ತಾ ಬಾಳಲಾರದೆ ವಿಧಿಯಂ ಬೈದಂ 
—(೧೦೧೯) ಪ್ರಭುದೇವರ ವಚನಗಳು 


೨ ತಾ ಮಾಡಿದ ಕರ್ಮಫಲ ತನಗಲ್ಲದೆ ವಿಧಿಯ 
ಬೈದರೆ ವಿಧಿ ಎಲ್ಲಿ ಪೋಪನಯ್ಯ ? 
--ಉಗಾಭೋಗ, ಅಚೆಲಾನಂದ 
೧೫ ಬಿತ್ತಿದ ಹಾಸಿ ಬೆಳೆಯೇ ಹೊರತು ಬಯಸಿದ ಹಾಗೆ ಅಲ್ಲ 
೧ ಬಿತ್ತಿದನೆ ಬೆಳಸನುಣ್ಬಂದ (೧೩-೧೯) ಸಮಯಪರೀಕ್ಷೆ 


ಕಿನ್ನಡ ಗಾದೆಗಳ ಮಹಾಕೋಶೆ 


೧೬ ಬೇವು ಬಿತ್ತಿ ಮಾವು ಬರಲಿಲ್ಲ ಅಂದ ಹಾಗೆ 


ಹೋಲಿಸಿ : 


ಒಂದು ಬೀಜವ ಬಿತ್ತಿ ಮೇಣ್‌ ಮ 
ತ್ತೊಂದು ಫಲವನು ಬಯಸಿ ಬಾ ತೊಡೆ 
ಬಂದಪುದೆ ತನಗೆ —(೭-೭೭) ಪ್ರಭುಲಿಂಗಲೀಲೆ 


ಬೇವ ಬಿತ್ತಲು ಬೆಲ್ಲದ ಸವಿ ಬಪ್ಪದೆ? 
—(೪-೫) ಪದ್ಮಾವತಿ ಚರಿತೆ 


೧೭ ಮಾಡಿದ್ದು ಣ್ಣೋ ಮಹಾರಾಯ 


೧ 


ತಂತಮ್ಮ ಮಾಡಿದುದಂ ತಾಮುಣಪೇಟ್ಕುಂ 
(೩-೯) ಕರ್ನಾಟಕ ಕಾದಂಬರಿ 
ಮಾಡಿದ ಫಲವನುಣಬೇಕಂ ಪ್ರಭುಲಿಂಗಲೀಲೆ 


ತಾವು ಬಿತ್ತಿದ ಫಲಂಗಳ ತಾವು ಉಣ್ಣದವರುಂಟಿ? 
—(೬೦೫) ಬಸವೇಶ್ವರನ ವಚನಗಳು 


ನ ಭುಕ್ತೆಂ ಕ್ಷೀಯತೆ ಕರ್ಮ — (೬೦೦) 13 


ಪಂಡಿತನಾಗಲಿ ಮೂರ್ಯನಾಗಲಿ ಸಂಚಿತ ಕರ್ಮ 
ಉಂಡಲ್ಲದೆ ಬಿಡದು ಜೆ 


ಪಾ ್ರರಬ್ಧ ಕರ್ಮ ಭೋಗಿಸಿದಲ್ಲದೆ ಬಿಡದಂ 9 


ಮಾಡಿದನುಣ್‌ ಮಹಾರಾಜಾ 
(೪-೩೨) (೧-೫೦) ಯಶೋಧರ ಕಾವ್ಯ 0 


ವಕಾಡಿದುದಂ ನಾವುಣ್ಣದೆ ಪೋಕುಮೆ? ಪ್ರ. ೫೦ 


ಬಿತ್ತಿದಿರಿ ವಿಷಬೀಜವನು ನೆರೆದತ್ತ ಫಲಕ್ಕೆ ೈಸಾರ್ದುದು 
(ಗ. ಪ. ೮-೧೦) ಕರ್ನಾಟ ಭಾರತೆ ಕಥಾಮಂಜರಿ 


ಮಾಡಿದಗ್ಗದ ಪಾಪಪುಣ್ಮಗಳೂಡಿದಲ್ಲದೆ ಮಾಣವು 
—(೬-೨೬-೪) ತೊರವೆ ರಾಮಾಯಣ 


ನೀವೆಸಗಿದ ಕಾರ್ಯದ ಫಲವನು ನೀವೆ ನೆರೆಯುಂಬಿರಿ 
—ನೇಮಿಜಿನೇಶ ಸಂಗತಿ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೫ 


೯ ಉಂಡೊಡಲ್ಲದೆ ಬಟ್‌ದೆ ಹೋಹುದೆ ಕರ್ಮ ಫಲವು 
(ಉತ್ತರ ರಾಮಾಯಣ್ಯ 


೧೦ ತಾನು ಮಾಡಿದ ಕಾರ್ಯವನು ತಾ | ಸಾನುರಾಗದ 
ಲಂಂಬುದೇ ಸುಖವಲ್ಲವೇ ? --(ಲಘುಖೋಗ ವಾಸಿಷ್ಮ) 


೧೧ ತಾನುಣ್ಣಲೊಲ್ಲಿನೆಂದರೆ ಅಣಕವೇ, ತಮ್ಮಪ್ಪನುಂಬನೆ 
(೨-೩೪) ಅನುಭವಾಮೃತ 


೧೨ ಕರ್ಮಫಲ ಮೊತ್ತರಿಸಲನುಭವಿಸದನ್ನ ತೀರದು 
—(ಅಯೋ.ಕಾಂ. ೯-೯) ಶ್ರೀಮದ್ರಾಮಾಯಣಂ 


೧೩ ನೀನೆಸಗಿದುದ ನೀನುಣ್ಣದುಳಿದಪುದೇ ?' 
—(ಅಯೋ. ಕಾಂ. ೧೯-೩೨) ಶ್ರೀಮದ್ರಾಮಾಯಣಂ 


೧೮ ವಿಧಿಗನಂಸಾರ ಮತಿ 


೧ ಅಭ್ಯಾಸಾನು ಸಾರಿಣೀ ವಿದ್ಯಾ ಬುದ್ಧಿಃ ಕರ್ಮಾನು ಸಾರಿಣೀ 


— (ಸೆಂ) 
೨ ಕರ್ಮಾಯತ್ತಂ ಫಲಂ ಪೂಸಾಂ ಬುದ್ಧಿಃ ಕರ್ಮಾನು ಸಾರಿಣೀ 

(ಸಂ) 
೩ ವಿಧಿಲಿಖಿತಂ ಬುದ್ಧಿ ರನುಸರತಿ | (ಸಂ) 


೪ ಬುದ್ಧಿ ಕರ್ಮವ ಪೊದ್ದಿ ನಡೆವುದಿದು ಸತ್ಯಮಲ್ಲಿ 
(ಅಯೋ. ಕಾಂ. ೪-೩೭) ಶ್ರಿಮದ್ರಾಮಾಯಣಂ 


೫ ವಿಧಿಲಿಖಿತಮಂ ಬುದ್ಧಿಯನುಸರಿಪುದು 
--(ಅಯೋ,ಕಾಂ, ೪-೪೧) 


೬ ವಿಧಿವಿಹಿತಂ ಬುದ್ಧಿ ರನುಸರತಿ —(೫) ಮುದ್ರಾಮಂಜೂಷ 
೧೯ ಸಿಡಿಲು ಹೊಡೆಯುವಾಗ ಕೊಡೆ ಹಿಡಿದರೆ ತಪ್ಪೀತೆ ? 


೧ ಸಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ 
—(೨-೩೧) ಹರಿಶ್ಚಂದ್ರ ಕಾವ್ಯಂ 


ವಿ೨ 


ಕೆನ್ನಡ ಗಾದೆಗಳ ಮಹಾಕೋಶ 


ಸಿಡಿಲು ಹೊಡೆಯಲ್ಲಿಡಿ ಕೊಡೆಯನ್ನ ನಡಸಿ ಕಾಯ್ವದೆ ? 
೨-೩೫-೨೦) ಸಿಂಗಿರಾಜ ಪುರಾಣಂ 


ls 


೩ ಸಿಡಿಲೆಜಗಿದೊಡೆ ಕೊಡೆ ತಡೆ ಕಾವುದೆ 
—(ಪು ೩೮೫-೨) ಸಾಳ್ವೆಭಾರತ 


೪ ಸಿಡಿಲಿನುರುಬೆಯ, ತಾಳೆಲೆಯೊಳು ಮಾಡಿದ 
ಕ ಕೊಡೆ ತಾಳಲಾಪುದೆ ? 


೫ ಸಿಡಿಲ ಪೊಡೆತಕೆ ಕೊಡೆಯು ಮರೆಯಹುದೆ ? 
—(ಸುಂ, ಕಾಂ, ೧೨-೪೧) ಶ್ರೀ ಮದ್ರಾಮಾಯಣಂ 


೬ ಪೊಡರ್ವ ಸಿಡಿಲಿನ ರವಕೆ ಕೊಡೆಗಳೇಂ ತಡೆದಪುವೆ ? 
(--ಸುಂ.ಕಾಂ. ೧೭-೪೦) ಶ್ರೀಮದ್ರಾಮಾಯಣಂ 


ಉಗುರು ಸುತ್ತಿನ ಮೇಲೆ ಒನಕೆ ಪೆಟ್ಟು 


೧ ಉಗುರಂ ಸುತ್ತುಯೆದ್ದಾವನ ವನಿಕೆಯೊಳಗೆ ಹೊಡೆದಾ ತೆರದಿ 
— (ಯನಳೆ ೧೦೧) 


ಹೊಲಿಸಿ : ೧ ಬಡತನದ ಮೇಲೆ ಮಾರಿಗುತ್ತಂ 
— (6-೧೬೧) ಧರ್ಮಾಮೃತ 


೨ ಮಾರಿಯ ಮೇಲೆ ಪಸಂ 
(ಪು ಪ, ೩ರ ಗದ್ಯ) ಜೀವ ಸಂಬೋಧನೆ 


ಕಷ್ಟ ಬಂದರೆ ಒಂದರ ಹಿಂದಂಗುಂಟ ಬಂದು, ಸುಖ ಬಂದರೂ ಅಷ್ಟೆ 


ಹೋಲಿಸಿ : ಒಂದಡಸಿದೊಡೇಟಡಸಿತೆಂಬ ನುಡಿ 
೨-೩-೧೨) ಯಶೋಧರ ಕಾವ್ಯ 


ಕುರುವಿನ ಮೇಲೆ ಬೊಕ್ಕೆ ಎದ್ದಂತೆ 
೧ ಗಂಡಸ್ಕೋಪರಿ ಸ್ಫೋಟಮ್‌ 


ಹೋಲಿಸಿ : ಬಾವಟದು ಒಲ್ಬುಣ್ಣಾದುದು 
೨(೮-ಪು ೩೧) ಅದ್ಭುತ ರಾವಾಾಯಣ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೧೭ 


೨೩ 


೨೪ 


೨೫ 


೨೬ 


೨೭ 


೨೮ 


ಗಾಯದ ಮೇಲೆ ಬರೆ: ಹಾಕಿದ ಹಾಗೆ 


ಹೋಲಿಸಿ : ಬೆಂದ ಹುಣ್ಣನು ಕೀಸುವರೆ ಕಂಬಿಯಲಿ 
— (೭-೬೪) ಪ್ರಭುಲಿಂಗಲೀಲೆ 
ಮುಳ್ಳು ತೆಗೆದು ದಸಿ (ಕೊಳ್ಳಿ) ಹೆಟ್ಟಿದ ಹಾಗೆ 
ಲ 'ಮುಳ್ಳೆ ೦ ಕಳೆದು ದಸಿಯಂತ ಸಿಕ್ಕಿದಂತಾಯಿತ್ತಲಾ 
(೪೪-೪೪) ಬಸವ ಪುರಾಣ. 


೨ ಮುಳ್ಳೆಂ ಕಳೆದುವೊಂದು ದಸಿಯವೊಂದಿ ಬೆಟ್ಟುವ ತೆರ 
2 (೧೯-೮) ಶಿವತತ್ವ ಚಿಂತುಮಣಿ 


ಅರ್ತಿಯ ವೇಳೆಯಲ್ಲಿ ಆಪತ್ತು ಬಂದಿತು 


೧ ಸುಗ್ಗಿ ಯ ಕೊಟಾರದೊಳು ಮಳೆ ಬಂದಂತೆ 
-(೨೮-೩೫) ಸೋಮನಾಥ ಚರಿತ್ರೆ 


ಹೋಲಿಸಿ : ಹಸೆಯೊಳು.ಹಾವು ಹರಿಯಿತು: 
(೩-೫೩) ನೇವಿ ಜಿನೇಶ ಸಂಗತಿ 


ಓಕುಳಿಯಲ್ಲಿ ಸಿಡಿಲೆದ್ದಿತು 


೧ ನಾಳೆ ವೈವಾಹೋತ್ಸವದ ದೆ । ಖ್ಹಾಳವಿದು ಮೊದಲೀ ವಸಂತದ 
'ಬಾಲಿಕೆಯರೋಕುಳಿಯ ಮಳೆಯಲಿ ಸಿಡಿಲು ಸುಳಿದುದೆನೆ 
(ಆದಿ. ಪ, ಪು೩೪-೯) ಕರ್ನಾಟ ಭರತ ಕಥಾಮಂಜರಿ 


ಮಗನ ಮದುವೆ, ಬಕನ ಬಾರಿ 


೧ ಇಂದೆನ್ನ ಮಗನ ಮದುವೆ ಬಂದುದು ಮತ್ತಿಂದೇ 
ಈ ಬಾಣನ ಬಾರಿ. --(೨೩-೧೨೮) ನೇವಿ ಜಿನೇಶ ಸಂಗತಿ 
೨ ನಾಂ ಮಾಣದೆ ಬಕನ ಬಾರಿಗೊರ್ವನ ನೀವೆಂ 
—(ಪಂಪ ಭಾರತ, ಆ : ೩-೨೫ ಗದ್ಯ) 


ಆಗೋದೆಲ್ಲ ಒಳ್ಳೆಯದಕ್ಕೆ 
೧ ಆದದ್ದೆಲ್ಲ ಒಳಿತೇ ಆಯಿತು 
(೧-೯೫) ಪುರಂದ-ದಾ, ಕೀರ್ತನೆಗಳು 
26 


೪೧೮ ಕನ್ನಡ ಗಾದೆಗಳ ಮಹಾಕೋಶ 
೨೯ ತಬ್ಬಲಿ ತಲೆ ಬೋಳಿಸಿಕೊಂಡಾಗ ಆಲಿಕಲ್ಲು ಮಳೆ ಬಿತ್ತು 
೧ ತರುವಲಿಯ ತಲೆಯ ಕಿರೀಟಮನಾಲಿಕಲ್ಲ 
ಮಲಔಕೊಂಡುದೆಂಬಂತೆ --(೧-೧೫೭ ಗದ್ಯ) ಧರ್ಮಾಮೃತ 
೩೦ ತಾಯಿಯ ಹಾಲೇ ವಿಷವಾದಂತೆ 
೧ ದುಗ್ಧಂ ವಿಷಮಾದೊಡೇನನೆಂದ ಪೆನ್‌ 


(೪-೧೩೭) ಗಿರಿಜಾ ಕಲ್ಮಾಣ 


೩೧ ದೇವರನ್ನು ನೋಡೋಕೆ ಹೋದರೆ ದೇವಸ್ಥಾನ ಹರಿದು ಬಿತ್ತು 


೧ ಪೊಡಮಡಲು ದೇಗುಲಂ ಬಿರ್ದುದು 
೨-೧-೨೩) ಸಿದ್ಧರಾಮ ಚಾರಿತ್ರ 


೨ ಪೊಡೆವಡಲ್‌ ಪೋಗೆ ದೇಗುಲಂ ಮೇಲೈಡೆದುದು 
— (೪-೫೩ ವ) ಪಾರ್ಶ್ವನಾಥ ಪುರಾಣಂ 


೩ ಪೊಡಮಡಲು ಹಾ ಮೇಲೆ ದೇಗುಲ ಕೆಡೆದವೊಲಾಯ್ತಾ ! 
--(೫-೧೯) ಮಹಾಭಾರತಂ 


೪ ಶರಣೆಂದು ಹೊಕ್ಕರ ಮೇಲೆ ದೇಗುಲ ಬಿದ್ದ ಪರಿ 
--(ಲಕ್ಷ್ಮೀಮತಿ ಯುದ್ವಾಹ ಸಂಧಿ-೬೦) ಭರತೇಶ ವೈಭವಂ 


೫ ಶೂಲಿಗೆರಗೆ ಶಿವಾಲ್ಯ ಭಕ್ತನ ಮೇಲೆ ಬಿದ್ದಂತಾಯ್ತು ! 
— (೨೯-೪೩) ಕೌಶಿಕ ರಾಮಾಯಣ 
೩೨ ಮುಟ್ಟಿದ್ದೆಲ್ಲ ಮಣ್ಣು 


೧ ಕರ್ಮಮುಳ್ಳಂಗೆ ನೇಣಪಿಡಿದೊಡಂ ಪಾವಾಗಿ ತಿಂಗುಂ 
ಪೊನ್ನಂ ಪಿಡಿದೊಡಂ ಮಣ್ಣಾಗಿರ್ಕುಂ 
(೧೩-೮೩ ಗದ್ಯ) ಧರ್ಮಾಮೃತ 


೨ ಮೆಟ್ಟಿದ ನೆಲ ಮುಿವುದು, 
ಹೊನ್ನು ಹಿಡಿದರೆ ಒಕ್ಕಟ್ಟೆ ಬಯಲಾಮದು 


ಮಾಯಾ a ಮಮನ ತಳ ₹೪ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೯ 
' ೩೩ ಹಾಸಿಗೆ ಅಂದುಕೊಂಡದ್ದೆಲ್ಲ ಹಾವಾಗಿ ಹರಿಯಿತು 
ಹೋಲಿಸಿ: ಹುತ್ತು ಪನ್ನೆಗವಾಗಿ ಹರಿವುದು ದೈವಹೀನರಿಗೆ 
—(೩೦-೨೦) ಕೌಶಿಕ ರಾಮಾಯಣ 
೩೪ ದುಃಖದ ಮೇಲೆ ಸುಖ, ಸುಖದ ಮೇಲೆ ದುಃಖ 


೧ ಸುಖಸ್ಕಾನಂತರಂ ದುಃಖಂ ದುಃಖಸ್ಕಾನಂತರಂ ಸುಖಮ್‌ । 
ನನಿತ್ಯಂ ಲಭತೇ ದುಃಖಂ ನನಿತ್ಯಂ ಲಭತೇ ಸುಖಮ್‌ ॥ 
—(ಪು, ೯೭) ವಡ್ಡಾರಾಧನೆ 


೩೫ ರಾತ್ರಿ ಮುಗಿದ ಕೂಡಲೆ ಹಗಲು, ಕಷ್ಟ ಕಳೆದ ಕೂಡಲೆ ಸುಖ 


೧ ಇರುಳು ಕಳೆದ ಮೇಲೆ ಹಗಲು ಬರುವುದು 
--(ಹಾ ಹುತ್ತ, ೫೪) ಪರಿಷತ್ತಿನ ನಿಘಂಟು 


೨ ಸಾಜಂ ಸುಖದುಃಖಂಗಳ್‌ ಪಗಲಿರುಳಂತೆ ವೋಲ್‌ 
ಲೋಕದೊಳ್‌ ಪರಿವರ್ತಿಸಿರ್ಕುಂ (ಪು. ೬-೪೦, 
೮-೯ನೆಯ ಸಾಲುಗಳು) ಶ್ರೀರಾಮಾಶ್ಚಮೇಧಂ 


೩ ಸುಖ ದುಃಖವಿಂರದೆ ಪಗಲಿರುಳೆಂತೆ ಸಹಜಮಿದಂ 
ಪುಟ್ಟಿದರ್ಗೆ —(೪-೩೫) ಶ್ರೀರಾಮ ಪಟ್ಟಾ ಭಿಷೇಕಂ 


೩೬ ವಿಪತ್ತಿನಲ್ಲಿ ಧೈರ್ಯಗೊಂಡವನೇ ಜಾಣ 


೧ ಅಡಸಿದಾಪತ್ತಿನಲಿ ಧೈರ್ಯವ ಹಿಡಿವುದೇ ಸುಪ್ರೌಢಿ 
—(ದ್ರೋ. ಪ. ೭-೨೩) ಕರ್ನಾಟ ಭರತ ಕಥಾ ಮಂಜರಿ 


೨ ಹೋದ ಕಾರ್ಯದೊಳಲಘು ಧೈರ್ಯವೆ ಮುಖ್ಯ 
— (೧೬-೧೧೦) ಮಹಾಭಾರತಂ 


೩ ಕಷ್ಟದೆಸೆಯೊಳು ಧೈರ್ಯ ಬಿಟ್ಟು ನೀ ಕೆಡಬೇಡ 
(ಕನಕದಾಸರ ಕೀ). 


೪ ಆಪತ್ತಿನೊಳು ಧೈರ್ಯ ಕುಂದದಿರಬೇಕು 
(೧೩-೪೫) ಗುರುರಾಜ ಚಾರಿತ್ರ 


೪೨೦ ಕನ್ನಡ ಗಾದೆಗಳ ಮಹಾಕೊ:ಶ 


೫ ಆತತ್ತಿನ ಕಾಲದಲ್ಲಿ ಬಗೆಗುಂದದಿರೈ 


೬ ಆಪತ್ತಿನೊಳು ಧೈರ್ಯವಭ್ಯುದಯದಿ ಕ್ಷಮೆ 
— (೧೨) ರಂಗಧಾಮ ನೀತಿ ಸಾಂಗತ್ಯ 


೭ ಎಡುರು ಬಂದಡಸಿರಲು ಧೆ ಓರ್ಯಂಗೆಡುವರೆ ? 
"—(೨೯-೨೭) ಕೌಶಿಕ ರಾಮಾಯಣ 


೮ ಅಡಸಿದಾಪತ್ತಿನಲಿ ಧೈರ್ಯಗುಂದಲ್‌ ಕಾರ್ಯ ಕೆಡುವುದು 
(ಅಯೋ, ಕಾಂ, ೧೯-೯) ಶ್ರೀಮದ್ರಾಮಾಯಣಂ 


೯ ವಿಪದಿ ಧೈರ್ಯಮಥಾಭ್ಯುದಯೇ ಕ್ಷಮಾ 
--(೮) ಮುದ್ರಾಮಂಜೂಪ 
೩೭ ಚಿನ್ನ ಪುಟಕ್ಕೆ ಹಾಕಿದ ಹಾಗೆ 


೧ ಕನಕಂ ಶಿಖಿಯೋಗಮ ದೆನಿತನಿತನೆ ನಿರ್ಮಳಿನ ವೃತಿಯಂ 
ತಾಳ್ಗುವವೋಲ್‌ —(೧೩೨-೧೬) ಪಾರ್ಶ್ವನಾಥ ಪುರಾಣಂ 


೨ ಪುಟವ ನಿಕ್ಕಿದ ಮಿಸುನಿ — (೧೦-೨) ಪ್ರಭುಲಿಂಗ ಲೀಲೆ 
೩೮ ಬೀಸುವ ದೊಣ್ಣೆಗೆ ತಲೆ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯುಸ್ಸು 


೧ ಬೀಸುವ ದೊಣ್ಣೆಗೆ ತಲೆಯ ತಪ್ಪಿಸೆ_ಸಾಸಿರಾಯುಷವೆನಿಪುದು 
(ಕೀ, ಕಂ. ಭಾ. ೩) 


೩೯ ಘಟ್ಟ (ಸಮುದ್ರ)ದ ಉಪ್ಪು, ಬೆಟ್ಟ (ಘಟ್ಟ)ದ (ಕಾಡಿನ) ನೆಲ್ಲಿಕಾಯಿ 


೧ ಬೆಟ್ಟದ ನೆಲ್ಲಿಕಾಯಿ: ಸಮುದ್ರದೊಳಗಣ ಉಪ್ಪ, 
ಎತ್ತಣಿಂದೆತ್ತಣ ಸಂಬಂಧವಯ್ಯ ಪ್ರಭುದೇವರ ವಚನಗಳು 


೨ ಗಟ್ಟಿದುಪ್ಪ ಬೆಟ್ಟದ ನೆಲ್ಲಿಕಾಯಿ 
—(ಸಂ ೪೨ : ೪೫) ಮೋಹನ ತರಂಗಿಣಿ 


--(ಸಿದ್ಮ ನೀತಿ) 


ಈ 


೬. 


ಗಾದೆಗಳ ಕಾವ್ಮ ಪ್ರಯೋಗಗಳು ೪2೧ 

೪೦ ತಾನೊಂದು ಎಣಿಸಿದರೆ ದೈವವೊಂದು ಎಣಿಸಿ (ನೆನೆಯಿ)ತು 

೧ ನೀನೊಂದಂ ಬಗೆದಿರೆ ತಾನೊಂದಂ ಬಗೆದತ್ತು 
(೭-೪) ಸಾಹಸಭೀಮವಿಜಯ 

' ೨ ಆನೊಂದು ಬಗೆಯಲ್‌ ಬಿದಿ ತಾನೊಂದು ಬಗೆದು 
ವಾರ್ಧಿಗರ್ದಿದುದು -(೧೦-೨೦೯) ಧರ್ಮಾಮೃತ 
೩ ಒಂದ ಮಾಡಹೋದಲ್ಲಿ ಮತ್ತೊಂದಾಯಿತ್ತೆಂಬ ಮಾತು 

ದಿಟವಾಯಿತ್ತು (೨೦೬೪) —ಪ್ರಭುದೇೇವರ ವಚನಗಳ 


೪ ಆನೊಂದಂ ನೆನೆದರೆ ತಾನೊಂದಾಯಿತ್ತು 
-ಯಶೋಧರಕಾವ್ಯಂ 


೫ ಆನೊಂದಂ ನೆಗೆ ಟ್ತಿರೆ, ತಾನೊಂದಂ ನೆಗಲ್ಲ ಳ್‌ 
ಸ (೧೨-೦೦೭ ) ಕುಸುಮಾವಳಿ 


೬ ಒಂದುವಂ ನೆನೆಯಲ್ಮೆ ತಾಂ ಬೇಲ್‌ೊಂದು ಘಟಿಯಿಸಿತು 
— (೩೫-೨೧) ಬಸವಪುರಾಣ 


೭ ತಾನೊಂದ ನೆನೆದರೆ ದೈವಗತಿ ಬೇರೆೊಂದ ನೆನೆದುದು 
—(ಆ.ಪ. ೮-೮೭) ಕರ್ನಾಟ ಭರತ ಕಥಾಮಂಜರಿ 


೮  ಆನೊಂದ ನೆನೆದರೆ ದೈವತಾ ಬೆ:ಅ್‌ೊಂದ ನೆನೆದುದು ! 
(೨-೨-೩೪) ತೊರವೆ ರಾಮಾಯಣ 


೯ ನಾನೊಂದೆಣಿಕೆ ಮಾಡಿದೊಡೆನ್ನ ದುಷ್ಕೈತ ತಾನೊಂದೆಣಿಸಿದುದು 
--.($-೫೨) ನೇಮಿಜಿ ನೇಶ ಸಂಗತಿ 


೧೦ ನಾನೊಂದ ನೆನೆದರೆ ತಾನೊಂದ ನೆನೆವುದು 
—(೧-೧೪) ನೇಮಿ ಜಿನೇಶ ಸಂಗತಿ 


೧೧ ನಾವೊಂದ ಮಾಡೆ ತಾನೊಂದಾದುದು 
—(೧೯-೧೭೧) ನೇಮಿ ಜಿನೇಶ ಸಂಗತಿ 


೧೨ ತಾನೊ: ದ ನೆನೆದರೆ ವಿಧಿಯೊಂದ ನೆನೆವುದು 
--(೭೧-೮೭) ಭರತೇಶವೈಭವ 


೪೨೨ ಕನ್ನಡ ಗಾದೆಗಳ ಮಹಾಕೋಶ 


೧೩ ಒಂದ ನಾ ನೆನೆಯಲ್ಕೆ ವಿಧಿ ಮತ್ತೊಂದ ನೆನೆದಂತಾಯ್ತು 
(೨೯-೧೯) ಕೌಶಿಕ ರಾಮಾಯಣ 


೧೪ ಒಂದ ಮಾಡಿದಡೊಂದು ಸಂದುದು 
(೨೫-೩೫) ಕೌಶಿಕ ರಾವಡಾಯಣ 


೧೫ ಮನುಜರ ಯತನದಿಂದ ಲೇನಹುದು ? ದೈವ ಅನುಕೂಲವಾದ 
ಕಾರ್ಯವು ನೆನೆದಂತೆ ಅಹುದು (೨-೩೮) ಚಂದ್ರಹಾಸನ ಕಥೆ 


೧೬ ದೇವರಿಚ್ಛೆಯನಾರ್‌ ಮೀಜಅಲಾರ್ಪರ್‌ 
—(೮-ಪು ೩೧) ಅದ್ಭುತರಾಮಾಯಣಂ 


೧೭ ದೈವಸಂಕಲ್ಪವನಾರ್‌ ಮೀಜ್ವಿರ್‌ 
—(೮-ಪು ೧೨) ಅಧ್ಭುತ ರಾಮಾಯಣಂ 


೧೮ ಅನ್ಯಥಾ ಚಿಂತಿತಂ ಕಾರ್ಯಂ ದೈವಮನ್ಮತ್ರ ಚಿಂತಯೇತ್‌ 
(ಪ್ರಕರಣ-೧೫) ರಾಯ್ಕೂರು ವಿಜಯಂ 


೧೯ ತಾನೊಂದ ಬಗೆದರೆ ದೈವವೊಂದು ಬಗೆಯಿತು | 
(ಪ್ರ-೧೫) ರಾಯ್ಕೂರು ವಿಜಯಂ 


೨೦ ತನ್ನವಶವೇ ಈಶ್ವರಾಜ್ಞೆಯ ಮಾರಿ ನಡೆವುದಕೆ 
೪೧ ಆಂಬಲಿಯ (ಸಿಂಬಳದ)ಲ್ಲಿ ಬಿದ್ದ ನೊಣದ ಹಾಗೆ 


ಹೋಲಿಸಿ : ಜೇನಿನೊಳಗೆ ಬಿದ್ದ ನೊಣದಂತೆ 
— ಶ್ರೀ ವ್ಯಾಸರಾಯಸ್ವಾಮಿಗಳವರ ಕೃತಿಗಳು 


೪೨ ತಾವರೆ ಎಲೆ ಮೇಲಿನ ನೀರಿನಂತೆ 
೧ ನೀರೊಳಗಿರ್ದುಂ ಪೊರ್ದದು ನೀರಂ ನೀರೇಜಂ 
(೩-೧೨) ರಾಮಚಂದ್ರಚರಿತ ಪುರಾಣಂ 


೨ ತಾವರೆಯ ಜಲದಂತೆ ಪ್ರೇಮವಿರಿಸಿ' ಭವದಲ್ಲಿ 
—(ಪುರಂದ. ಕೀ.) 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೨೩ 
೪೩ ಸಂಸಾರವೆಂಬುದು ಸಾಗರ, ಈಸಬಲ್ಲದವನಿಗೆ ಎದೆಯುದ್ದ 


೧ ಸಂಸಾರವೆಂಬೂದು ಸಾಗರದ ಹೊಳೆಯವ 3 
ಈಸಬಲ್ಲವನ ಎದೆಯುದ್ದ-ಗಿಳಿರಾಮ 
ಓದಬಲ್ಲವಗೆ ಕೆ ಲಾಸ 


೨ ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ 
ಮೇಲೆ ಅಲೆವುತ್ತಿದ್ದುದೇ ? ಸಂಸಾರ 
ಸಾಗರ ಉರದುದ್ದವೇ ಹೇಳಾ? 
—(೩೨) ಬಸವೇಶ್ವರ ವಚನಗಳು 


೩ ಈಸಬೇಕು ಇದ್ದು ಜೈಸಬೇಕು —(೧-೧೨) ಪುರಂದ. ಕೀ 
೪೪ ತೆರೆ ತೆಗೆದು ಮೀಯೋದುಂಟೆ ? 


೧ ಸಮುದ್ರದೊಳ್‌ ಮೀಯಲೆಂದು ಪೋಪಾತಂ 
ತೆರೆಯಡಂಗಿದಾಗಳ್‌ ಮಾವೆನೆಂದಿದೊರ್ಡಂ 


ಸಂಸಾರದೊಳಗಿರ್ದಾತ ನಾಪತ್ತಿಲ್ಲದೆ ಪದುಳ ಮಾಗಿರ್ದಾಗಳ್‌ 
ಧರ್ಮಂ ಗೆಯ್ದೆ 


ನೆಂದಿರ್ದೊಡಂ ಆತಂಗೆ ಮಾವುದಿಲ ಮಾತಂಗೆ ಧರ್ಮಂ 
ಗೆಯು ದಿಲಂ -- (೫-೨೨ ವ; ಪು ೮೫) ಜೀವ ಸಂಬೋಧನಂ 


೪೫ ಮರಹುಟ್ಟಿ ಮರ ಒರಗಿದಂತೆ 


೧ ಮರ ಹುಟ್ಟೆ ಮರ ಬೀಳ್ವ ತೆರದಿ ಸಾಯುವ ಮೂಢ ನರನೆ 
ಕನಿಷ್ಠನೆಂದೆನಿಪನು — (೫-೨-೧) ಕೈವಲ್ಯ ಕಲ್ಬವಲ್ಲರಿ 


೪೬ ಗಾಳಿಗೊಡ್ಡಿದ ಸೊಡರು 


೧ ಗಾಳಿಗೊಡ್ಡಿದ ಸೊಡರ್‌ (ಅಷ್ಟ, ಆಶ್ವಾ : ೧೦೧ ವ) 
ವಿಕ್ರಮಾರ್ಜುನ ವಿಜಯ 


3 ಗಾಳಿಗೊಡ್ಡಿದ ದೀಪಾಂಕ.ರದಂತೆ 
(೪-೨೩) ಕರ್ಣಾಟಕ ಕಾದಂಬರಿ 


೪2೪ | ಕನ್ನಡ ಗಾದೆಗಳ ಮಹಾಕೋಕ 


೩ ಗಾಳಿಗೊಡ್ಡಿದ ಸೊಡರ್‌ 
—ರಾಮಚಂದ್ರ ಚರಿತೆಪುರಾಣ 


೪ ಸಂಸಾರವೆಂಬುದು ಗಾಳಿಯ ಸೊಡರು 
— (೭೩) ಬಸವೇಶ ರನ ವಚನಗಳು 


೫ ತನುವಿದೆ ಬಯಲ ಸೊಡರ್‌ 
೨-೫-೩೩) ಶಾಂತೀಶ್ವರ ಪುರಾಣಂ 


೬ ಘಾಳಿಗೊಡ್ಡಿದ ಸೊಡರು 
—(೧-೨೮) ಐರಾವತ, ಕುಮಾರವ್ಮಾಸ 


೭ ಗಾಳಿಗಿಟ್ಟ ಸೊಡರಂತೆ (೪-೨೪) ಸಿಂಗಿರಾಜ ಪುರಾಣಂ 


೮ ಗಾಳಿಗಿಕ್ಕಿದ ದೀಪ ಬಾಳು ಬದುಕೆಲ್ಲ 
(೨-೧೫೮) ಪುರಂದರದಾಸರ ಕೀರ್ತನೆಗಳು 


೯ ಗಾಳಿಯಲೆಗೊಡ್ಡಿದ ದೀಪ ! 
(೧೨-೭೧) (೧೮-೨೭) ಕಂಠೀರವ ನರಸರಾಜ ವಿಜಯಂ 


೧೦ ಮಾರುತಂಗಿದಿರಾದ ದೀವಿಗೆಯಂತೆ 
--ಶಂಕರ ದಾಸಿಮಯ್ಯ ಪುರಾಣ 


೧೧ ಗಾಳಿಗೊಡ್ಮಿದ ಸೊಡರ ಪರಿ 
— (೩೮ : ೮) ಕೌಶಿಕ ರಾಮಾಯ ಣ 


ಟಿಪ್ಪಣಿ ; ಆದಿ ಪಂಪನು ಒಬ್ಬ ಮಾತ್ರ "ಅನ್ನೆಗ ಮತ್ತ ಪರ 
ಸೈನ್ಯ ಭೈರವನ ಬರವಿಂಗಳ್ಳಿ...' ಎಂದು ಹೇಳು 
ವಾಗ "ಹೆದರಿಕೆ ಎಂಬ ಅರ್ಥದಲ್ಲಿ “ಗಾಳಿಗೊಡ್ಡಿದ 
ಸೊಡರ್‌' ಎಂದು ಹೇಳಿದ್ದಾನೆ. ಉಳಿದ ಕವಿಗಳೆಲ್ಲ 
ಈ ಗಾದೆಯನ್ನು "ದೇಹ ಅಶಾಶ್ವತ' ಎಂಬರ್ಥದಲ್ಲಿ 
ಬಳಸಿದ್ದಾರೆ 


೪೭ ಎಲ್ಲವನ್ನೂ ಅರಿಯಬಹುದು, ಸಾವನ್ನು ಅರಿಯಲು ಕಷ್ಟ 


೧ ಎಲ್ಲ ಎಲ್ಲವನರಿಯಬಹುದು, ಸಾವನರಿಯಬಾರದು 
--ಪ್ರಭುದೇವರ ವಚನಗಳು 


ಗಾದೆಗಳ ಕಾವ್ಯ ಪ್ರಯೋಗಗಳು 


೪೮ ನಾಯಿಯ ತಲೆ ಮೇಲಿನ ಬುತ್ತಿ ಹಾಗೆ 


೧ ನಾಯ ನಡುಬೋನವನು ನೆಚ್ಚಿ ವೃಥಾಯ ಕೆಡಬೇಡಾ 


--(ಉ.ಪ. ೩-೧೨೯) ಕರ್ಣಾಟ ಭಾರತ ಕಥಾಮಂಜರಿ 


೪೯ ನೀರ ಮೇಲಿನ ಗುಳೆ 4 ಹಾಗೆ 


೫೦ 


೫೧ 


೫೨ 


೫೩ 


೧ ನೀರ ಮೇಲಿನ ಗುಳ್ಳೆ ಸಂಸಾರ ಪ್ರಾಣಿ 


— (೭೯9) ಹ.ಕೀ.ತ, ಕೀ. 


ನೀರ ಮೇಲಿನ ಗುಳ್ಳೆ ನಿಜವಲ್ಲ ಸರಿಯೇ 


ನೀರ ಮೇಲಣ ಗುಳ್ಳೆ 


(೨೯೫) ಹ.ಕಿ.ತ, ಕೀ. 


--(೭೫) ಕನಕದಾಸರ ಕ ಗತಿಗಳು 


ಗುಳ್ಳೆಯಿಂದದ ದೇಹ ನೆಚ್ಚಿ ನೀ ಕೆಡಬೇಡ, ಉಳ್ಳಿಪರೆ ಸುಲಿದರೆ 
ಹುರುಳಿಲ್ಲ ಮನವೆ (೫೧) --ಶ್ರೀ ವಿಜಯದಾಸರ ಕೃತಿಗಳು 


ಮನುಷ್ಯ ಒಂದು ಪಟ್ಟ ಆಳ್ತಾನ್ನೇ ? 


ಹೋಲಿಸಿ : 


ಮಾನಸರೇ ನಿನ್ನೂರು ವರ್ಷಮಂ ಬಟ್ಟಿ ಪರೇ 


— (೧೨-೧೭೬) ವಿಕ್ರಮಾರ್ಜುನ ವಿಜಯಂ 


ಅನ್ನದ ಯಣ, ನೀರಿನ ಯಣ ಹರಿದ ಮೇಲೆ ಈ ಲೋಕದಿಂದ ನಿವೃತ್ತಿ 


೧ 


ನ) 
ಎಣ 
ಣಿ 


ಮಣೂಂ 'ಪಾಲೆಂದ ಸರ್ವಜ 
ಣ ಇ 


ಬೆಣ್ಣೆಯ ರಿಣವು | ಅನ್ನವಸ್ತ್ರದ ರಿಣವು । 
ಹೊನ್ನು ಹೆಣ್ಣಿನಾ-ರಿಣವು ತೀರಿದ ಕ್ಷಣದಿ 


(ಪ. ೩೯೫) ಸರ್ವ, 


ಈವತ್ತಿನ ಸಾವು ನಾಳೆಗೆ 


ಹೋಲಿಸಿ ಃ 


ಹೋಲಿಸಿ ; 


ಸಾವು ಮಾನ್ಯವೆ, ನಾಳೆ ಸಾವುದಿಲ್ಲವೆ ? 


ಇ 
೧೮ 


ಬ 
ವ 
೪ 


— (೨೮-೯೮) ನಾಗಕುಮಾರ ಚರಿತಂ 


ನೋವಿನ ಕಾಲ ತಪ್ಪಿದರೂ ಸಾವಿನ ಕಾಲ ತಪ್ಪದು 


೦ ನೋವುಂ ಏಗೆಯ್ದುಂ ತಪ್ಪಲಟ್‌ಯದು 
--(೭.೧೦೦) ಧರ್ಮಾಮೃತ 


೪೨೬ ಕನ್ನಡ ಗಾದೆಗಳ ಮಹಾಕೋಶ 
೫೪ ಯಾವ ಕಾಲ ತಪ್ಪಿದರೂ ಸಾವ ಕಾಲ ತಪ್ಪದು 


೧ ಆವ ಕಾಲವನಾದೊಡೆ ಮಾಟ ಬಪ್ಪುದು 
ಸಾವ ಕಾಲವ ಮಾಲಬಹುದೆ ? 
—(ಸಂ ೫) ಮೋಹನತರಂಗಿಣಿ 


೨ ಆವಾವ ಕಾಲ ತಪ್ಪಿಸಿ ಕಾವ ಹರಿ ತಾನು ಸಾವ ಕಾಲವ ಮಾತ್ರ 
ತಪ್ಪಿಸನೊ —(೧೨೯) ಶ್ರೀ ವಿಜಯದಾಸರ ಕೃತಿ 
೫೫ ಸಾಯದ ಮನೆಯಲ್ಲಿ ಸಾಸವೆ ತರ ಹೇಳಿದ ಹಾಗೆ 


೧ ಸತ್ತರಿಯದರ ಮನೆಯ ಪುಲ್ಲಂ ಕಿಚ್ಚುಮಂ ಕೊಂಡು ಬಪ್ಪುದು 
—(೧೨-೧೯ವ) ಅಜಿತ ತೀರ್ಥಂಕರ ಪುರಾಣ ತಿಲಕಂ 


೨ ಸಾಯದರ ಮನೆಯ ಪುಲ್ಲಂ ಕಿರ್ಚುಮಂ... 


೩ ಎಂದುಂ ತಮ್ಮೊಕ್ಕಲೊಳಗಾರುಂ ಸಾಯದರ ಮನೆಯ ವುಲ್ಲಂ 
ಕಿರ್ಚಮಂ ತರ್ಪುದು 
..(೧-೩೮ವ ; ಪು೨೧) ಜೀವ ಸಂಬೋಧನಂ 


೫೬ ಮಾರಿಯಮ್ಮ ಅರಿಯದ ಕೋ(ಣವೇ)ಣೆಯೇ ? 


೧ ಅಬ್ಬೆಯಟ್‌ಯದ ಕೋಣೆಯು ಮಾತೂಣನಾಡದೆಡೆಗಳು 
ಮೊಳವೆ ? (೨-೪೫) ಲೀಲಾವತಿ ಪ್ರಬಂಧಂ 


೫೭ ಮರಣಕ್ಕೆ ಮದ್ದಿಲ್ಲ, ಮರುಳಿಗೆ ನಿದ್ರೆಯಿಲ್ಲ 
೧ ಮರಣಕ್ಕೆ ಮದ್ದುಗಳೆ ಇಲ್ಲ ಸರ್ವಜ್ಞ (೧೦೭೯) ಸರ್ವ, ಪ, 


೨ ಮರಣಕ್ಕೆ! ಮದ್ದುಗಳೇ ಇಲ್ಲ ಸರ್ವಜ್ಞ 
—(೧೧೯೮) ಸರ್ವ. ಪ. 


೫೮ ಯಾರಿಗೆ ಯಾರೂ ಇ, ದಾರಿಗೆ ಸಂಗಾತಿಯಿಲ್ಲ 


೧ ಆರಿಗಾರು ಇಲ್ಲ, ಕೆಟ್ಟವಗೆ ಕೆಳೆಯಿಲ್ಲ 
--(೧-೨೫) ಬಸವೇಶ್ವರನ ವಚನಗಳು 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೨೭ 


೨ ಸಾವಿಂಗೆ ಸಂಗಡವಾರು ಇಲ್ಲ 
--ಮೋಳಿಗೆ ಮಾರಯ್ಯನ ವಚನಗಳು 
೩ ಸಾವಂಗೆ ಸಂಗಡವೇಕಿ? 
—(೧೦-೯೯ ವ) ಚಂದ್ರಪ್ರಭ ಪುರಾಣಂ 


೪ ದಾರಿಗೆ ದಾಶುಮತ್ತಿಲ್ಲ — (೪೪೫) ಹ,ಕೀ,ತ. ಕೀ. 


೫ ಒಂಟಿಯಾಗಿ ಪೋಗುವಾಗ ಸಂಗಡ ಒಬ್ಬರ ಕಾಣೆ 
—(೩-೨) ಪುರಂದರದಾಸರ ಕೀರ್ತನೆಗಳ 


೬ ಯಾರಿಗೆ ಯಾರುಂಟು ಎರವಿನ ಸಂಸಾರ 
— (೪-೬೫) ಪುರಂದರದಾಸರ ಕೀರ್ತನೆಗಳು 


೭ ಆರಿಗಾರಿಲ್ಲಾ -(ಕಿ,ಕಾಂ. ೮-೩೩) ಶ್ರೀಮದ್ರಾಮಾಯಣಂ 


೮ ಯಾರಿಗೆ ಯಾರಿಲ್ಲ ದಾರಿಗೆ ಸಂಗಡಿಲ್ಲ 
ನಾನಿದ್ದೆಂಬವರು ನನಗಿಲ್ಲ । ಗೋವಿಂದ 
ನಿತ್ತೆಲ್ಲೆ ಬರಲಿ ಮರಣವು —(ದ.ಕ. ಜಿಲ್ಲೆ ಹಳ್ಳಿ ಹು) 


೯ ಜೀವ್ಯಕ ಬಂದರ ತಾಯ್ಕಾರ ತಂದ್ಯಾರ 


ಮೈದನರ್ಯಾರ ಮಗನ್ಮಾರ-ಸಾವಾಗ 
ಕೈಹಿಡಿದ ರಾಯ ಕಡೆಗಾದಾ (೭೯) ಜಾನಪವ ಗೀತೆಗಳು, 


೫೯ ಜೀವಕ್ಕೆ ಸಂಚಕಾರ ಸೀರೆಯ ಸೆರಗು 


ಹೋಲಿಸಿ : ಸಾವಲ್ಲಿಗೆ ಕೈದುವಾಯ್ತು ನೆಯ್ದಲ ಕುಸುಮಂ 
— (೨-೬೯) ಯಶೋಧರ ಕಾವ್ಯಂ 


೬೦ ತಲೆ ಹೋಗುವುದಕ್ಕೆ ಕಾಲು ಹೊಣೆಯಾದ ಹಾಗೆ 


೧ ತಲೆ ಪೋಪುದಕೆ ತನ್ನ ಕಾಲ್ಪೊಣೆ 
_..(೧೭-೫೨) ಜೈಮಿನಿ ಭಾರತ 


೨ ತಲೆಪೋಪ ಬಳಿಗೆ ಕಾಲೆ ಹೊಣೆಕಾರ 
—(ಸಂ. ೩೨-ಪ.೨) ಚೆನ್ನಬಸವ ಪುರಾಣ 


೪೨೮ 


೬೧ 


೬೨ 


೬೩ 


೬೪ 


೬% 


೬೬ 


ನಾನು ಕೊಲ್ಲಲಿಲ್ಲ, ನೇಣು ಕೊಂದಿತು 


೧ ನಾನು ಕೊಲ್ಲೆ, ನೇಣು ಕೊಂದಿತು 
(ಹೀಗೆ ಒಬ್ಬ ಸೊನೆಗಾರ ಹೇಳಿದನಂತೆ) 
(೨-೫೭೩) ಬಸವೇಶ್ವರನ ಚನ 


೨ ಅನು ಕೊಲ್ಲೆನು, ನೇಣು ಕೊಂದಿತು 
— (೫೬-೭೯) ಬಸವ ಪುರಾಣ. 


ಆರಿ ಹೋಗುವ ದೀಪಕ್ಕೆ ಕಾಂತಿ ಹೆಚ್ಚು 


೧ ನಂದುವ ಸೊಡರುದ್ದ ಮುರಿವ ಮಾಳ್ಕೆಯಂ ' 
—(೨೧-೧೩) ಪಾರ್ಶ್ವನಾಥ ಪುರಾಣಂ 


೨ ಮರಣ ಕಾಲಕೆ ಸೊಬಗು ಮೆರೆದುದು ಲ 
(೬-೫) ಕೌಶಿಕ ರಾಮಾಯಣ 


ಅರ್ಥರೇಖೆ ಇದ್ದರೇನ", ಆಯುಷ್ಯರೇಖೆ ಇಲ್ಲದ ಮೇಲೆ 


೧ ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯರೇಖೆ ಇಲ್ಲದನ್ನಕ್ಕ 
— (೮೩೯) ಬಸವೇಶ್ವರನ ವಚನಗಳು : 


ಆಯುಸ್ಸು ತೀರಿದಲ್ಲದೆ ಮರಣವಿಲ್ಲ 


೧ ಆಯುಸ್ಸು ತೀರಿದಲ್ಲದೆ ಮರಣವಿಲ್ಲ. 
ಭಾಷೆ ತೀರಿದಲ್ಲದೆ ದಾರಿದ್ರ ಎಲ್ಲ 
(೪೦೬) ಬಸವೇಶ್ವ ರನ ವಚನಗಳು 


ಯಮರಾಜ ಒಳ್ಳೊ ಳ್ಳ ಯವರನ್ನೆ € ಆರಿಸಿಕೊಂಡು ಹೋಗ್ತಾನೆ 


ಹೋಲಿಸಿ: ವನಸೊಳಗತ್ಯುನ್ನ ತನೆ ಇನ್ಮಿನುಗುವ ವ:ರಗಳನೆ 
ಗಾಳಿ ಪೊಡೆವುದು ಸಾಜಂ 
—(೧೨೩) ಕನ್ನಡ ನೀತಿ ಸಾರವು 


ಸಜ್ಜನರಿಗೆ ಅಲ್ಬುಯುಸ್ಸ, ದುರ್ಜನರಿಗೆ ಚಿರಾಯುಸ್ಸು 


೧ ಪಾಪೀ ಚಿರಾಯುಸ್ಸಕೃತೀ ಗತಾಯುಃ —(ಸು) 


'ಉಸ್ಕ ಪ್ರಯೋಗಗಳು ೪9೫ 


೨ ಪಾತಕಿ ಹಲವು ದಿವಸ ಬಾಳುವಸು, ಸ.ಕೃತಿಯೆ ಜೇಗಳಿವ 
—(ಸಂ. ೧೬-೪7) ಶ:ಕರ ದಾಸಿಮಯ್ಯ ಪುರಾಣ 


ಹೋಲಿಸಿ: ಕಲಿ ಸಶ್ತು ಪಂದೆ ಬದುಕುವ | 
To ಕ (೧%-೧೦೫) ರಾಮನಾಥ ಚರಿತೆ : 


ಕಲಿ ಸತ್ತ, ಹಂದೆ ಜೀವಿಸಿದ, 
| —(೧೮-೨2) ನಾಗಕುಮಾರೆ ಚರಿತಂ 


ಕೊಟ್ಟದೇವರು ಕಿತ್ತುಕೊಂಡು ಹೋದರೆ ಕುಟ್ಟಿಕೊಂಡು ಅಳರೇಕೆ ? 


೧ ಕೊಟ್ಟಿದೇವರು ಕೊಂಡು ಹೋದರೆ ಕುಟ್ಟೆಕೆೊೊಂಡು 
ಅಳುವುದೇಶಕೊ (೪%) ಹ,ಕೀ.ತೆ.ಕೇ, 


5 ಸತ್ತ ಸೊಸೆ ಅತ್ತರೆ ಬರ್ತಾಳ್ಕೇ ? 


ಹೋಲಿಸಿ; ೧ ಕಲೌ್‌ದವರ್ಗ ಲ್ಯುದಯ್ಯೊಡೆ ಅವರೇಟ್ವರೆ | 
- (೩-೫೩) ಆದಿಪುರಾಣಂ 
೨ ಸತ್ತವರೇಟ್ವರೆ ? 
--(೧-೧೨೦) ಕರ್ಣಾಟಕೆ ಕಾದಂಬರಿ 
೩. ' ಸತ್ತವರನೆತ್ತುವರಾರ್‌ 
(೧೦-೫೨) ಅಜಿತೆ ಶೀರ್ಥಂಕರ ಪುರಾಣ ಶಿಲಳಂ 
೪. ಸತ್ತವರಿಗೆ ದಂ॥ಖಿಸಲವರೇಕ್ವೆರೆ 
-(ಸಂ, ೨೯-೧೭೧) ನೇಮಿ ಜಿನೇಶ ಸಂಗತಿ 
೫ ಮರಣನೆಯ್ದಿದರ್ಮರಳಿ ಬಹರೇ 
(೧೭-೬೫) ಸೌಂದರ ಪುರಾಣಂ 
೬ ಸತ್ತಹೆಣನು ಎತ್ತಬಹುದೆ ? 
ಬಜ (೪೨-೨೫) ಸಿಂಗಿರಾಜ ಪುರಾಣಂ 


ಸತ್ತವರ ಜೊತೆಯಲ್ಲಿ ಸಾಯಲು ಬಂದೀತೆ ? 


೪೩೦ 


೭೦ 


೭೧ 


೭೩ 


೭೪ 


೭೫ 


ಕನ್ನೆಡ ಗಾದೆಗಳ ಮಹಾಕೋಶ 


೧ ಸತ್ತವರೊಡನೆ ಸಾವವರುಂಟಿ ? 
(ಸಂ. ೧೦) ಮೋಹನ ತರಂಗಿಣಿ 


ಸತ್ತವರಿಗೆ ಅತ್ತರೆ ಅತ್ತವರು ಸಾಯುವುದಿಲ್ಲವೆ ? 
೧ ಸತ್ತವರಿಗತ್ತು ಬೇಸತ್ತರವರುಳಿವರೇ? --(ಸರ್ವ. ಪ. ೧೯೩) 
ಹೆಣಕ್ಕೆ ಅಳ್ತಾರೊ, ಗುಣಕ್ಕೆ ಅಳ್ತಾರೊ ? 


೧ ಗುಣವೊಂದ ಕಳುವರಲ್ಲದೆ, 
ಹೆಣ ಕಳುವರೆ ಕಳೆದ ಬಳಿಕ ಸುಜನೋತ್ತಂಸಾ 


ಬಣ್ಣ ಬಂಗಾರಲ್ಲ, ಹೆಣಕ್ಕೆ ಶೃಂಗಾರಲ್ಲ 


೧ ಶವಕೆ ಸಿಂಗರ ಮಾಳ್ಬಂತೆ 
(೧-೬೬) ನಾಗಕುಮಾರ ಚರಿತ 


೨ ಹೆಣಕೆ ಮಾಡಿದನ ಶೃಂಗಾರದಂತೆ ಕೈವಲ್ಯಕಲ್ಲವಲ್ಲರಿ 
ರಾಯರು ಸತ್ತರೂ ಹೆಣ, ನಾಯಿ ಸತ್ತರೂ ಹೆಣ 


ಹೋಲಿಸಿ : ಅರಸನೊಡೆಯನು ದಂಡನಾಥನು । 
ಗುರು ಹಿರಿಯನುತ್ತಮನು ದೈವಾ 
ಪರನು ಸಾಹಿತ್ಯನು ಸದಸ್ಯನು ಸತ್ಪುರುಷನೆಂದು 
ಪರಿಪರಿಯ ನಾಮಂಗಳಲಹಂ 
ಕರಿಸುವರು ಜೀವಾತ್ಮ ತೊಲಗಿದ 
ಮರುದಿವಸ ಹೆಣನೆನ್ನರೇ ಹೇಳೆಂದನಾ ಮುನಿಪ 
--(ಉದ್ಕೋ. ಸಂ. ೪-ಪ. ೨೬) 
--ಕರ್ಣುಟ ಭಾರತ ಕಥಾಮಂಜರಿ 


ಶರಣರ ಮಹಿಮೆ ಮರಣದಲ್ಲಿ ನೋಡು 


೧ ಹರನ ಭಕ್ತರ ಮಹಿಮೆ ಮರಣದಲಿ ನೋಡೆಂದ 
ಕನ್ನಡ ಜಾ, ಪು. ೨೫೩ 


ಶರಣಂ ಎಂದವನಿಗೆ ಮರಣವಿಲ್ಲ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೩೧ 
೧ ಶರಣೆನೆ ಮರಣವಿಲ್ಲ --(೭-೯೩ೃ ಗುರುರಾಜ ಚಾರಿತ್ರ 
೭೬ ಸಾಯುವನಿಗೆ ಸಮುದ್ರ ಮೊಳಕಾಲುದ್ದ 


೧ ಸಾವಂಗೆ ಸಮುದ್ರಂ ಮೊಟಿಕಾಲುದ್ದಂ 
—(೧೪೩ ವ) ಪಂಚತಂತ್ರ 


೭೭ ಕುರುಡರು ಆನೆ ನೋಡಿನ ಹಾಗೆ 


೧ ಕುರುಡರುಗಳೊಂದಾಗಿ ಹೋಗುತ । 
ಕರಿಯ ಕರದಲಿ ಮುಟಿ ಶೈ ಕಂಡಾ 
ಪರಿಯಲೇ ಕರಿಯಿರವ ಬಣ್ಣಿಸುವಂತೆ 
—(ಸಂ ೫-೨೯) ಲಘುಯೋಗ ವಾಸಿಷ್ಠ 


೨ ಅಂಧಕರಜುವರಾನೆ ಗಂಡಲ್‌ಕೆ (೨೬-೩೪) ಸಾಳ ಭಾರತ 


೩ ಕುರುಡರಂನೆಯ ಮುಟ್ಟಿ ಸೆ ಮನಕೆ ಬಂದಂದದಿಂದರಿವಂತೆ 
ಎಕ್ಕಿ ವಲ ಕಲ್ಪವಲ್ಲರಿ 


೭೮ ದೇವರೊಬ್ಬ ವಿಗ್ರಹ ಹಲವು 


೧ ದೇವನೊಬ್ಬ ನಾಮ ಹಲವು 
— (೨-೬೧೫) ಬಸವೇಶ್ವರನ ವಚನಗಳ 


೭೯ ೧ ತನ್ನ ತಾನಬ್‌ದೊಡೆ ತನ್ನಜವೇ ಗುರು, ತಾನೇ ಲಿಂಗ 
—-(ಪು ೧೨೧) ಕಾಮೇಶ್ವರಲಿಂಗ, ಕವಿ ಚರಿತ್ರೆ || 


೮೦ ಬಂಗಾರ ಒಂದು, ಒಡವೆ ಹಲವು, ಹಸುವಿನ ಬಣ್ಣ ಬೇರೆಯಾದರೂ 
ಹಾಲಿನ ಬಣ್ಣನ ಒಂದೇ, ಮತ ಹಲವಾದರೂ ದೇವರು ಒಬ್ಬನೇ 


೧ ಮೃತ್ಟಿಂಡಮೇಕೋ ಬಹು ಭಾಂಡ ರೂಪ ಸ್ಸುವರ್ಣಮೇಕಂ 
ಬಹುಭೂಷಣಾತ್ಮ 


ಗೋಕ್ಷೀರಮೇಕಂ ಬಹುಧೇನು ಜಾತಮೇಕಃ ಪರಾತ್ಮಾ 
ಬಹುದೇಹವರ್ತೀ (ಸಂ) 


೪೩೨ ಕನ್ನಡ ಗಾದೆಗಳ ಮಹಾಕೋಶ 


೨. ಹಲವು ವರ್ಣದೊಳೆಸೆವಗೋ ಸೆಂ | 
ುಲದೊಳೊಂದೇ ವರ್ಣದಲಿ ಕಂ 
ಗೊಳಿಸುವೀ ಕ್ಷೀರಾಮೃತವು ಮೈಗೊಂಡು ತೋರ್ಪಂತೆ 
ಹೊಲಬುಗೆಟ್ಟ ಚರಾಚರಂಗಳ, ಸುಳಿವಿನಲಿ ಸುಳಿದಡಗಿ 
ಕಡೆಯಲಿ 
ನಿಲುವ ನಿಜವೊಂದಲ್ಲದೆರಡಿಲ್ಲೆಂದನಾ ಮುನಿಪ 
ಉದ್ಯೋ. ಸಂ ೪, ಪ ೧೩. 
ಕರ್ಣಾಟ ಭಾರತ ಕಥಾ ಮಂಜರಿ 


೩ ಹೊನ್ನು ಹಲವಾಭಶಣವಾದಂತೆ 
(೨-೪-೯) ಕನ್ನಡ ಭಾಗವತ 


೪ ಮಿಸುನಿಯೆ ತೊಡವಾಗಿ ಬಹುನಾಮವಾಂತಂತೆ 
ಕೈವಲ್ಯ ಕಲ್ಪವಲ್ಲರಿ 


೫ . ನಾನಾ ಗೋವುಗಳ: ಹಾಲೊಂದೆ ರೂಪು 
— (೫-೧೪-೨) ಕೈವಲ್ಯ ಕಲ್ಲವಲ್ಲರಿ 


೮೧ ತನ್ನ ತಾನು ಅರಿತರೆ ತನ್ನ ಅರಿವೇ ಗುರು 
ಗುರ:ವಿನ ಗುಲಾವ:ನಾಗೊ ತನಕ ಮುಕ್ತಿ ದೊರೆಯದು 


೧ - ಗುರುವಿನ ಗುಲಾಮನಾಗೂ ತನಕ ದೊರೆಯದಣ್ಣ ಮುಕುತಿ 
ಎ (೪೫೮) ಹ,ಕೀ.ತ. ಕೀ. 


೮೨ ಏತ ತಲೆ ತೂಗಿದರೆ ಗುರುಭಕ್ತನಾದೀತೇ ? 


೧ ಏತ ತಲೆವಾಗಿದರೇನು ಗುರುಭಕ್ತಿನಾಗಬಲ್ಲುದೆ ? 
(೭೬೪೧) ಬಸವೇಶ್ವರ ವಚನಗಳು 


೮೩ ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಬಿದ್ದು ಸಾಯುವ 


೧ ಹರ ಮುನಿದೊಡಂ ಗುರು ಕಾಯ್ವ, 
ಗುರು ಮುನಿಯೆ ಹರಕಾಯಲರಿಯ 
— (೧೩-೧೧) ರಾಘವಾಂಕ ಚರಿತ್ರೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೩೩ 


೨ 


'೮೪ ಕುರುಡನಿಗೆ 
೧ 


೨ 


೧೦ 


೧೧ 


28 


ದೇವ, ನೀಂ ಮುನಿದೊಡಂ ಗುರುಕಾಯ್ವ, ಗುರು ಮುನಿಯೆ 
0 ಕಾಯಲರಿಯೆ (೭.೫೯) ಗುರುರಾಜ ಚಾರಿತ್ತ 


ಕುರುಡ ದಾರಿ ತೋರಿಸಿದ ಹಾಗೆ 

ಅಂಧಸ್ಯ ಜಾತ್ಕಂಧೇನ ಯಷ್ಟಿ ಪ್ರದೀಯತೆ —(ಸಂ) 

ಅಂಧಕನ ಕೈಯ ಅಂಧಕ ಹಿಡಿದಂತೆ ` 
— (೩೩೨) ಪ್ರಭುದೇವರ ವಚನಗಳು 


ಅಂಧಕನ ಕೆ ಯ ಅಂಧಕ ಹಿಡಿದಂತೆ 
--ಚೆನ್ನಬಸವಣ್ಣನವರ ವಚನಗಳು 


ಅಂಧಕನ ಕೈಯ ಅಂಧಕ ಹಿಡಿದಂತೆ 
(೫೯೯) ಮೋಳಿಗೆ ಮಾರಯ್ಯನ ವಚನಗಳು 


ಕುರುಡ ಕುರುಡನ ಕೈಯ ಪಿಡಿದು ಪಥವ ನಡೆಸುಬಲ್ಲರೆ 
— ಅಂಬಿಗರ ಚೌಡಯ್ಯನ ವಚನಗಳು 


ಅಂಧಕನ ಕೈಪಿಡಿದು ಮಾರ್ಗವನಂಧತನು ನಡೆವಂತೆ 


— (ಪಂ. ಸ್ಕಂ. ಸಂ ೪-೪೪) ಕನ್ನಡ ಭಾಗವತ 


ಹುಟು ಕುರುಡನ ಕಯ್ಯ ಕೆಟ್ಟ ಕ್ಕೆ ಕಣ್ಣವನಂಟಿ ಬಟೆ ಹಯಂ 
ನಡೆವ ಪರಿ — (ಸಂ ೨೨-೧೬೩) ಸಿದ್ಧೇಶ್ವರ ಪುರಾಣ 


ಕುರುಡಂ ಕುರುಡನ ನಂಬಿಯಡವಿಯ ಹೊಕ್ಕ ಪರಿ 
(ಸಂ. ೨-೨) ಲಘುಯೋಗ ವಾಸಿಷ್ಠ 


ಬಳ್ಳಿಗುರುಡರು ಸೇರಿ ಹಳ್ಳೆವನು ಬಿದ್ದಂತೆ (--ಸರ್ವ, ಪ: ೫೧) 


ಅಂಧಕನ ಕೈಯ ಅಂಧಕ ಓಡಿದಂತೆ 
(೧೦-೧೧೬) ಅಖಿಂಡೇಶ್ವರ ವಚನ 


ಹುಟ್ಟುಕುರುಡನ ಕೈಯ್ಯ ಕೆಟ್ಟಗಣ್ಣವ ಹಿಡಿದು ಬಟ್ಟೆಯ 
ಕಾಣದೆ ಕಮರಿಯ ಬಿದ್ದು ಸತ್ತಂತಾಯ್ತು 
(೧೩-೧೪) ಅಖಂಡೇಶ್ವರ ವಚನ 


೪೩೪ 


೮೬ 


೮೭ 


೮೮ 


೮೯ 


ಕನ್ನಡ ಗಾದೆಗಳ 


೧೨ ಅಂಧಕನ ಕೈವಿಡಿದು ಅಂಧಕ 


ನಂದು ನಡೆದವೊಲ್‌ (೩೬-೭೮) ಜ್ಞ್ಯಾನಸಿಂಧು 

೧೩ ಕಂಗಾಣದವರ ಕರಪಿಡಿದರೇಂ ಸುಖದ ಹಾದಿಯು 
ದೊರವುದೇ ? (ಅಯೋ . ಕಾಂ. ೯-೧೭) 
ಶ್ರೀಮದ್ರಾಮಾಯಣಂ 


ಗ:ರುವಿನಲ್ಲಿ ಗುಣವಿಲ್ಲ, ತೀರ್ಥಕ್ಕೆ. ರುಚಿಯಿಲ್ಲ, ಶಿಷ್ಕನಲ್ಲಿ ಭಕ್ತಿಯಿಲ್ಲ 


ಹೋಲಿಸಿ: ೧ ಗುರುವಿನೊಳು ಗುಣವನುಂ ಲಿಂಗದೊಳು ಲಕ್ಷಣವ... 
ಅರಸಲಾಕ್ಷಣವೆ ನರಕಂ 


೨ ಗುರುವಿನಲ್ಲಿ ಗುಣವನರಸಿದರೆ ಒಂದನೆಯ ಪಾತಕ, 
ಜಂಗಮದಲ್ಲಿ ಕುಲವನರಸಿದರೆ' ಎರಡನೆಯ ಪಾತಕ 
--(೩೩) ಅಖಂಡೇಶ್ವರ ವಚನ 


ಹೇಸಿ ಗಂರುವಿಗೆ ಸಮಗಾರ ಶಿಷ್ಯ 


ಹೋಲಿಸಿ: ಅನಾಚಾರಿ ಗುರುವಿಗೆ ವ್ರತಗೇಡಿ ಶಿಷ್ಯನು 
(೬-೩೦) ಪ್ರಭುದೇವರ ವಚನಗಳು 


ಭಾವನೆಯಿದ್ದಂತೆ ಭವಿಷ್ಯ 


೧ ಬಗೆದಂತೆ ಬಗೆಗೆ ಬರ್ಪದು ಪಿಜ್‌ದೇ ? 
— (ಅಷ್ಟ, ಪ. ೧೧೯) ಶಾಂತಿಪುರಾಣಂ 


೨ ಯದ್ಭಾವಂ ತದ್ಭವತಿ —(೪೮ ವ) ಪುಣ್ಯಾಸ್ರವ 
ಮನದಂತೆ ಘನ 
೧ ಮನದಂತೆ ಮಂಗಳ —(ಅಯೋ. ಕಾಂ. ೩-೫) 


ಶ್ರೀರಾಮಾಭ್ಯುದಯ ಕಥಾಕುಸುಮ ಮಂಜರಿ 
ಮನಸ್ಸಿನಂತೆ ಮಹಾದೇವ, ನೆನೆದಂತೆ ಕಾರ್ಯ 


೧ ಮನಸಿನಂತೆ ಮಹದೇವ ಎಂಬಂತೆ ಜನರಿಗೆ ಇರುವುದು ಭಾವಾ 
—(ಗುರುರಾಮವಿಠಲ). 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೩೫ 
೯೦ ಮಹಾಪುರುಷರಿಗೆ ಮನಸ್ಸೇ ಪ್ರಮಾಣ 


೧ ಸತಾಂ ಹಿ ಸಂದೇಹ ಪದೇಷು ವಸ್ತುಷು 
ಪ್ರಮಾಣಮಂತಃ ಕರಣ ಪ್ರವೃತ್ತಯಃ 
—ಕಾಳಿದಾಸ-ಶಾಕುಂತಲಾ 


೯೧ ದೀಪಕ್ಕೆ ಬಿದ್ದ ಹಾತೆಯಂತೆ. ಹಣ್ಣು ಅಂತ ಶಲಭ ದೀಪದ ಮೇಲೆ ಬಿದ್ದು 
ಸತ್ತ ಹಾಗೆ 


—(೩-೧೪೦) ನೇಮಿನಾಥ ಪುರಾಣಂ 


೨ ನಿಧಿಗೆಜಗುವ ವೊಲ್‌ ದೀಪವರ್ತಿ 
(೧೨-೫೩) ಚಂದ್ರಪ್ರಭ ಪುರಾಣಂ 


& ದೀಪವರ್ತಿ ನಿಧಿಗೆಜಗುವ ಮೋಲ್‌ 
--(೮-೪೭) ಪಾರ್ಶ್ವನಾಥ ಪುರಾಣಂ 


೪ ದೀಪವರ್ತಿ ನಿಧಿಗಾಣ್ಬುದು ಮೊಲ್ಡೆಅಗುವ ತೆಜಿದಿಂ 
— (೪-೧೪) ಯಶೋಧರಕಾವ್ಯಂ 


೫ ನಿಧಾನಲಕ್ಷಿಗೊಲ್ಲೆಜಿಗುವ ದೀಪವರ್ತಿಯವೊಲ್‌ 
— (೫-೧೯) ಅನಂತನಾಥ ಪುರಾಣಂ 


೬ ದೀಪಕ್ಕೆ ಬೀಳ್ವೆ ಪತಂಗದ ಹಾಗೆ —ಹೆ.ಕೀತ. ಕೀ (೪೪೧) 


೬೭ ಬನ್ನೆಪಡುವನು ಭವಭವದಿ...ಹಣ್ಣಿನುತ ಕಿಚ್ಚಿನಲಿ 
ಬೀಳುವ ಶಲಭನಂದದಲಿ (೨-೯) ಅನುಭವಾಮೃತ 


೯೨ ಹಬ್ಬಕ್ಕೆ ತಂದ ಹರಕೆ ಕುರಿ ತ್ವಾರಣಕ್ಕೆ ತಂದ ಚಿಗುರು ಮೇಯ್ತು 
೧ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರ 


ಮೇಯಿತ್ತು, 
೨ ಕೊಂದಿಹರೆಂಬುದನರಿಯದೆ--(೩೫) ಬಸವೇಶ್ವರ ವಚನಗಳು 


೪೩೬ ಕನ್ನಡ ಗಾದೆಗಳ ಮಹಾಕೋಶ 


೨ ಹರಕೆಗೆಂದೆಳೆತಂದ ಕುರಿ ತಾ | ನರಿಯದಕಟಾ ಕೊಲುಪರೆಂಬುಡೆ 
ಹಿರಿದು ಹಸಿವಿಗೆ ತಳಿರ ಮೆಲುವುದು ತೋರಣಕ್ಕೆ ತಂದ 
—(೨-೨೨) ಅನುಭವಾಮೃತ 


೩ ಕುರುಬ ಹರಿಕೆಯ ಹೊತ್ತು ಶಕ್ತಿಗೆ | ಕುರಿಯ 
ಕೊಯ್ತೇನೆಂದು ಹಿಡಿತರೆ 


ಕುರಿಯು ಆದು ಮಿಡುಕುತಲೆ ಆರಿಸಿ ಗರಿಕೆ ತಿಂತಿಹುದು 
{38 ಜ್ಞಾನೆಸಿಂಧು 


೯೩ ಕತ್ತಿಗೆ ಮೆತ್ತಿದ ಜೇನು 


೧ ಅಸಿಧಾರೆಯ ಜೇನ ನೆಕ್ಕೆ ನಾಲಗೆಗದು ಹಸನೆ ? 
— (೩೪-೮೦) ರಾಮನಾಥಚರಿತ 


೨ ಇಕ್ಕಿ ಮಧುಘೃತ ಖಡ್ಗಧಾರೆಗೆ | ನೆಕ್ಕಿ ನಾಲಗೆ ಸೀಳುವಂದದೆ 
ಉಕ್ಕಿ ವಿಷಯ ಸುಖಕ್ಕೆಳಸಿ ಕಡುದುಃಖಪಡುತಿಹರ 
—(೨-೨೨) ಅನುಭವಾಮೃತ 


೩ ಬಾಳಧಾರೆಯ ಮಧುವಿನಾಶೆಗೆ ನಾಲಗೆಯ ಹೋಗಾಡಿ 
ಕಲಿವುದಿದಾವ ಲೇಸು —(೨೦-೪೮) ಕೌಶಿಕ ರಾಮಾಯಣ 
೯೪ ಕತ್ತಿ ಬಾಯಿಯ ತುಪ್ಪ ನೆಕ್ಕಿ ನಾಲಗೆ ಸೀಳ್ಕೊಂಡ 
ತುಪ್ಪದ (ಆಸೆಗೆ) ಸವಿಗೆ ಅಲಗು (ಕತ್ತಿ) ನೆಕ್ಕಿದರಂತೆ 
೧ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ 
—(೨೯) ಬಸವೇಶ್ವರ ವಚನಗಳು 
೯೫ ಅಟ್ಟ ಅಡುಗೆ ರುಚಿ ಹುಟ್ಟು ಬಲ್ಲುದೆ? 


೧ ಅಧೀತ್ಯ ಚೆತುರೋ ವೇದಾನ್‌ ಧರ್ಮ ಶಾಸ್ತ್ರಾಣ್ಮನೇ ಕಶಃ 
ಪರಂ ತತ್ತ್ವಂ ನ ಜಾನಾತಿ ದರ್ವೀ ಪಾಕ ರಸಾನಿವ ಸು 


೨ ಸೆಟ್ಟು ಪಾಕದ ಪರಿಯನಜ್‌ವುದೆ ? 
(೧-೨೦) ಜೀವಂಧರ ಚರಿತೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೩೭ 


೩ ಅಟ್ಟಡಿಗೆಯಾ ರರಿಚಿಯ ಹುಟ್ಟುತಾ ಬಲ್ಲುದೆ? 


೪ ತೊಳಸಂತಿಹ ಸವುಟದುವೆ ಬಹಳದಿ ತಿಳಿಯೆ 
ರುಚಿಯೇನರಿಯದದು ೨೩-೨೬) ಜ್ಞಾ ನಸಿಂಧು 


೫ ರಸದಿಂಪಂ ವಿಗೆ ದರ್ವಿ ನಾಲಗೆಯ ವೋಲ್ತಾಂ ಬಲ್ಲುದೆ? 
--(೧-೩೫) ದಿವ್ಯಸೂರಿ ಚರಿತೆ 


೬ ಸಟ್ಟುಗ ಸವಿಯಬಲ್ಲುದೆ, ಅಟ್ಟಮಡಕೆ ಉಣ್ಣ ಬಲ್ಲುದೆ? 
—(೬೪೩) ಕನ್ನಡ ನೀತಿಸಾರವು 


ಹೋಲಿಸಿ ; ಕಬ್ಬನಗಿದ ಗಾಣ ಬಲ್ಲುದೆ ಹಾಲ ಸವಿಯ 
೯೬ ಆಚಾರ ಹೇಳಂವವರ ಮನೇಲಿ ಆರುಜನ ಬಿಡಕಿಯರು 


ಹೋಲಿಸಿ: ಆಚಾರ ಹೊರಗಾಡಿ ಆರು ಬಿಡಿಕಿಯರೊಳಗೆ 
ನಾಚದೆ ಇರುವ ಜನವುಂಟು —ಕನ್ನಡಜಾ, ಪು. ೨೭೦ 


೯೭ ನುಡಿ ಪುರಾತನ, ನಡೆ ಕಿರಾತನ 


೧ ಪುರಾತನರಂತೆ ನುಡಿಯಲೇಕೆ, ಕಿರಾತರಂತೆ ನಡೆಯಲೇಕೆ ? 
--ವಚನಧರ್ಮಸಾರ, ಪು. ೧೨೮ 


[ad 


೨ ನುಡಿ ಪುರಾತನರಂತೆ, ನಡೆ ಕಿರಾತರೊಲೆಂಬ ಗಾದೆ 
—(೧೨-೧೩) ಶಂಕರದಾಸಿಮಯ್ಯಪ್ಪರಾಣಂ 


೪೨ 


ನುಡಿ ಪ್ರರಾತನ, ನಡೆ ಕಿರಾತನ 
—(ಕಿ.ಕಾಂ. ೬-೫೨) ಶ್ರೀಮದ್ರಾಮಾಯಣಂ 


೯೮ ಬಾಯಲ್ಲಿ ಬೆಲ್ಲ, ಕರುಳಲ್ಲಿ ಕತ್ತರಿ 


೧ ಎರ್ದೆಕತ್ತರಿ ನಾಲಗೆ ಬೆಲ್ಲಂ 
—(೧೬೮-೨೧) ನೇಮಿನಾಥ ಪುರಾಣಂ 


೨ ಹೃದಯ ಕತ್ತರಿ ತುದಿನಾಲಗೆ ಬೆಲ್ಲ 
—(೯೧) ಬಸವೇಶ್ವರನ ವಚನಗಳು 


೪೩೮ 


ಎರ್ದೆಕತ್ತರಿ ನಾಲಗೆ ಬೆಲ್ಲಂ —ಲೀಲಾವತೀ ಪ 


ತುದಿನಾಲಗೆ ಬೆಲ್ಲ ಎದೆ ವಿಷವುಳ್ಳೆವರ 
ಸಂಗ ಬೇಡ ಹ.ಕೀ.ತ, ಕೀ. ೪೦೫ 


ಹೃದಯದಲಿ ಕತ್ತರಿಯು । ತುದಿಯ ನಾಲಗೆ ಬೆಲ್ಲ 
—ಸರ್ವ, ಪ. ೩೧ 


ಸಕ್ಕರೆಯ ವೊಲು ಮಾತು ಬೇವಿನ ಸೆಕ್ಕೆಯ ವೊಲು ಮನ | 
(ಸಂ. ೧೬-೪೫) ಶಂಕರ ದಾಸಿಮಯ್ಯ ಪುರಾಣ 


ಮಾತಿನಲ್ಲಿ ಲೀಲೆ ಮನದಲ್ಲಿ ಕತ್ತರಿ 
(೨೩) ಅಖಂಡೇಶ್ವರ ವಚನ 


ಮಧು ತಿಷ್ಕತಿ ಜಿಹ್ವಾಗ್ರೇ ಹೃದಿ ತಿಷ್ಠತಿ ಕರ್ತರೀ 
—(೮ನೆಯ ಪ್ರಕರಣ) ರಾಯ್ದೂರು ವಿಜಯ 


ಮಧು ತಿಷ್ಕತಿ ಜಿಹ್ವಾಗ್ರೇ ಹೃದಿ ಹಾಲಾಹಲಂ ವಿಷಮ್‌ 


೧ ಕರುಳ ಕತ್ತರಿ, ನಂಟರ ಮಾರಿ 
--(೧೧-೪೪) ಅನಂತನಾಥ ಪಜ 


೨ ಒಳಗೆ ಕುಜನರು, ಹೊರಗೆ ಧರಣೀವಲಯಮಾನ್ಮರು 
—(ಸ.ಪ, ೧-೩೪) ಕರ್ಣಾಟ ಭರತ ಕಥಾಮಂಜರಿ 


೩ ಇರುಳುಗನ್ನದ ಕೆಲಸ ದಿವದಾಚರಣೆ 
(೪-೪-೫೨) ತೊರವೆ ರಾಮಾಯಣ 


೪ ಹಾಕುವುದು ಸಾಧುವೇಷ, ಸಾಕುವುದು ಹಲವು ದೋಷ 
—(೨-೨೦೭) ಪುರಂ. ಕೀರ್ತನೆಗಳು 


೫ ನುಡಿಯಂತೆ ನಡೆಯಂತೆ 
--(ಸಂ. ೭-೯೨) ಶಂಕರ ದಾಸಿಮಯ್ಯ ಪುರಾಣ ' 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೩೯ 


೬ ನುಡಿ ಹೀನ, ನಡೆ ತಪ್ಪು * 
--(೧೨) ಅಖಂಡೇಶ್ವರ ವಚನ 


೭ ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನ 
-—ಅಖಂಡೇಶ್ಲರ ವಚನ 


೮ ಮಾತಿನಲ್ಲಿ ಲೀಲೆ, ಮನದಲ್ಲಿ ಕತ್ತರಿ 
--(೨೩) ಅಖಂಡೇಶ್ವರ ವಚನ 


೯ ಪಯೋ ಮುಖ, ವಿಷ ಕುಂಭ 
--(೩೦ನೆಯ ಪ್ರಕರಣ) ರಾಯ್ಕೂರು ವಿಜಯ 


೯೯ ಬಾಯಾಗೆ ಬೆಲ್ಲ, ಹೊಟ್ಟ್ವ್ಯಾಗೆ ವಿಷ 


೧ ಬಾಯಲ್ಲಿ ಬೆಲ್ಲ, ಒಳಗೆ ವಿಷ 
(ಸಂ, ೫-೨೭) ಬಿಜ್ಜಳನ ಚರಿತ್ರೆ 


೨ ಬಾಯೊಳಗೆ ಬ್ರಹ್ಮಜ್ಞಾನ ಮನದೊಳಗೆ ಪೊಳ್ಳಿನ ಜ್ಞಾನ 


೧ ವಚನ ಬ್ರಹ್ಮದೆ ಮುಕ್ತಿಯೇ 
— ₹೮) ಸೋಮೇಶ್ವರ ಶತಕ 


೧೦೦ ಮಾತು ಬೆಲ್ಲ, ಮನಸ್ಸು ಬೇವಿನಕಾಯಿ 


೧ ಮಾತು ಸಕ್ಕರೆ ಮನಸ್ಸು ಬೇವಿನಕಾಯಿ 
—ಜಾನಪದ ರಸಗುಗೆ, ೪ 


೧೦೧ ಮುಖದಲ್ಲಿ ನಗೆ, ಮನದಲ್ಲಿ ಧಗೆ 
೧ ಒಳಗೆ ಧಗೆ, ನಗೆ ಹೊರಗೆ (ಶ.ಪ. ೨-೧) 
೧೦೨ ಹೇಳುವುದು ವೇದ, ಹಾಕುವುದು ಗಾಳ 


೧ ಓದಿ ಶಾಸ್ತ್ರವನು ಗಾಳವನಿಕ್ಕಿದರು 
--(೪-೨೫) ಪದ್ಮಾವತಿ ಚತೆ 


೪೪೦ ಕನ್ನಡ ಗಾದೆಗಳ 
೧೦೩ ಹೊಟ್ಟೆಯಲ್ಲಿ ಒಂದು (ಒಳಗೊಂದು) ಹೊರಗೊಂದು, 
೧ ಹೃದಯದೊಳೆಂದು, ನಾಲಗೆಯೊಳೊಂದು 
(೬-೨೪) ಚಂದ್ರಪ್ರಭ 
೨ ಶೃತಿಗಳ ಮಾರ್ಗವೊಂದು ನಡೆಯೊಂದು 
— (೨೭-೧೪೭) ತ್ರಿಷಷ್ಟಿ ಪುರಾತನ ಚಾರಿತ್ತ 


೩ ಒಡಲೊಳೊಂದಿರಿಸಿ ಮನದೊಳಗೊಂದ 
ಮಾತಿನೊಳಗೆ೧ಡರಿಸಿ 
(ಸು. ೨೨-೪೪) ಸಿದ್ದೇಶ್ವರ 


೧೦೪ ಬುತ್ತಿಗಳ್ಳನಿಗೆ ಸತ್ಯ ಸದಾಚಾರವೆ ? 


೧ ಬುತ್ತಿಗಳ್ಳರಿಗೇಕೆ ಸತ್ಯವ್ರತ ಸದಾಚಾರ 
— (೧-೪೧) ಅನ: 


೧೦೫ ಮಿನು ನೀರಿನಲ್ಲಿ ಮುಳುಗಿದರೆ ಸ್ನಾನದ ಫಲ ಬಂದೀತೆ ? 
ಮಾನ ಸ್ನಾನಪರೊ — (ಅನುಭವಾಮೃತ 


೧೦೬ ನಾವೂ ಮಾಡಿದೆವು ಏಕಾದಶಿ, ಬಡಿದು ತಿಂದೆವು ನಲವತ್ತು ದ್ವಾಸಿ : 


೧ ಇಂದು ನಮಗೆ ಏಕಾದಶಿ ॥ ಪ॥ 
ತಿಂದು ಬಂದೆವು ನಲವತ್ತು ದೋಶಿ ॥1 ಅ॥ವ॥ 
—ಹೆಂಗಸರ ಹಾಡು, ಪು. ೬೬ ಕರ್ಣಾಟಕ ಸಂಸ್ಕ 


ಡ್‌ 


೧೦೭ ಹಂತ್ತ ಬಡಿದರೆ ಹೂವು ಸಾಯುತ್ಯೆ ? 


೧ ಉಪ ಸಮಾಪೇ ಯೋ ವಾಸಃ ಜೀವಾತ್ಮ ಪರಮಾತ್ಮನೋಃ 
ಉಪವಾಸಸ್ಸವಿಜ್ಞೇಯಃ ನತು ಕಾಯಸ ಶೋಷಣಂ ॥ 
ಕಾಯ ಶೋಷಣ ಮಾತ್ರೇಣ ಕಾ ತತ್ರಹ್ಯ ವಿವೇಕಿನಾಂ 
ವಲ್ಮೀಕ ತಾಡನಾದೇವ ಹತಃ ಕಿನ್ನು ಮಹೋರಗಃ ॥ (ಸಂ) 


೨ ಹುತ್ಯೈವ ಬಡಿದರೆ ಹಾವು ಸಾಯಬಲ್ಲುದೇ ? 
(೫೪೮) ಬಸವೇಶ್ವರನ ವಚನಗಳು 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೪) 


೩ ಹುತ್ತವ ಬಡಿದರೆ ಸರ್ಪ ಸಾಯ ಬಲ್ಲುದೆ ? 
(೧೫೮) ಮೋಳಿಗೆಯ ಮಾರಯ್ಯನ ವಚನಗಳು 


೪ ಹುತ್ತವ ಬಡಿದರೆ ಹಾವು ಸಾವುದೆ ? 
(ತೃಸ್ಕಂ.ಸಂ. ೧೫-೩೯) ಕನ್ನಡ ಭಾಗವತ 


೫ ಒಡಲ ದಂಡಿಸಿ ಮುಕ್ತಿ | ಪಡೆವೆನೆಂಬುವ ನೆಗ್ಗ 
ಬಡಿಗೆಯಲಿ ಹುತ್ತ ಹೊಡೆಯ-ಲಡಗಿಪ ಸರ್ಪ 
ಮಡಿದಿಹುದೆ ಹೇಳು ಸರ್ವಜ್ಞ — (ಸ) 


೬ ಹುತ್ತ ಬಡಿದರೆ ಹಾವು ಸಾವುದೆ ? 
ವ್ಯರ್ಥವಾದುಪವಾಸ ಮೊದಲಾ 
ಗುತ್ತಲಿಹ ವ್ರತಗಳಲಿ ದೇಹವ ದಂಡಿಸಲು 
— (ಸಂ ೧-೫೦) ಅನುಭವಾಮ ತೆ 


೭ ಹುತ್ತದೊಳಗಣ ಹಾವು ಕೊಲುವೆನೆಂದು ಮೇಲೆ 
ಹುತ್ತವ ಬಡಿಯುವ ಮರುಳನಂತಾಯ್ತು 
—ಅಖಂಡೇಶ್ವರ ವಚನ 


೧೦೮ ಹುಲೀನ ಉಪವಾಸ ಇರಿಸಿದರೆ ಹುಲ್ಲು ಮೇದೀತೆ ? 
ಹೋಲಿಸಿ : ವ್ಯಾಘ್ರಸ್ಕೋಪವಾಸೇನ ಪಾರಣಂ ಪಶುಮಾರಣಂ 
೧೦೯ ಹುಣ್ಣಿಮೆ ಅಮಾಸೆ ಒಪ್ಪತ್ತು 


೧ ಹುಣವಿ ಅಮಾಸಿಗೆ ಒಂದ್ಹೊತ್ತು ಮಾಡು | 
ಬೆಳ ಬೆಳತನಕ ಭೋಗವ ಮಾಡು 


—(ಪು. ೨೯) ಕರ್ಣಾಟಕ ಸಂಸ್ಕೃತಿ 


೧೨೦ ದೇಹವೇ ದೇವಾಲಯ, ಜೀವವೇ ಶಿವಲಿಂಗ 
೧ ದೇಹೋ ದೇವಾಲಯ ಪ್ರೋಕ್ತಃ ಜೀವೋದೇವಸ್ಸದಾಶಿವಃ 


ತ್ಯಜೇದ ಜ್ಞಾ ನ ನಿರ್ಮಾಲ್ಯಂ ಸೋಹಂ ಭಾವೇನ 
ಪೂಜಯೇತ್‌ (ಸಂ) 


೨ ತನುವೆ ಜಿನಾಲಯ ಮನವೆ ಸಿಂಹಾಸನ 
ವನುಪಮಾತ್ಮನೆ ಜಿನನೆಂದು 
ತನಗಾಗಿ ತನ್ನಿಂದ ತನ್ನ ತಾ ನೋಡುತಿ 
ದ್ವನು ಸರ್ವ ಚಿಂತೆಯ ನೀಗಿ 
—(ಸಂ ೧೧-೧೩೩) ಭರತೇಶ 


೩ ದೇಹವೆಂಬ ದೇವಾಲಯದೊಳಗೆ ಜೀವನೆಂಬ ಈಶ್ವರನಣ್ಣ 1 
ದೇಹವೆಂಬ ನಿರ್ಮಾಲ್ಕವ ಕಳೆಯಲು ಸೋಹಂ ಭಾವದಿ 
ಪೂಜೆಗೊಂಬನ ॥ —ಕೀ,ಕಂ. 


೧೧೦ ಭಕ್ತಿ ಶಿವನ ಮೇಲೆ, ಚಿತ್ತ ಕೆರದ ಮೇಲೆ 
ಹೋಲಿಸಿ : ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ 
ನಮಸ್ಕಾ 
` ಮಾಡುವನಂತೆ, ತನ್ನ ಕೆರಹಿನ ಧ್ಯಾನವಲ್ಲದೆ 
ದೆಃವರ ಧ್ಯಾನವಿಲ್ಲ : —ಬಸವೇಶ್ವರನ 
೧೧೧ ದೇವರ ಸತ್ಯಕ್ಕೆ ಕಡಿಮೆಯಾದರೂ ಕಂಚಿನ (ವಿಗ್ರಹದ) ಬೆಲೆಗೆ ಕಡಿ 


ಹೋಲಿಸಿ : ದೇವರೊಡೆದರು ಲೋಹಕ್ಕೆ ಮೋಸವಿಲ್ಲ 
— (೫-೧೫-೩) ಕೈವಲ್ಯ ಕಲ್ಪ 


೧೧೨ ಗಂಗೆಗೆ ಹೋದರೂ ತಂಬಿಗೆ ಮೇಲೆ ಜ್ಞಾನ 


೧ ಗಂಗೆಯೊಳ್‌ ಮುಳುಗುವಾಗ ತಂಬಿಗೆ ಮೇಲಿನ ಚಿಂತೆ 
ಟ್‌ ಹ.ಕೀ.ತ, 


೧೧೩ ಪಾಪ ಕ್ಷಯವಾಗಲೆಂದು ಕಾಶಿಗೆ ಹೋದರೆ ಕುಲಕ್ಷಯವಾಗಲೆಂದು 
ಮೊಸಳೆ ಎಳಕೊಂಡು ಹೋಯಿತು 


೧ ಪಾಪ ಕ್ಷಯಕೆಂದು ಗಂಗೆಯೊಳ್ಳಿಂದರೆ ಪಾಪಿಯ ಮೊಸಳೆ ತಿಂದಂತೆ 
(೮-೩೩) ಮೋಹನ ತರಂಗಿಣಿ 


೧೧೪ ಅಳಿಲಭಕ್ತಿ ಮಳಲ ಸೇವೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೪ 


“00೬ 


೧೨೦ 


೧ ಅಳಿಲ ಸೇವೆಯನೊಪ್ಪಿಕೊಂಡು ಶರಣನ ಸಲಹೊ 
...(೧೬೪) ಕನಕದಾಸರ ಕ ೈತಿಗಳೆ 


ಭಕ್ತಿಯಿದ್ದರೆ ಮುಕ್ತಿ, ಭುಕ್ತಿಯಿದ್ದರೆ ಶಕ್ತಿ, ಭಕ್ತಿಯಿಲ್ಲದೆ ಮುಕ್ತಿಯಿಲ್ಲ 


೧ ಭಾವಭಕ್ತಿಯ ಮುಕ್ತಿಕಾರಣ ' 
ಭಕುತಿಯೇ ವರ ಮುಕುತಿ ಸಾಧನ — ಕನ್ನಡ ಭಾಗವತ 


೨ ಭಕ್ಷಿ ಮುಕ್ತಿಗೆ ಕಾರಣವು 
—(ಅಯೋ,ಕಾಂ. ೩-೧೮) ಶ್ರೀಮದ್ರಾಮಾಯಣಂ 


ಭಾವಿಸಿದರೆ ದೇವರು 
೧ ಭಾವೇನ ದೇವಂ 


೨ ಯಥಾ ಭಾವಃ ತಥಾ ದೇವಃ 
— (2೨೦೪-೭೪೬) ಸಿದ್ಧರಾಮೇಶ್ನ ರನ ವಚನಗಳು 


ಭಕ್ತನಿಗೊಂದು ಮಾತು, ಬಾಳೆಗೊಂದು ಗೊನೆ 
೧ ಭಕ್ತಂಗೊಂದೇ ವಾಕ್ಯ, ಬಾಳೆಗೊಂದೇ ಫಲ 
ಲಕ್ಷ(ಕುಲ)ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ (ಮುಕ್ತ) 


ಇ ತ್‌್‌ y ಣಿ 
೧ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, 
ಕೋಟಿಗೊಬ್ಬ ಶರಣ — ಚನ್ನಬಸವಣ್ಣ; ವರ ವಚನಗಳು 


ಸಂಕಟ ಬಂದರೆ ವೆಂಕಟರಮಣ, ಸುಖದಲ್ಲಿ ಸುಮ್ಮನೇ ಇರೋಣ ವ 


೧ ಎಡರಡಸಿದಲ್ಲಿ ಮೃಡ ನಿಮ್ಮನೆನೆವರು, ಎಡರಡಸಿದ ವಿಪತ್ತು 
ಕಡೆಯಾಗಲೊಡನೆ, ಮ )ಡ ನಿಮ್ಮನೆಡಹಿಯೂ ಕಾಣರು 
— (6%) ದೇವರ ದಾಸಿಮಯ್ಯನ ವಚನಗಳು 


ನಿ ~~ ಡ್‌್‌ 
ಕೈಬಿಟ್ಟು ಹೋದದ್ದು ಕೃಷ್ಣುರ್ಪಣ 


೧ ಕೈ ಮಾರಿದ್ಧೆಲ್ಲ ಕೃಷ್ಣಾರ್ಪಣ 
ಪುರಂದರದಾಸರ ಕೀರ್ತನೆಗಳ 


೪೪೪ ಕನ್ನಡ ಗಾದೆಗಳೆ ಮಹಾಕೋಶ 


೨ ಕೈಮಾರಿ ಹೋದದ್ದೆ ಕೃಷ್ಣಾರ್ಪಣ 
— (೨೫) ಶ್ರೀ ವಿಜಯದಾಸರ ಕೃತಿಗಳು 


೧೨೧ ಪರೆ (ಉಜ್ಜಿದ) ಬಿಟ್ಟ ಹಾವಿನ ಹಾಗೆ 


x 


೧ ಪೆರೆ ಸುಲಿದ ಹಾವಿನಂತೆ — (೪-೩೯) ಶಾಂತಿ ಪುರಾಣ 


೧೨೨ ನಲ್ಲಿಯನೊಲ್ಲ, ಧೋತ್ರವನೊಲ್ಲ, ಜೋನವನೊಲ್ಲ, ಕೆನೆ ಮೊಸರೊಲ್ಲ ; 
ಯಾಕೊಲ್ಲ? ಇಲ್ಲದ್ದಕ್ಕೊಲ್ಲ 


೧ ನಲ್ಲ ಒಲ್ಲಿಯನೊಲ್ಲ । ನೆಲ್ಲಕ್ಕಿ ಬೋನೊಲ್ಲ 1 
ಅಲ್ಲವನು ಒಲ್ಲ-ಮೊಸರೊಲ್ಲ, ಯಾಕೊಲ್ಲ? 
ಇಲ್ಲದಕೆ ಒಲ್ಲ! ಸರ್ವಜ್ಞ (ಸರ್ವ, ಪ. ೧೩೮೧) 


೧೨೩ ಪರನಿಂದೆ ಗೃಹಕ್ಷಯ, ಯತಿನಿಂದೆ ಕುಲಕ್ಷಯ 


೧ ಯೋಗಿನಿಂದೆ ಕುಲಕ್ಷಯ --(೪೭-೧೮) ಸಿಂಗಿರಾಜ ಪುರಾಣ 


೧೨೪ ಭೋಗಿಗೆ ಯೋಗಿ ವ:ರುಳು, ಯೋಗಿಗೆ ಭೋಗಿ ಮರುಳು 


ಹೋಲಿಸಿ : ೧ ಲೋಕದ ಕಣ್ಣಿಗೆ ಶರಣರ ಚಾರಿತ್ರ್ಯ ಮರುಳಾಗಿ 
ಕಾಣುವುದು ಮಹಾದೇವಿಯಕ್ಕನ ವಚನಗಳು 


೨ ಲೋಕಕ್ಕೆ ತಾ ಮರುಳು, ತನಗೆ ಲೋಕಂ ಮರುಳು 
—ರೇವಣ ಸಿದ್ಧ ರಗಳೆ 


೩ ಜ್ಞಾನಿಯ ನಡೆನುಡಿ ಅಜ್ಞಾನಿಗೆ ಸೊಗಸದು, 
ಅಜ್ಞಾನಿಯ ನಡೆನುಡಿ ಜ್ಞಾನಿಗೆ ಸೊಗಸದು 
— (೩೧೫) ಸ ತಂತ್ರ ಸಿದ್ಧಲಿಂಗೇಶ್ವರ ವಚನ 


೪ ಮರುಳ ನಂತಿರೆ ಜಗಕೆ ತೋರನೆ ಪರಮ ತತ್ತ್ವ ಜ್ಞಾನಿ 
—(ವಿಪ; ಸಂ 7೦-೧೬) 
ಕರ್ಣುಟ ಭಾರತ ಕಥು ಮಂಜರಿ 


ಗಾದೆಗಳ ಕವ್ಯ ಪ್ರಯೋಗಗಳು ೪೪% 


೫ ಲೋಕವೆಲ್ಲವನಿಗೆ ಹುಚ್ಚನಂತಿಹುದವ 
ಲೋಕಕೆ ಹುಚ್ಚನಂತಿಹನು 
(ಸಂ ೬೯-೩೦) ಭರತೇಶ ವೈಭವ 
೧೨೫ ಯತಿ(ಯಷಿ)ಗೆ ಕುಲವಿಲ್ಲ. ನದಿಗೆ ನೆಲೆಯಿಲ್ಲ 


“eee 


೧ ಯೋಗಿಗೆ ಕುಲವಿಲ್ಲ, ಸಾಗರಕೆ ನೆಲೆಯಿಲ್ಲ 
| ೨ ಯೋಗಿಗಂ ಕುಲವೆಂಬುದಿಲ್ಲ ಸರ್ವಜ್ಞ 


೧೨೬ ಬಕ ತಪಸ್ಸು ಮಾಡಿದ ಹಾಗೆ 


೧ ಕೊಳನ ತಡಿಯಲ್ಲೊಂದು ಬಕ ಕುಳಿತಿದ್ದರೇನು 
ಕಳಹಂಸ ನಾಗಬಲ್ಲಂದೆ ? 
— (ಬಸವೇಶ್ವರನ ವಚನಗಳು) 


೨ ಬಜ್‌ ಜಪಂಗಳನೆಯ್ದೆಣಿ ಸುತ್ತಮಾಪಗಾತಟದೊ 
ಳೊಅಲ್ದುಮಿರ್ಪ ಬಕನಂತಿರೆ ಜಾನಿಸುತಿರ್ದಂ 
(ಆ ೨೫-೨೦) 
ತ್ರಿಷಷ್ಟಿ ಪುರಾತನ ಚರಿತ್ರಂ 


೩ ಬೆಳ್ಳೆ ಕ್ಕಿಯಂತೆ ಧ್ಯಾನ 
ಮಾನದಾಸೆಯ ಬಕನ ಸ್ಥಿತಿ ಧ್ಯಾನವೇ? 
— ಪುರಂದರದಾಸರ ಕೀರ್ತನೆಗಳು 


೪ ಧ್ಯಾನವನು ಬಕ ಮಾಡಲೇನು (೧-೪೯) ಅನುಭವಾಮೃತ 
೧೨೭ ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ 


೧ ಉಂಡು ಉಪವಾಸಿಗಳು, ಬಳಸಿ ಬ್ರಹ್ಮಚಾರಿಗಳು 
—(೧೩೩) ಆದಯ್ಯನ ವಚನಗಳು 


೨ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ 
— (೫೫೪) ಪ್ರಭುದೇವರ ವಚನಗಳು 


೪೪೬ ಕನ್ನಡಿ ಗಾದೆಗಳ ಮಹಾಕೊ:ಶ 


೩ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ 
೨-೩೫) ಮಡಿವಾಳ ಮಾಚಿದೇವನ ವಚನ 


೪ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ 
(ಮನ್ನಣೆ ಸಂಧಿ ೧೧೧) ಭರತೇಶ ವೈಭವ. 


೫ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ 
(೧೭-೧೩) ಪ್ರೌಢರಾಯನ ಕಾವ್ಯ 


೧೨೮ ಆಸೆಯಿದ್ದ ಸಂನ್ಯಾಸಿ, ಮಾಸೆಯಿದ್ದ ಹೆಂಗಸು 


೧ ಆಸಿ ಬಿಡದಿದ್ದವಗೆ ಸಂನ್ಮಾಸವೇಕೆ? 
—(ಹ.ಕೀ.ತ, ಕೀ. ೨೨೫) 


೧೨೯ ಬೆತ್ತಲೆ ಇರೋನಿಗೆ ಎತ್ತಲೂ ಭಯವಿಲ್ಲ 


೧ ಬತ್ತಲೆ ಪೋಪಂಗೆ ಬಟ್ಟೆಯೊಳ್‌ ಭಯವುಂಟೆ ? 
—(ಉದ್ಯೋಗಸಾರ) 


lo 


ಅರ್ತಿಗೆ ಬೆಲೆಯಿಲ್ಲ । ಕತ್ತೆಗೆ ಹೊಲೆಯಿಲ್ಲ 
ಬತ್ತಲಿದ್ದವಗೆ-ಭಯವಿಲ್ಲ (ಸರ್ವ, ಪ. ೪೭೯) 


೩ ತೊತ್ತಿನಲಿ ಗುಣವಿಲ್ಲ | ಕತ್ತೆಗಂ ಕೋಡಿಲ್ಲ!। 
ಬತ್ತಲಿದ್ದವಗೆ-ಭಯವಿಲ್ಲ (ಸರ್ವ, ಪ. ೧೩೨೪) 


೪ ಬತ್ತಲೆ ಪೋಪವನಿಗೆ ಚೋರರ ಭಯವೆತ್ತಣದು? 
--(ಅನುಭವಮುದ್ರೆ) 


ತಾ 


೧೩೦ ವಂಂಸೆ ಬೋಳಾದರೆ ಮನವೂ ಬೋಳಾಯಿತೆ ? 


೧ ಮಂಡೆ ಬೋಳಾದರೇನು ಮನ ಬೋಳಾಯಿತೆ ? 
(೩-೫೧) ಪುರಂದರದಾಸರ ಕೀರ್ತನೆಗಳು 


೧೩೧ ಮಾತಿನ ಜ್ಞಾನ, ತೂತಾದ ಮಡಕೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೪೭ 


೧ ಮಾತಿನಾ ಮಾಲೆಯೂ । ತೂತಾದ ಮಡಕೆಯೂ 
ಹಾತೆಯೂ, ಹುಲ್ಲು-ಸರವೆಯೂ, ಇವು ನಾಲ್ಕು 
ಏತಕ್ಕು ಬೇಡ ! ಸರ್ವಜ್ಞ —(ಸರ್ವ. ಪ. ೧೩೫೯) 


೨ ಮಾತಿನಾ ಬೊಮ್ಮವೂ | ತೂತಿನಾ ಮಡಕೆಯೂ | 
ಪಾತಕನ ನೆರೆಯು-ಇವು ಮೂರು ಲೋಕದೊಳ- 
ಗೇತಕ್ಕು ಬೇಡ! ಸರ್ವಜ್ಞ (ಸರ್ವ. ಪ. ೩೬೫) 


೧೩.೨ ಮೊಲೆ ಮೇಲಿರ್ದ ಯೋಗಿಯೂ ಶಿಲೆ ಮೇಲಿದ್ದ ಯೋಗಿಯೂ ಒಂದೆ? 


೧ ಮೊಲೆಗಳ ಮೇಲಿರ್ದುಂ ಪೆ 1 ರ್ಮಲೆಗಳ 
ಮೇಲಿರ್ದರಧಿಕ ಗುಣಗಣಯುಕ್ತರ್‌ । 

ಮಲೆಗಳ ಮೇಲಿರ್ದುಂ ಪೆ ।ಟ ರ್ಮೊಲೆಗಳ 
ಮೇಲಿರ್ದರಧಿಕ ದುಶ್ಚಾರಿತ್ರರ್‌ 
—(ಷ. ಆ. ೭೨), ಧರ್ಮಾಮೃತ 


೨ ಶರಣರು ಮಲೆಯೊಳಗಿರ್ದಡೇನು, ಮೊಲೆಯೊಳೆ 
ಗಿರ್ದಡೇನು? ... ಚನ್ನಬಸವಣ್ಣನವರ ವಚನಗಳು 


೩ ಮೊಲೆಯ ಮೇಲಿರ್ದ ಯೋಗಿಗಳುಂಟು, ಬೆಟ್ಟದ ಶಿಲೆಯ 
ಮೇಲಿಹ ಮೋಹಿಯುಂಟು 
--ರಾಜ್ಯಪಾಲನ ಸಂಧಿ-೮೮, ಭರತೇಶ ವೈಭವ 


೧೩೩ ಅದೆ ಕ ತಶಿ ತಾನಾಗಿ ಯುದ್ಧ ಯಾರ ಜೊತೆಯಲ್ಲಿ? 


೧ ಅದ ಯಿತ ತಾನಾಗಿ । ಯುದ್ಧ ವಿನ್ನಾರೊಡನೆ ? 
ಸರ್ವ, ಪ, ೩೩೨ 


೧೩೪ ಅರಿತರೆ ಶರಣ, ಮರೆತರೆ ಮಾನವ 


೧ ಅರಿತರೆ ಶರಣನು ಮರೆದರೆ ಮಾನವ 
—(೭೭೨) ಬಸವೇಶ್ವರನ ವಚನಗಳು 


೨ ಅರಿದಲ್ಲಿ ಶರಣ ಮರೆದಲ್ಲಿ ಮಾನವ --ಅಖಂಡೇಶ್ವರ ವಚನ 


೧೩೭ 


೧೩೮ 


೧೩೯ 


ಕನ್ನಡ ಗಾದೆಗಳ ಮಹೂಕೋಶ 
ಜಾ ನವಂತರಿಗೆ ಸಾ ನವೇಕೆ ? 
ಇಂ ಇ 


ಹೋಲಿಸಿ: ಸ್ನಾನ ಮಾಡಿರಯ್ಯ ಜ್ಞಾನತೀರ್ಥದಲ್ಲಿ । 
ನಾನು ನೀನೆಂಬಹಂಕಾರವ ಬಿಟ್ಟು 
—ಹ,ಕೀ.ತ, ಕೀ, ೪೭೫ 


ತನ್ನ ತಾ ತಿಳಿದರೆ ಮನ್ನಣೆಯ ಹಂಗೇಕೆ? 


ಹೋಲಿಸಿ: ತನ್ನ ತಾನರಿವವನೆಲ್ಲ ತಾನರಿವನು, 
ತನ್ನ ಕಂಡವನೆ ತಪಸ್ತಿ --(೨೭-೭೮) ಭರತೇಶ ವೈಭವ 


ತನ್ನಂತೆ ಪರರ ಬಗೆದರೆ ಕಣ್ಣಮುಂದೆ ಕೈಲಾಸ! 


೧ ತನ್ನಂತೆ ಪರರ-ಬಗೆದಡೇ ಕೈಲಾಸ । 
ಬಿನ್ನಾಣವಕ್ಕು ! ಸರ್ವಜ್ಞ (ಸರ್ವ, ಪ. ೫೨೭) 


ತನ್ನ ತಾನರಿತರೆ ತಾನಾದಾನು, ತನ್ನ ತಾ ಮರೆತರೆ ತಾ ಹೋದಾನು 


೧ ತನ್ನ ತಾನಜ್‌ದು ತಾನಾರೆಂದು ತಿಳಿದಡೆ ತಾನೇ ದೇವ, 
ಅಪ್ರಮಾಣ ಕೂಡಲ ಸಂಗಮದೇವ 
--ಬಸವಣ್ಣನವರ ವಚನಗಳು 


ನೀನು ನಾನು ಎಂಬ ಭೇದ ಜ್ಞಾನಿಗುಂಟೆ ? 
೧ : ಪಂಡಿತಾಸ್ಸಮದರ್ಶಿನಃ —ಶ್ರೀಭ.ಗೀ 


ಕಾಯ ಖಂಡಿಸದೆ ಮನ ದಂಡಿಸದೆ ಕಂಡಕಂಡವರು ಬಂದು 
ಕೂಡಲಿಕ್ಕೆ ಕೈಲಾಸ 
ರಂಡ ಮುಂಡೆಯರ ಹೊರಸಲ್ಲ 


೧ ದೆಂಡಿಸದ ತನುವಿಲ್ಲ | ಕೊಂಡ ಸುವ್ರತವಿಲ್ಲ । 
ಕಂಡ ಕಂಡವರು-ಹರಿಯಲೈ । ಕೈಲಾಸ 
ರಂಡೆಯರ ಹೊರಸೆ ? ಸರ್ವಜ್ಞ -- (ಸರ್ವ. ಪ, ೬೧೦) 


೨. ರಾಜಕೀಯ 


೧೪೧ ಈಶ್ವರಾಂಶವಿಲ್ಲದೆ ಇಳೆಯನ್ನು ಆಳುವುದಕ್ಕೆ ಆಗುವುದಿಲ್ಲ 


೧ ನಾ ವಿಷ್ಣುಃ ಪ್ರಧಿವೀ ಪತಿಃ 


೨ ಸರ್ವದೇವ ಮಯೋ ರಾಜಾ (ಸಂ) 


೧೪ ೨ “ಆಳಿಗೆ ತಕ್ಕ ಅರಸು, ಕೂಳಿದ್ದವ ಬಿರುಸು 


೧ ಆಳು ಇದ್ದವ ಅರಸು | ಕೂಳು ಇದ್ದರೆ ಬಿರಿಸು 


—ಸರ್ವ, ಪ. (೧೮೩೪) 


ಹೋಲಿಸಿ: ಆನೆಗಟ್ಟಿದವನರಸು (೧-೯೫) ಧರ್ಮನಾಥ 
೧೪೩ ಆಳಿಲ್ಲದವನಿಗೆ ಅರಸುತನವೇಕಿ? ... 


೧ ಆಳಿಲ್ಲದವನಿಗೆ ಅರಸುತನವ್ಯಾತಕ್ಕೆ 
—(ಉಗಾಭೋಗ-೬೧) ಪು 
೧೪೪ ಅರಸನ ಸಂಗಡ ಸರಸ ಬ್ಯಾಡ 
೧ ಸರಸವರಸುಗಳೊಡನೆ ಸಲ್ಲದು 


ಪುರಾಣಂ 


ದಾ.ಕೀ, 


--(೧೨-೨೯) ಕೌಶಿಕ ರಾಮಾಯಣ 


೨ ಅರಸು ಸಣ್ಣವನೆಂದು ಸರಸವಾಡಲಿ ಸಲ್ಲ 


ಕೀರ್ತನೆ, ವರಾಹ ತಿಮ್ಮಪ್ಪ 


೧೪೫ ಅರಸು ಕಟ್ಟಿದ ಮೇಲೆ ಆಟ ಉಂಟೆ? 


೧ ಅರಸು ಕಟ್ಟಿದ ರಾಟವಿಲ್ಲ 
--(ಮೋಕ್ಷಮಾರ್ಗ ಸಂಧಿ-೧೭) ಭರತೇಶ 


೨. ಅರಸ ಕಟ್ಟಿದ ಮೇಲೆ ಖೇಲನ ಕರಂಹ ವಠಾವುದಂ 


ವೈಭವ 


(ಅಸೋ. ಕಾಂ, ೧-೨೭) ಶ್ರೀರಾಮಾಭ್ಯುದಯ 


29 ಕಥಾಕುಸುವಮ 


ಮಂಜ 


೪೨ ಕನ್ನೆಡ ಗಾದೆಗಳ ಮಹಾಕೋಶೆ 


೧೪೬ ಹುಲಿಗೆ ಐದುಬಾಯಿ, ಅರಸನಿಗೆ ಆರುಬಾಯಿ 


೧ ಅರಸುಗಳಿಗಾರುಬಾಯಿ (೫-7೦) ಸೌಂದರ ಪುರಾಣಂ 
೨ ಅರಸಿಗಾಜುಬಾಯಿ (೩೮-೫೭) ರಾಮನಾಥ ಚರಿತ 
೩ ಅರಸುಗಳಿಗಾಜು ಬಾಯಿ —(೭-೨೬) ಚೇರಮ ಕಾವ್ಯಂ 


೧೪೭ ಅರಸು ರಾಕ್ಷಸನಾದರೆ ಮಂತ್ರಿ ಹೆಬ್ಬುಲಿ 


೧ ರಾಜಾ ರಾಕ್ಷಸ ರೂಪೇಣ ವ್ಯಾಘ್ರ) ರೂಪೇಣ ಮಂತ್ರಿಣಃ 
ಸೇವಕಾಶ್ಶ್ವಾನ ರೂಪೇಣ ಯಥಾ ರಾಜಾ ತಥಾ ಪ್ರಜಾಃ 


— (ಸಂ) 
೨ ಅರಸ ರಕ್ಕಸನಂತೆ | ವರ ಮಂತ್ರಿ ಹುಲಿಯಂತೆ 
ಬರೆವಾತ ನಾಡ-ನರಿಯತೆ ! ಪರಿವಾರ 
ಗರಗಸದಂತೆ ! ಸರ್ವಜ್ಞ --ಸರ್ವ, (ಪ, ೭೦೫) 


೩ ಹೋಲಿಸಿ: ಅರಸಂ ಮೂರ್ಪಂ ಸಚಿವರ್‌ ಸರಸ್ವತೀ 


ದ್ರೋಹರ್‌ 
—(೩-೮೨-೧೪) ಶಬ್ದಮಣಿ ದರ್ಪಣಂ 


೧೪೮ ಎಳಯೆಂಬ ರಾಯನಿಗೆ ತುಳಿಯೆಂಬ ಮಂತ್ರಿ) 


೧ ಎಳೆಯೆಂಬ ರಾಯನಿಗೆ ತುಳಿಯೆಂಬ ಮಂತ್ರಿಯೆಂದಿಳೆ 
ಯಾಡುವ ಗಾದೆ 
(ತಾಂಡವ ವಿನಯ ಸಂಧಿ-೮೨) ಭರತೇಶ ವೈಭವ 


೧೪೯ ಯಥಾ ರಾಜಾ ತಥಾ ಪ್ರಜಾ 


೧ ರಾಜ್ಞಿ ಧರ್ಮಿಣಿ ಧರ್ಮಿಷ್ಟಾ ; ಪಾಪೇ ಪಾಪ ಪರಾಃ, ಸದಾ 
ರಾಜಾನ ಮನಂವರ್ತನ್ನೇ ಯಥಾ ರಾಜಾ ತಥಾ ಪ್ರಜಾಃ 
-ಶ್ರೀ.ರಾ 


೨ ಸ್ವಾಮಿಯೆಂತಂತೆ ಪಿವಾ ರ ಭರತೇಶ ವೈಭವ 


೧೫೦ ರಾಜ ಕೆಟ್ಟರೆ ರಾಜ್ಯವೂ ಕೆಟ್ಟಿ ಕೇತು, ಅರಸ ಕೆಟ್ಟರೆ ಅರಮನೆಯೂ ಕೆಟ್ಟೀತು 


ರ್ಯ: ವ 


ಗಾದೆಗಳ ಕಾವ್ಯ ಪ್ರಯೋಗಗಳೆಂ ೪೫೦ 


೧: ನಾಡು ಕೆಟ್ಟೊಡೆ ದೇಶಮನಾಳ್ವರಸು ಕೆಡುಗುಮರಸಿನ ಕತದಿಂ 
ದೇಶ ಕೆಡುಗುಂ --(೧೬-೨೦೪) ಶಾಂತೀಶ ರಪುರಾಣಂ 


"೧೫೧ ಅರಸು ಮುನಿದರೆ ನಾಡೊಳಗಿರಬಾರದು 


೧ ಅರಸು ಮುನಿದರೆ ನಾಡೊಳೆಗಿರಬಾರದಯ್ಯ 
ಗಂಡ ಮುನಿದರೆ ಹೆಂಡತಿಯಾಗಿರಬಾರದಯ್ಯ 
--(೮೮೭) ಬಸವೇಶ್ವ ರನ ವಚನಗಳು 


೧೫೨ ನಾಡಿಗಿಬ ರು ಅರಸರಾದರೆ ಕೇಡು ತಪ್ಪದು 


೧ ರಾಜದ್ವಯಂ ರಾಷ್ಟ್ರ ನಿಪಾತ ಹೇತುಃ ಗು ರುದ್ಧ ಯುಂ 


ಷ್ಯ 
ವೈದ್ಯದ್ವಯಂ ರೋಗಿ ನಿಪ ಇತ ಹೇತುಃ ದೇಃ ತಾ 


೨ ಅರಸಿನ ಮೇಲರಸಾದೊಡೆ ಮೊದಲಾಗೆ ನಾಡೆಲ್ಲಂ ಕೆಟ್ಟು 
ಪಾಲಪ್ಪುದು (ಸ. ಆ-ರ೯ ವು ಧರ್ಮಾಮೃತ 


೩ ಒಂದೊರೆಗೆರಡುಂಟೆ ಸುರಗಿ 
—(೧೧-೨೧) ನಾಗಕುಮಾರ ಚರಿತಂ 


೪" ಒಂದೊರೆಗೆರಡುಂಟಿ ಸುರಗಿ ಸಿಂಹಾಸನ, 
ಒಂದೂರಿಗಿಬ್ಬರೊಡೆಯರೆ --(೪-೧೩೧) ಪದ್ಮಾವತೀ ಚರಿತೆ 


೧೫೩ ದೊರೆತನ ಹೋದ ಮಾತ ಕ್ಕೆ ಶೌರ್ಯ ಹೋದೀತೆ ? 


ಹೋಲಿಸಿ: : ರಾಜ್ಯಸಿರಿ ತೊಲಗಿದರೆ ಪೂರ್ವಗುಣವಳಿವುದೇ ? 
— (೧೧-೩೩) ಹರಿಶ್ಚಂದ್ರ ಕಾವ್ಯಂ 


೧೫೪ ನಾಯಿಯನ್ನು ದಂಡಿಗೆ Ky ಕೂರಿಸಿದರೆ ತಿಪ್ಪೆ ಕಂಡ ಕಡೆ ಇಳಿಬಿತ್ತು 
೧ ಅಂದಣವನೇರಿದ ಸೊಣಗನಂತೆ 


ವಿ -ಸುರನದಿಯೊಳ್ಕುಳುಂಗಿ ಸಿಯೊಡಲ್ಲಿ 
ಸುಗಂಧಮನಣ್ಣುಗೆಯ್ದು ಭಾ 
ಸಂರಮಣಿ ಭೂಷಣಂದುಡಿಸಿ ಪಾಲೆರೆದೊಯ್ಯನೆ 
ಸಂತವಿಟ್ಟು ಮೇಣ್‌ 


೪೫೨ ಕನ್ನಡ ಗಾದೆಗಳ ಮಹಾಕೋಶೆ 


ಉರು ಚತುರಂತಯಾನದೊಳೆ ಮರ್ಚಿದೊಡಂ ಮಲದಾಸೆ 
ಪೋಗಿ ಕು 


ಕ್ಕುರ ಮಿರದೊಳ್ಳುದಂ ಬಿಡುವುದೇ ಕಡುನೇಹದೆ ಬೇಡಿ ' 
ಕೊಂಡೊಡಂ -- (ದಿವ್ಯಸೂರಿ ಚರಿತೆ) 


೧೫೫ ಅಡುಗೆ ಮನೆಗೆ ಮೊಲ ಹೊಕ್ಕ ಹಾಗೆ 


೧ ಬಾಣಸಿನ ಮನೆಯನಜಸಿ ವೊಲಂ ಪೊಕ್ಕಂತೆ 
—(೩೨೯ವ) ಕರ್ನಾಟಕ ಪಂಚತಂತ್ರ 


೧೫೬ ಅಂತೆಯೇ ಕುಣಿಯುವವಳು ಚಿಂತಾಕಿದ್ದಗೆ ಬಿಡ್ತಾಳೆ? ಹಾಗೆಯೇ" 
ಕುಣಿಯೋಳಿಗೆ ಗೆಜ್ಜೆ ಕಟ್ಟಿದ ಹಾಗೆ 


ಹೋಲಿಸಿ: ೧ ಬಣಕಿದೆ ಕುಣಿವಂಗೆ ಮತ್ತಂ ಪಠ್‌ಯವನುಂ ಕೂಡಿದಂತೆ 
(೨-೧೪೮) ಧರ್ಮಾ 


ವಾ ತಾ. ಸುಬ ಘವ್ಟುಘ ಹಾ ಇ ಸೃ 


೨ ದಂಟ ನೂಡುವಂಗೆ ಕೊಳಲ್‌ ದೊರೆ ಕೊಂಡುದು 
—(೧೦-೨೮೨) ಧರ್ಮಾಮೃತ | 
| 


೩ ಸುಮ್ಮನೆ ಕುಣಿವವರಿಗೆ ಹರೆಯನು ಹುಯ್ಕೆ ಸುಮ್ಮಾನ 
(೧೯-೧೧೩) ನೇವಿಜಿನೇಶ ಸಂಗತಿ 
೧೫೭ ಇಲಿಯನ್ನು ಹಿಡಿಯುವ ಬೆಕ್ಕಿಗೆ ದೀಪ ಹಿಡಿದ ಹಾಗೆ 
ಹೋಲಿಸಿ; ೧ ಅಟ್ಟಿ ತಿಂಬ ದೈ ವಕ್ಕೆ ಪಾಿಂ ಬಿಟ್ಟ ತೆ 
-(೬-೬೨ವ) ಲೀಲಾವತಿ ಬ್ರಬಂಧ F 
೨ ತಿನಲಅಸುವ ದೈವಕ್ಕೆ ಹೋಗಿ ಪಾಟಂ ಬಿಡುವಾ? 
—(೧-೧೮; ಪು ೧೧) ಜೀವ ಸಂಬೋಧನೆ ' 
೩ ಅಲಸಿತಿಂಬ ದೈವಕ್ಕೆ ಪಾಳಂ ಬಿಡುವಂತೆ 
--(೪-೪೪)ಪಾರ್ಶ್ವನಾಥ ಪುರಾಣಂ 
೪ ಆಟ್ಟಿತಿಂಬ ಮಹಾಂತಕಂ ಗೌತಣವ ಹೇಳೆ ಂತೆ 
-(ದ್ರೊ.ಪ, ೧೮-೧೮) ಕರ್ನಾಟಕ ಭರತ ಕಥಮಂಜರಿ 
| 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೫೩ 


೫ ಪಸಿದ ರಕ್ಕಸನ ಮನೆಗೆ ಪಾಳಂ ಬೀಳ್ವನಂತೆ 
—(೨-೬೩ವ) ನಾಗಕುಮಾರ ಚರಿತಂ 


೧೫೮ ಕಡಲೆ ಕಾಯಿ ಬಿತ್ತಿ ಕಾಗೆ ಕಾವಲು ಹಾಕಿದ ಹಾಗೆ 
ಹೋಲಿಸಿ : ಬಿಡಾಳಕ್ಕಾ ಪಾಲ ಕಾಪನಿತ್ತವೊಲಾಯ್ತು 
—(೩-೧೧೨) ಪಾಶ ್ಸೈನಾಥಪುರಾಣಂ 


೧೫೯ ತೂಕಡಿಸುವವನಿಗೆ ಹಾಸಿಗೆ ಹಾಕಿ ಕೊಟ ¥ ಹಾಗೆ 


೧ ತೂಂಕಡಿಪ್ಸವರನೊಪ್ಪುವ ಪಾಸಿನ ಮೇಲೆ ನೂಕಿದಂತೆ 
(೩-೧೦೪) ಪಾರ್ಶ್ವನಾಥ ಪುರಾಣಂ 


೧೬೦ ಹುಲಿ ಮುಂದಕ್ಕೆ ಹುಲ್ಲೆ ಅರಿಚೆ ಹೃಂಡು ಹೋದಂಗೆ 


ಹೋಲಿಸಿ : ಅರಸಿ ಕೊಲ್ಲುವೆನೆಂಬ ಬೇಟೆಗಾರನ ಮುಂದ ಕುರುವ ಬೆಳಿ ಗವೆಯಪ್ಪ 
ತೆರ! —(೩೦-೬೮) ನೇಮಿ ಜಿನೇಶ ಸಂಗತಿ 


೧೬೧ ತಾಯಿಯ ಹಾಲೇ ವಿಷವಾದರೆ 


, ೧ ಮಾತಾ ಯದಿ ವಿಷಂ ದದ್ಯಾತ್‌ ವಿಕ್ರೀಣಾತಿ ಪಿತಾಸುತಂ- (ಸು) 
ರಾಜಾ ಹರತಿ ಸರ್ವತ್ರಂ ಕಾತತ್ರ ಪರಿದೇವನಾ (ಸು) 


೨ ಆರ್‌ ಕಾವರ್ಗ್‌ ತಾಯ್ವಾಲೆ ನಂಜಾದೊಡಂ 
(೬-೨೯೩) ಶಾಂತಿ ಪುರಾಣಂ 


೩ ಏರಿ ನೀರನುಂಬಡೆ, ಬೇಲಿ ಕೆಯಿ ಮೇದಡೆ...... ತಾಯಿ ಮೊಲೆ 
ವಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ದೂರುವೆ? 
ಬಸವೇಶ ರನ ವಚನಗಳು 


೪ ಮೊಲೆವಾಲೆ ನಂಜಪ್ಪೊಡಂ ಕಾವರೆ ಕಣೆಗೊಳ್ಳೊಡಂ 
ಮೆಟ್ಟಿಡುವಿರೆಂಬುದೇಕೆ ? —(೨-೨ವ;ಪುಟ ೩೦ 
ಮತ್ತು ೧-೧೦ವ; ಪುಟ ೯) ಜೀವ ಸಂಬೋಧನೆ 


(೫೪ ಕನ್ನಡ ಗಾದೆಗಳ ಮಹಾಕೋಶ 


೫ ಮಾತೆಯ ಮೊಲೆವಾಲೆಗರಳವಾದಂತೆ 
— (೨೯-೩೨) ನೇಮಿ ಜಿನೇಶ ಸಂಗತಿ 


೬ ಹೆತ್ತತಾಯಿ ಮಕ್ಕಳಿಗೆ ವಿಷ ಹಾಕಿದರೆ, 'ಮತ್ತೆ ತಂದೆಯು 
ಹೊರಗೆ ಮಾರಿದರೆ? —(ಕೀ.೧೬೧) ಹ.ಕೀ.ತ 


೭ ಪೆತ್ತತಾಯಿ ತನ್ನ ಶಿಶುವನ್ನು ಕೊಲ್ಲಲು ಕಾವರಾರೈ 
—ವೈಕುಂಠದಾಸರು 
೮ ಹಡೆದ ತಾಯೇ ವಿಷವ ನಿಕ್ಕಲು ಬಿಡಿಸುವವರಾರ್‌? 
(೧೦-೩೦) ಶಂಕರ ದಾಸಿಮಯ್ಯ ಪುರಾಣ 


೯ ತಾತ ಮಕ್ಕಳ ಮಾರಿದೊಡೆ ನಿಜ 
ಮಾತೆ ವಿಷಮಿಕ್ಕಿದೊಡೆ, ನೈಪದು 


ರ್ನೀತಿಯಿಂ ಸರ್ವಸ್ವದಪಹಾರವನು ಮಾಡಿದೊಡೆ 
ಓತು ಬಿಡಿಸುವರುಂಟೆ ? 
—(ಅಯೋ ಕಾಂ ೧-೭೧) .ರಾಮಾಭ್ಯುದಯ ಕಥಾ ಕುಸುಮ 


೧೦ ತಾಯಿ ಮಕ್ಕಳ ಮುಳಿದು ಕೊಲುವೊಡೆ ಕಾಯಲಾಪವರಾರು? 
(೩೩ ೫೧) ಕೌಶಿಕ ರಾ 


೧೬೨ ಬೇಲಿ ಎದ್ದು ಹೊಲ ಮೇದರೆ ಆಳೇಕೆ ಕಾಳೇಕೆ? 


೧ ಬೇಲಿ ಹೊಲನೆಲ್ಲಂ ಮೇದೊಡಂ 
—(೨೯) ಸೋಮೇಶ್ವರ ಶ 


೨ ಬೇಲಿ ಬೆಳೆಯ ಮೇವಂತೆ --(೨೯-೭೨) ನೇಮಿ ಜೀನೇಶ 


೩ ಹೊಲ ಬೇಲಿ ಮೆದ್ದರೆ ಮೊಲವೆದ್ದು ಇರಿದರೆ 
; -(ಕೀ. ೧೬೧) ಹ,ಕೀ.ತ 


೪ ಬೇಲಿ ಎದ್ದು ಹೊಲವ ಮೆದ್ರ ಮೆಲಿನ್ನೇನಿನ್ನೇನು 
— (೨-೩೭) ಪುರಂದರದಾ. ಕೀ" 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೫೫ 


೫ ಸುತ್ತಿದ್ದ ಬೇಲಿಯು ಎದ್ದ ಪೈರ ಮೇಯೆ 
--ವೈಕುಂಠದಾಸರ ಕೀ. 


೬ ಬೇಲಿಯು ಹೊಲವಂ ಮೇದರೆ ಬೆಳೆಯಂ ಕಾವರಾರೊ 
ನಿಷ್ಕಂಟಕದಿಂ --(೭೩) ಕನ್ನಡ ನೀತಿಸಾರ 


೧೬೩ ಸಮುದ್ರ ಮೇರೆ ತಪ್ಪಿದರೆ ಯಾರು ಏನು ಮಾಡಲಾದೀತು ? 

೧ ವಾರಿಧಿ ಮೇರೆದಪ್ಪಲು ನಿಲ್ಲಿಸುವರಾರು? —ಪುರಂಬಾ 
೧೬೪ ಹರ ಕೊಂದರೆ ಪರ ಕಾಯ್ವನೆ? 

೧ ಹರಕೊಲ್ಲಲ್‌ ಪರ ಕಾಯ್ವನೇ --(೨೯) ಸೋಮೇಶರ ಶತಕ 


ಹೋಲಿಸಿ : ಕಾವ ದೇವನೆ ಮಗುಳೆ ಕೊಲುವಡೆ ಕಾವರಾರೆ ? 
ly ಕನ್ನಡ ಭಾಗವತ 


ಸಲಹುವ ದೈವವೇ ಕೆಡಹುವುಡೆ ಭುವನದಲಾವ ತಡೆವನು ? 
— (೨೩-೧೫) ಕೌಶಿಕ ರಾಮಾಯಣ 


೧೬೫ 'ಸುಂಕದವನ ಕೂಡ ಸುಖ ದುಃಖವೆ ? 


೧ ಸುಂಕದವನೊಡನೆ ಸುಖದುಃಖವನ್ನು ಹೇಳಿಕೊಂಡರೆ 
ಕೇಳುವನೆ ? 


(೧೫ನೆಯ ಪ್ರಕರಣ) ರಾಯ್ಜೂರು ವಿಜಯ 
೧೬೬ ಹೇರು (ಸರಕು) ಒಪ್ಪಿಸಿದ ಮೇಲೆ ಸುಂಕವೇ? 


೧ ಹೇಜನೊಪ್ಪಿಸಿದ ವಂಗೆಲ್ಲಿಯದು ಸುಂಕ 
--(೮-೫೪) ಹರಿಶ್ಚಂದ್ರ ಕಾವ್ಯಂ 


೨ ಹೇರೊಪ್ಪಿಸಿದ ಮೇಲೆ ಸುಂಕವೆ ? 
—(೧೩; ೨ನೆಯ ಭಾಗ) ಕನಕದಾಸರ ಕೃಶಿ 


೪೫೬ ಕನ್ನಡ ಗಾದೆಗಳ ಮಹಾಕೋಶ 


೩ ಹೇರೆನೊಪ್ಪಿಸಿದ ಮೇಲೆ ಸುಂಕ ಯಾವುದೊ? 


೪ ಪೇರಂ ತೆತ್ತವರ್‌ ಸುಂಕ ವೀವರ್‌ 
(೧೧-೧೫೮) ರಾಜಶೇಖರ ವಿಲಾಸಂ 


೧೬೭ . ಆಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ 
-ಸರ್ವ, ಪ, ೭೦೬ 


೧೬೮ ದಂಡಿನಲ್ಲೂ ಸೋದರಮಾವನೆ ? 


೧ ಮೆರೆಯಿ ಮದವನು ಮಾವತನವದು ಹೊರಗಿರಲಿ 
—(ಶ.ಪ, ೨-೪೬) ಕರ್ಣಾಟ ಭಾರತ ಕಥಾಮಂಜರಿ 
ಹೋಲಿಸಿ : ಕಾಳೆಗದೊಳು ಬಂಧುವುಂಟೆ ? | 
—(೫-೧೩೭) ಪದ್ಮಾವತೀ ಚರಿತೆ 
೧೬೯ ಕತ್ತಿ ಹಿಡಿದವರೆಲ್ಲ ಸಿಪಾಯಿ ಆದಾರೆ ? 
೧ ಕೈದುವ ಪಿಡಿದವರೆಲ್ಲ ಮಹಾ ಕಲಿಗಳೇ ? 


೨ ಆಜಿಯೊಳುರ್ಚಿ ಕೈದುವಂ ಪಿಡಿವವರೆಲ್ಲ ಮಣ್ಮುವೊಡಮೀ 
ಯುಗ ಮೇಕೆ ಕನಿಷ್ಠ ಮಪ್ಪುದೋ ! | 
— (೧೭-೪೨೩) ಕಾವ್ಯಸಾರಂ 


೧೭೦ ಭಟ್ಟಿ ಬಂಟನಲ್ಲ, ಬೆಕ್ಕು ಹುಲಿಯಲ್ಲ 


೧ ಅಗಸ್ತಿ ತುಲ್ಯಾಶ್ವ ಫೃತಾಬ್ಬಿಶೋಷಣೇ | 
ದಂಭೋಳಿ ತುಲ್ಕಾ ವಟಕಾದ್ರಿ ಭೇದನೇ ; । 
ಶಾಕಾವಲೀ ಕಾನನ ವಹ್ನಿರೂಪಾ । 
ಸ್ತ ಏವ ಭಟ್ಟ ಇತರೇ ಭಟಾಶ್ಚ ॥ ಸು) 


೧೭೧ ಹೇಡಿಗೆ ಬಿರುದು ಕಟ್ಟಿ ಕೈದ ಹಾಗೆ 


೧ ಮರುಳಿನ ಸಿರಿಯುಂ ಪಂದೆಯ ಬಿರುದುಂ 
ಸಂಖಮಾಗಲಾಅವೆಂದುಂ ಕಡೆಯೊಳ್‌ 


— (೬-೯೯) ಧರ್ಮಾಮೃತ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೫೭ 


೨ ಹೇಡಿ ಬಿರುದಂ ಕಟ್ಟಿದಂತಾಯ್ತು 
--(೮೮೮) ಬಸವೇಶ್ವರನ ವಚನಗಳಂ 


.೧೭೨ ಹೇಡಿಯ ಕೈಲಿ ಚಂದ್ರಾಯುಧ ಕೊಟ್ಟ ಹಾಗೆ 


೧ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದ ಹಾಗೆ 
(೮೩೯) ಬಸವೇಶ್ವರನ ವಚನಗಳು 


೧೭೩ ವಾಲಿಗಿಂತ ಬಲವಂತನಿಲ್ಲ, ಹಾಲಿಗಿಂತ ಸವಿಯಿಲ್ಲ 


೧. ವಾಲಿಯಿಂದಧಿಕ-ಬಲರಿಲ್ಲ, ಪರದೈವ 
ಶೂಲಿಯಿಂದಿಲ್ಲ ! ಸರ್ವಜ್ಞ —(ಸರ್ವ, ಪ. ೧೯೫) 


೧೭೪ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನ ಹಾಗೆ 


೧ ಗಜ ತುಳಿದ ಬಾಳೆಯವೊಲ್‌ 
— (೬-೮-೧೧) ತೊರವೆ ರಾಮಾಯಣ 


೧೭೫ ತೋಳ ಕುರಿ ಮಂದೆ ಹೊಕ್ಕ ಹಾಗೆ 


೧ ಕುಬ್‌ವಿಂಡಂ ತೋಳಂ ಪೊಕ್ಕಂತೆ 
ದ್ವಿ. ಆ. ೭೧೯) ಧರ್ಮಾಮೃತ 


೨ ತೋಳನಂ ಕಂಡ ಕುಟ್‌ವಿಂಡಿನಂತೆ 
—(ದ್ವಿ.ಆ.-೩೧ವ) ಧರ್ಮಾಮೃತ 


೩ ಕುರಿಯ ಮರಿಯ ಹಿಂಡನಾ ತೋಳ ಹೊಕ್ಕಂತೆ 
— (೨೮-೧೦೪) ನೇಮಿ ಜಿನೇಶ ಸಂಗತಿ 


ಹೋಲಿಸಿ: ೧ ಮಿಗವಿಂಡನು ಹಸಿದ ಹೆಬ್ಬುಲಿ ಹೊಗುವಂತೆ 
(೩೪-೧೩೭) ನೇಮಿ ಜಿನೇಶ ಸಂಗತಿ 


೨ ಮಂಡಳಿಸಿದ ಮೋಹರವ ಹೊಕ್ಕನು 
ಹಸುವಿಂಡ ಹೆಬು ಲಿ ಹೊಕ ೈಂತೆ 
— (೧೨-೫೯) ನೇಮಿ ಜಿನೇಶ ಸಂಗತಿ 


೩ ಅಜವಿಂಡ ಹೊಕ್ಕ ಹೆಬು ಶಲಿಯಂತೆ 
—( ) ಕನಕದಾಸ 


೪೫೨ ಕನ್ನಡ ಗಾದೆಗಳ ಮಹಾಕೋಶ 


೪ ಕರಿವಿಂಡಿನೊಳಗೆ ಹರಿ ಹೊಕ್ಕಂತೆ 
— (೧೧-೩೯) ಪ್ರೌಢರಾಯನ ಕಾವ್ಯ 


೧೭೬ ನೆಲ್ಲಿಮರಕ್ಕೆ ದೊಣ್ಣೆ (ಗುದುಗೆ) ಇಟ್ಟಹಾಗೆ 


೧ ನೆಲ್ಲಿಯ ಕಾಯ್ಗಳಂ ಬಡಿಗೆ ಕೊಂಡವೊಲ್‌ 
(೨೦೩) ಕಬ್ಬಿಗರ ಕಾವ್ಯಂ 


೨ ಕಲ್ಲುತಾಗಿದ ನೆಲ್ಲಿಯಂತೆ 
— (೨೫-೫೫) ನೇಮಿ ಜಿನೇಶ ಸಂಗತಿ 


೩ ಬಡಿಗೊಂಡ ನೆಲ್ಲಿಯಕಾಯಂತೆ 
(೪೦-೩೫) ರಾಮನಾಥ ಚರಿತ 


೪ ನೆಲ್ಲಿಯ ಕಾಯ್ಗಳ ಹೆಗ್ಗುದಿಯೊಳಿಡೆ ಜಲ್ಲವರಿದು ಬೀಳುವಂತೆ 
— (೧೪-೭೯) ಕಂಠೀರವ ನರಸರಾಜ ವಿಜಯ 


೧೭೭ ಬಾಳೆ ತೋಟಕ್ಕೆ ಆನೆ ನುಗ್ಗಿದ ಹಾಗೆ 


೧ ಬಾಳೆಯ. ..... ಬನಮಂ ಕಾಡಾನೆ ಪೊಯ್ಯಂತೆ 
(ಆ.ಆ.-೮೦) ವಿಕ್ರಮಾರ್ಜುನ ವಿಜಯಿ 


೨ ವ್ಯಾಳಗಜಂ ಬೆಳೆದೊಪ್ಪುವ ಬಾಜ್‌ಯ ಬನದೊಳಗೆ 
ಪೊಕ್ಕವೊಲ್‌ --(೧೨-೩೮) ಧರ್ಮಾಮೃತ 


೩ ಬಲ್ಲಾನೆ ಬಾಳೆಯ ವನವ ಹೊಕ್ಕಂದು | 
— (೩೪-೧೩೯) ನೇಮಿ ಜಿನೇಶ ಸಂಗತಿ 


೪ ಬಾಳೆಯ ವನದೊಳ್ಕದ ಶುಂಡಾಳಂ ಪೊಕ್ಕಂತೆ 
—(ಆಶ್ವಾ-೪, ಪ ೭೪) ಉದ್ಭಟ ಕಾವ್ಯಂ 


೫ ಬಾಳೆವನವ ಸೊಕ್ಕಿದೆಕ್ಕಲ ಹೊಕ್ಕಂತು ಕೋಳಾಹಳವ ಮಾಡಿ 
—(ಪು ೧೫೬-೮೮) ನಾಗಕುಮಾರ ಚರಿತಂ 


೬ ಬಾಳೆಯ ಬನಂ ಬೊಕ್ಕೆ ಮದದಾನೆ ವಿಂಡೆನಲ್‌ 
— (ಸಂ ೪೪ ; ೩೧) ಚೆನ್ನಬಸವ ಪುರಾಣ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೫೯ 


೭ ಕದಳಿಯ ವನವ ಕಾಡಾನೆ ಹೊಕ್ಕಂದ 
—(೧೨-೮೧) (೧೪-೫೨) ಕಂಠೀರವ ನರಸರಾಜ ವಿಜಯ 


೮ ಸೊಂಡಿಲು ಕದಳಿಯ ವನವ ಪೊಕ್ಕಂದದಿ" 
(೩-೧೮) ಚಂದ್ರಹಾಸನ ಕಥೆ 


೧೭೮ ಕಬಿ ನ ತೋಟಕ್ಕೆ ಆನೆ ನಂಗಿ ದ ಹಾಗೆ 
[a 


೧ ಕಾಡಾನೆ ಕರ್ವಿನ ತೋಟಮಂ ಪ್ರೊಕ್ಕಂತೆ 
—(೧೨-೩೯ ವ) ನೇಮಿನಾಥ ಪುರಾಣಂ 


೧೭೯ ಎದೆ ಸೀಳಿದರೂ ಎರಡಕ್ಷರವಿಲ್ಲ 


೧ ಎರ್ದೆಯಂ ಸೀಜ್‌ ್ಕೊಡವೊಂದಕ್ಕರಮಿಲ್ಲ 
(೧-೨೫) ಲೀಲಾವತಿ ಪ್ರಬಂಧ 


೧೮೦ "ಓ' ಅಂದರೆ “ಠೋ' ಅನ್ನುವುದಕ್ಕೆ ಬಾರದು 


೧ ಓಮ್ಮೆಂದೊಡೆ ಠೋಂ 
(೯-೧೪) ಧರ್ಮ ಪರೀಕ್ಷೆ 


೧೮೧ ಬರೆಯದ ಕೆ ಯೂ ಕರೆಯ:ದ ಬಾಯೂ ವ್ಯರ್ಥ 


ಹೋಲಿಸಿ : ಬರೆಯದ ಕೈ... 


ಕರೆದು ಬುಧರ್ಗೀಯದ ಕೆ ೈ 
ಮರಗೈ ಮರುಳ್ಗೆ ಲಗಳಂತೆ ಚೂಡಾರತ್ನ | 


೧೮೨ ವಿದೈೆಯಿಲ್ಲದವ ಹದ್ದಿಗಿಂತ ಕಡೆ 


ವಿದ್ಯವುಳ್ಳನ ಮುಖವು | ಮದ್ದು ಬರುವಂತಕ್ಕು ! 
ವಿದ್ಯವಿಲ್ಲದನಾ-ಬರಿ ಮುಖವು ಹಾಳೂರ । 
ಹದ್ದಿನಂತಕ್ಕು ! ಸರ್ವರ್ಜ —ಸರ್ವ, ಪ. (೧೧೯೯) 


೧೮೩ ಒಂದು ಸಾರಿ ಬರೆಯುವುದೂ ಒಂದೇ, ಹತ್ತು ಸಾರಿ ಓದುವುದೂ ಒಂದೇ 
೧ ಸವ್‌ ಬಕ್ಕ, ಏಕ್‌ ಲಿಖ್‌ನ (ಉರ್ದು) 

೧೮೪ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು 
೧ ಓದೋ ಕಾಲು, ಬುದ್ಧಿ ಮುಕ್ಕಾಲು. 


೧೮೫ ಕ್ಷಣ ಕಳೆದರೆ ವಿದ್ಯೆ ಎಲ್ಲಿ, ಕಣ ಕಳೆದರೆ ಹಣವೆಲ್ಲಿ ? 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೬೧ 


` ೧೮೬ 


೧ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧೆಯೇತ್‌ 
(೬೩) ಸಕಲೇಶ ಮಾದರಸನ ವಚನಗಳ: 


ವಿದ್ಯೆ ಕಂಠದಲ್ಲಿ, ವಿತ್ತ ಸೊಂಟದಲ್ಲಿ 
೧ ಕಂಠಸ್ಕೂ ಯಾ ಭವೇತ್‌ ವಿದ್ಯಾ । —(ಸಂ) 


೧೮೭ ಗಿಣಿ ಬಾಯಿ ಪಾಠ ಮಾಡಿದ ಹಾಗೆ 


೧೮೮ 


೧೮೯ 


೧೯೦ 


೧೯೧ 


೧ ಶುಕನ ಓದುಗಳಂತೆ ಎನ್ನ ಓದುಗಳಯ್ಯ 
—-(೩೬) ಶ್ರೀ ವ್ಯಾಸರಾಯ ಸ್ವಾಮಿಗಳವರ ಕೃತಿಗಳು 


೨ ಕಲಿಸಿದಷ್ಟನೆ ನುಡಿವುದು ಪಕ್ಕಿ 
—(ಅರಗಿಳಿಯಾಲಾಪ ಸಂಧಿ-೪೫) ಭರತೇಶ ವೆ ಭವ 


೩ ಅರಸುಗಿಳಿ ಕಲಿತನಿತು ನುಡಿವಂತೆ 
—(೧೨-೧೩) ಶಂಕರ ದಾಸಿಮಯ್ಯ ಪುರಾಣ 


೪ ಓದಿದೊಡೇನರಗಿಳಿ ಕಲ್ತೋದುವ ವೋಲ* 


ಉಪಾದ್ರು ನಿಂತೈಂಡ್‌ ಉಚ್ಚೆ ಊದರೆ 
ಉಡುಗ್ರು ಓಡಾಡಿಕಂಡ್‌ ಊದ್ರು 


೧ ತಿಷ್ಮನ್ಮೂತ್ರಸ್ಕ ಪುರುಷಸ್ಯ ಧಾವನ್ಮೂತ್ರಃ ಪುರೋಹಿತಃ 
—(ಸೆಂ) 


ನೀರಿಳಿಯದ ಗಂಟಲಿಗೆ ಕಡುಬು ತುರುಕಿದ ಹಾಗೆ 


೧ ನೀರಿಟಿಕಿಯದ ಗಂಟಲೊಳ್‌ ಕಡುಬಂ 
ತುಖುಕಿದಂತಾಯ್ತು 
—(೧-ಪು ೬, ೮೯ನೆಯ ಸಾಲು, ಶ್ರೀ ರಾಮಶ ಮೇಧಂ 


ಆಡುಮುಟ್ಟದ ಸೊಪ್ಪಿಲ್ಲ, ಕೋತಿ ಏರದ ಕೊಂಬೆಯಿಲ್ಲ 


೧ ನೋಡದ ಪೆಂಡಿರಿಲ್ಲ. ಆಡು ಮುಟ್ಟದ ಗಿಡೆವಿಲ್ಲ 
--(೩-೪೨) ಧರ್ಮಾಮೃತಂ 


ತುಂಬಿದ ಕೊಡ ತುಳುಕುವುದಿಲ್ಲ, ಅರ್ಧಕೊಡ ನಿಲ್ಬುವುದಿಲ್ಲ 


೪೬೨ ಕನ್ನಡ ಗಾದೆಗಳ ಮಹಾಕೋಶ 


೧ ಸಂಪೂರ್ಣ ಕುಂಭೋ ನ ಕರೋತಿ ಶಬ್ದಂ ॥ 
ಹೃರ್ಧೋ ಘಟೋ ಘೋಷ ಮುಪೆ ತಿ ನೂನಂ 
ವಿದ್ವಾನ್‌ ಕುಲೀನೋ ನಕರೋತಿ ಗರ್ವಂ ! | 
ಗುಣೈರ್ವಿಹೀನೋ ಬಹುಜಲ್ಪಯಂತಿ_ (ಸಂ) 


೨ ಅರೆಗೊಡ ತುಳುಕುವುದಲ್ಲದೆ ತುಂಬಿದ ಸಿರಿಗೊಡ 
ಬಿದಿರ್ವದೆ ? 
— (ಬ್ರಾಹ್ಮಣ ನಾಮ ಸಂಧಿ-೭೭) ಭರತೇಶ ವೈಭವ 


೩ ತುಂಬಿದುದು ತುಳುಕದು 


ಚೆನ್ನಬಸವಣ್ಣನವರು 
೧೯೨ ಬೂದಿ ಮುಚ್ಚಿದ ಕೆಂಡದ ಹಾಗೆ 


೧ ಬೂದಿ ಪತ್ತಿದ ಕೆಂಡದಂತೆ 
— (ಆಶ್ವಾ ೬, ೯೭ವ) ಧರ್ಮಾಮೃತ 


೨ ಬೂದಿ ಮುಚ್ಚಿ ಮಿರುಗುವನಲಂ 
—(ಕಾಂ.೪; ೪೩-೧) ಬಸವ ಪುರಾಣ 


೩ ಬೂದಿ ಮುಚ್ಚಿದ ಕೆಂಡದಂತೆ. ಬುದ್ಧೀಲಿರು ನಾ ಹೇಳೇನಂತೆ ' 
-ಹ.ಕೀ.ತ.ಕೀ. (೪೮೭) 


೪ ಬೂದಿ ಮುಚ್ಚಿದ ಕೆಂಡ 
(೧೧-೩೧) ಗುರುರಾಜ ಚಾರಿತ್ರ 


೫ ಬೂದಿ ಮುಚ್ಚಿದ ಕೆಂಡವಾ ಮಧುಸೂದನನ ನಂಬದಿರು _ 
— (ಪ್ರಹ್ಲಾದ ಚರಿತ್ರೆ) ನರಹರಿ 


೧೯೩ ವದ್ಯ ಇದ್ದರೆ ಸಾಲದು, ವಿನಯವೂ ಬೇಕು 
೧ ವಿದ್ಮಾ ದದಾತಿ ವಿನಯಂ —(ಸು) 
೧೯೪ ಅಲ್ಪ ವಿದ್ಯೆ, ಮಹಾಗರ್ವಿ 


೧ ಆಲ್ಬ ವಿದ್ಯಾ ಮಹಾ ಗರ್ವೀ ಕುರೂಪೀ ಬಹು ಚೇಷ್ಮಕಃ (ಸಂ) 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೬೩ 


೧೯೫ 


೧೯೬ 


೧೯೭ 


ಎಲ್ಲ ಬಲ್ಲವರಿಲ್ಲ, ಒಂದೂ ತಿಳಿಯದವರಿಲ್ಲ 
೧೨ ೧೨ ೧೨ 


೧ ಎಲ್ಲ ಬಲ್ಲವರಿಲ್ಲ । ಬಲ್ಲವರು ಬಹಳಿಲ್ಲ | 
ಬಲ್ಲಿದರು ಇದ್ದು ಬಲವಿಲ್ಲ, ಸಾಹಿತ್ಯ- 
ವೆಲ್ಲವರಿಗಿಲ್ಲ ಸರ್ವಜ್ಞ —ಸರ್ವ, (ಪ. ೧೩೪೩) 


ಮರಕ್ಕೆ ಮರ ಉದ್ದ 
ಎ 


ಹೋಲಿಸಿ: ೧ ನಿಡಿಯರ್ಗುಂ ನಿಡಿಯರೆೊಳರ್‌ 
(೨೨-೧೦೪) ಆದಿಪುರಾಣ 


೨ ಧರೆಯೊಳ್‌ ನಿಡಿಯರ್ಗಂ ನಿಡಿಯರುಂಟು 
—(ಕೆಂದಪದ್ಯ ೩೭೧) ಕಂತಿ 


ಓದಿ ಮರುಳಾದ ಕೂಸು(ಕೋಚು)ಭೆಟ್ಟ 


೧ ಓದಿದ ಫಲ ಕೂಚಭಟ್ಟನಂತಾಗಬಾರದು 
(೪೬೪) ಸಿದ್ಧರಾಮೇಶ ರನ ವಚನಗಳು 


೨ ಓದಿ ಮರುಳಾದೆಯೋ ಕೂಚಿ ಭಟ್ಟರೆ 
—(೨೧೮) ತೋಂಟದ ಸಿದ್ಧೇಶ್ವರನ ವಚನ 


೩ ಓದಿ ಮರುಳಹ ಕೂಸಿ(ಚಿ)ಭಟ್ಟ 
—(೧೦-೪೨) ಅನುಭವಾಮೃತ 


೪ ಓದಿ ಕೇಕಯನೆಂಬವನು ಮರುಳಾದ 
(೧೪-೩೩) ಕೌಶಿಕ ರಾಮಾಯಣ 


೫ ಓದಿ ಮರುಳಾದವನ ತಿಳುಹುವರಾರು? ಕ 
(೩೦-೩೯) ಕೌಶಿಕ ರಾಮಾಯಣ 


೧೯೮ ಓದಿ ಬೂದಿ ಮುಕ್ಕಿದ 


೧ ಕಾದಿ ಬೂದಿಯ ಹೊಯ್ದುಕೊಂಡರು (ಕಾದಿ-ವಾದವಣಾಡಿ) 
— (೧೦-೪೨) ಅನುಭವಾಮೃತ 


೪೬೪ ಕನ್ನಡ ಗಾದೆಗಳ ಮಹಾಕೋಶ 


೨ ಓದಿ ಕಲಿತಖಿಳ ಶಾಸ್ತ್ರಂಗಳಂ ಕಲಿತಲ್ಲಿ । 
ಕಾದ ಬೂದಿಯ ಹೊಯ್ದುಕೊಂಡೇನು ಫಲ? 
—(ಕಿ.ಕಾಂ. ೧-೨೭) ಶ್ರೀಮದ್ರಾಮಾಯಣಂ 


೧೯೯ ಗಿಣಿ ಓದಿ ಓದಿ ತನ್ನ ಹೇಸಿಗೆ ತಾನೇ ತಿಂದಿತು 


೧ ಹಲವನೋದಿದ ಗಿಳಿಯು ತನ್ನ ಮಲಮೂತ್ರಮಂ ತಾನೆ 
ಭಕ್ಷಿಸುವ ತೆಅಂ (೩೭-೭೬) ಶಿವತತ್ತ್ವ ಚಿಂತಾಮಣಿ 


೨ ಗಿಳಿಯೋದಿ ತನ್ನ ಮಲವ ತಾ ತಿಂದಂತೆ 
(೨೦೮) ತೋಂಟದ ಸಿದ್ಧೇಶ್ವರನ ವಚನ 


೩ ಸಾಲು ವೇದವನೋದಿ | ಶೀಲದಲಿ ಶುಚಿಯಾಗಿ 
ಶೂಲಿಯಾ ಪದವ-ನರಿಯದೊಡೆ ಗಿಳಿಯೋದಿ 
ಹೇಲು ತಿಂದಂತೆ ಸರ್ವಜ್ಞ —ಸರ್ವ, ಪ ೨೨೭ 


೪ ಹಾಲುಂಬ ಹಂಸವನು 1! ಹೋಲಬಲ್ಲನೆ ಯೋಗಿ | 
ಮೇಲಣಾ ಪಥವನರಿಯದಿರೆ-ಗಿಳಿಯೋದಿ 
ಕಾಳಂಗೆಟ್ಟಂತೆ ಸರ್ವಜ್ಞ ಸರ್ವ, ಪ. ೪೯೫ 


೫ ಬಜ್‌ ಯ ಅನುಭವದಲ್ಲಿ ನಿರ್ವಾಣಿಯೆಂದಡೆ, 
ವೇದಾಧ್ಯಾಯಿಗಳು ಮುಕ್ತರಲ್ಲ; 
ಗಿಳಿಯೋದಿ ಅನಿಷ್ಟವ ಭುಂಜಿಸಿದಂತೆ 
ಕೂಡಲಸಂಗನನೆತ್ತ ಬಲ್ಲರು ಮಾಯಾತೊತ್ತುಗಳು 
ಪ್ರಭುವೆ? 
— (೪೪೮) ಮುಕ್ತಿಕಂಠಾಭರಣ 


೬ ಓದಿದೊಡೇನೊ ಕೇಳಿದೊಡೇನೊ ಶಿವಪಥವ 
ನಜ್‌ಯಂದನ್ನಕ್ಕ, ಓದಿತ್ತು ಕಾಣಿರೊ ಶುಕನು... 
—(೧೬೬) ಮುಕ್ತಿಕಂಠಾಭರಣ 


೨೦೦ ನನ್ನ ಅಕ್ಷರ ನಂಗೇ ತಿಳೀದು, ನನ್ನ ಮಗನ ಅಕ್ಷರ ಬ್ರಹ್ಮನಿಗೂ ತಿಳೀದು 


ಗೊದೆಗಳ ಕಾವ್ಯ ಪ್ರಯೋಗಗಳು ೪೬೫ 


ಹೋಲಿಸಿ: ಚಿತುರಃ ಖಲು ಮೇ ಭರ್ತಾ ಸ್ವೇನ ಲಿಖಿತಂ 


ಪರೋ ನ ಜಾನಾತಿ । 
ಚತುರತರೋ ಮೇ ಭರ್ತಾ ಸ್ನೇನ ಲಿಖಿಶಂ 


೨೦೧ ಹಿತ್ತಲಗಿಡ ಮದ್ದಲ್ಲ, ಮಕ್ಕಳ ಮಾತು ನಿಜವಲ್ಲ 


೧ 


2 
ಹಾಲ 


ಹಿತ್ತಲ ಗಿಡವಿದು ಮದ್ದಲ್ಲ --(೧-೨೦) ಪದ್ಮಾವತಿ ಚರಿತೆ 


ಎತ್ತೇಗ ಗಿಡವಲ್ಲ, ಹಿತ್ತಾಲ ಗಿಡವು ಮದ್ದಲ್ಲ 
—(೩೬) ಜಾನಪದ ಪ್ರೇಮಗೀತೆಗಳು 


ಬಳಕೆಗೆ ಬರ್ಬುದೆ ಪೇಳ್ಬಿತ್ತಲ ಬೇರುಗಳ್‌ 
--(೨೭) ಕನ್ನಡ ನೀತಿಸಾರವು 


ಬಗೆ ಬಗೆ ಕಾಹಿಲೆ ಬಗೆಹರಿಸಿದರೂ ಹಿತ್ತಲ ಗಿಡ ಮದ್ದೆನಿಸದಿದೆ 
ಯುಗಪುರುಷ”, ದಸರಾ ಸಂಚಿಕೆ, ೧೯೬೭ 


೨೦೨ ಅರವ ಅಧ್ವಾನ, ತೆಲಗು (ಜೇನು) ತೇಟು, ಕನ್ನಡ ಕಸ್ತೂರಿ 


೧ “ಕನ್ನಡಂ ಕತ್ತುರಿ”ಯಲ್ತೆ --(೧-ಪು. ೬; ೧೩ನೆಯ ಸಾಲು) 


K 
\ 
\ 
ಇ 
K 


ಎ 


ಧರ್ಮಪರೀಕ್ಷೆ, ವೃತ್ತವಿಲಾಸ 


“ಕನ್ನಡಂ ಕತ್ತುರಿ”ಯಲ್ತೆ 
(ಪ್ರ. ಆಶ್ವಾ.) ಶ್ರೀ ರಾಮಾಶ್ವಮೇಧ 


12೦೩ ದೇಶಕ್ಕೆ ತಕ್ಕ ಭಾಷೆ, ವೇಷಕ್ಕೆ ತಕ್ಕ ಹಾಸ್ಯ 


೧ ದೇಶಮಾಖ್ಯಾತಿ ಭಾಷಿತಮ್‌ --(ಸಂ) 


೨೦೪ ರವಿ ಕಾಣದ್ದು ಕವಿ ಕಂಡ 


೧ ರೆವಿ ಕಾಣದುದಂ ಕವಿ ಕಾಣ್ಸಂ 


30 


—(೧-೩೩) ಲೀಲಾವತಿ ಪ್ರಬಂಧಂ 


೪೬೬ 


೨೦೭ 


ಕೆನ್ನಡ ಗಾದೆಗಳ ಮಹಾಕೋಶೆ 


೨ ರವಿ ಕಾಣದುದ ಕವಿ ಕಂಡ (೩-೩೫) ಹರಿಶ್ಚಂದ್ರ ಕಾವ್ಯಂ 
೩ ರವಿ ಕಾಣದುದ ಕವಿ ಕಂಡಂ —ಸೋಮನಾಥ ಚರಿತ್ರೆ 


೪ ರವಿ ಕಾಣದಿಪ್ಪುದಂ ಕವಿ ಕಾಣನೇ? 
—(ಅಧ್ಯ. ೧-೨೯) ಪರಶುರಾಮ ರಾಮಾಯಣ 


೫ ರವಿ ಕಾಣದುದಂ ಕಾಣ್ಬಂ 1 ಕವಿಯೆಂಬಾ ಗಾದೆ 
ನಿಜಮದಾದೊಡವಮೊಂದಂ 

ಕವಿ ಕಾಣನದೇನೆನೆ ನಿಜ | ಕವಿತೆಯನೂರಿಚರ್ಗೆ 
ಪೇಳ್ದುನಲವಡಿಸುವುದಂ 
—ನೀತಿಸಾರ ಸಂಗ್ರಹ 


ಕಂದ, ಕೊಂದ, ತಂದ - ಮೂರು ಮಾತಿನಲ್ಲಿ ರಾಮಾಯಣ 


೧ ರಾಮ ರಾಮ ರಾಮರಾಮ! ನೀಲ ಮೇಘ ಶಾಮ ॥ಐಪ॥ 
ದಶರಥನ ಕಂದ | ರಾವಣನ ಕೊಂದ ॥ 
ಸೀತೆಯಂನೆ ತಂದ |! ಲೋಕಕೆ ಆನಂದ ॥ 
--(ರೂಢಿಯ ಒಂದು ಹಾಡು) 


ಕಬ್ಬಿಣದ ಕಸಲೆ ಹಲ್ಲಿಗೆ ಹರಿಯಲ್ಲ 


ಹೋಲಿಸಿ: ೧ ಕಲ್ಲ ಕಡಲೆಯ ಮೆಲುವ ಪರಿ 
--(೧೧-೧೭) ಪ್ರಭುಲಿಂಗಲೀಲೆ 


೨ ವಜ್ರದ ಕಡಲೆ ಹಲ್ಲಿಗೆ ಹಜ&್‌ಯಬಲ್ಲುದೆ ? 
— (ಪು. ೪೬೫-೨೫) ಸಾಳ್ವೆಭಾರತ 


ವೇದ ಗಾದೆ(ಹಾದಿ)ಯ ಮಾತು, ಶಾಸ್ತ್ರ ಸಂತೆಯ (ಸಂದ್ವಿ) ಗುಲ್ಲಂ, 
ಪುರಾಣ ಪುಂಡರ (ಗೋಷ್ಠಿ) ಪೋಟಿ 


೧ ವೇದವೆಂಬುನು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ 
ಸುದ್ದಿ, ಪುರಾಣವೆಂಬುದು ಪ್ರಂಡರಗೋಷ್ಠ್ಮಿ -- (ಪ್ರಭುದೇವ). 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೬೭ 


೨೦೮ 


೨೦೦ 


[ವೇದ, ಶಾಸ್ತ್ರ ಇವು ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. 
ಪುರಾಣಗಳಲ್ಲಿನ ಮಾತು ಒಂದಕ್ಕೊಂದು ವಿರೋಧ. ಆದುದ 
ರಿಂದ ಅಲ್ಲಮಪ್ರಭುವು ಅನುಭವಕ್ಕೆ ಪ್ರಾಶಸ್ತ್ಯ ಕೊಟ್ಟಂತೆ 
ಕಾಣುತ್ತದೆ.] 


ರಾಗಕ್ಕೆ ಮೂಡಲು, ರೋಗಕ್ಕೆ ಪಡವಲು, ಭೋಗಕ್ಕೆ ತೆಂಕಲು, ಯೋಗಕ್ಕೆ 
ಬಡಗಲು 


೧ ರಾಗವೇ ಮೂಡಲು |! ಯೋಗವೇ ಬಡಗಲು | 
ರೋಗವೇ ಶುದ್ಧ - ಪಡುವಲದು, ತೆಂಕಲೇ 
ಭೋಗದಾ ಬೀಡು! ಸರ್ವಜ್ಞ --ಸರ್ವ, ಪ. ೧೪೭೬ 


ಆಟಪಾಟಗಳಿಗೆ ನಾಟಿರಾಗವೇ ಮೊದಲು, ಊಟಕ್ಕೆ ಉಪ್ಲಿನೆಕಾಯಿ , 
ಮೊದಲು --(ಶರಣಲೀಲಾಮೃತ, ಪು. ೨೦೫) ಚೆನ್ನಪ್ಪಕವಿ 


ಒಂದು ದಿನದ ವೇಷಕ್ಕೆ ವಮಿಾಸೆ ಬೋಳಿಸಬೇಕೆ ? 


೧ ಮೂರು ದಿನದ ಪಗರಣಕ್ಕೆ ಗಡ್ಡಮಿಾಸೆ ಮಂಡೆಯಂ 
ಬೋಳಿಸಿಕೊಳ್ಳಂತೆ — (೧೦-೬೭) ಧರ್ಮಾಮೃತ 
೨ ಮೂರು ದಿವಸದ ಹಗರಣಕೆ ಹಜ್‌ಸದಿರು ಗಡ್ಡವ 
3 (೬-೪೬-೧೭) ತೊರವೆ ರಾಮಾಯಣ 


ಅರಿಯೆ ಅನ್ನೋದು ಅರಸಿನ ಗುಣ, ಬಲ್ಲೆ ಅನ್ನೋದು ಆಳಿನ ಗುಣ 


೧... ಆರಿಯೆನೆಂಬುವುದೊಂದು । ಅರಸು ಕೆಲಸವು ಕಾಣೊ 
ಅರಿದೆನೆಂದಿಹನು - ಧೊರೆಗಳಾ ಆಳೆಂದು 
ಮರೆಯಬೇಡೆಂದ ! ಸರ್ವಜ್ಞ -- (ಸರ್ವ, ಪ, ೧೩೩೭) 


೪, ಸಾಮಾಜಿಕ 


೨೧೨ ಕೂಡಿ ತಪ್ಪಬೇಡ, ಆಡಿ ಸಿಕ್ಕಬೇಡ 


೧ ಕೂಡಿ ತಪ್ಪಲ, ಬೇಡ | ಓಡಿ ಸಿಕ್ಕಲು ಬೇಡ 
(ಸರ್ವ, ಪ. ೧೩೯೪) 


೨೧೩ ಜನ ಮತವೇ ಜನಾರ್ಧನನ ಮತ 
೧ ಜನವಾಕ್ಕಂ ಜನಾರ್ಧನಃ (ಸಂ) 
೨೧೪ * ತಾಯಿ (ದೇವರು) ಮಾಡಿದ ಹೊಟ್ಟೆ, ಊರು ಮಾಡಿದ ಕೊಳಗ 


೧ ಊರು ಮಾಡಿದ ಕೊಳಗ, ತಾಯಿ ಮಾಡಿದ ಹೊಟ್ಟೆ 
--(೫-೧೧೮) ಪು. ಕೀರ್ತನೆ 
೨೧೫ ಹತ್ತು ಜನದ ಮಧ್ಯೆ ಬಿದ್ದ ಹಾವು ಸಾಯದು 


೧ ನಾಲುವರ ನಡುವಣ ಹಾವು `ಸಾಯದು 
(ವಿ.ಪ. ೩-೧೮) ಕರ್ಣಾಟ ಭಾರತ ಕಥಾಮಂಜರಿ 


೨ ಹಾವು ಹಲಬರ ನಡುವೆ ಸಾಯದು 
—(ಸ.ಪ. ೧೫-೨೮) ಕರ್ಣಟ ಭಾರತೆ ಕೆಥಾಮಂಜರಿ 


೩ ಹತ್ತರೊಳು ಬಿದ್ದಂಥ ಹಾವು ಸಾಯಲುಬಹುದೆ? 
—(ಪು.ದಾ, ದ್ರೌಪದೀ ವಸ್ತ್ರಾಪಹರೆಣ,, ಉದಯರಾಗ 
೪ ಹತ್ತರೊಳು ಬಿದ್ದ ಹಾವು ಸಾಯಬಾರದು 
--(ಸಂ. ೧೦-೧೬೯) ಬಿಜ್ಜಳನ ಚರಿತ್ರೆ 
೨೧೬ ತಮ್ಮ ಕಲಹಕ್ಕೆ ತಾವು ಐವರು, ಪರರ ಕಲಹಕ್ಕೆ ನೂರೈವರು 


೧ ಪರೈಃ ಪರಿಭವೇ ಪ್ರಾಪ್ತೇ ವಯಂ ಪಂಚೋತ್ತರಂ ಶತಮ್‌ । 
ಪರಸ್ಪರ ವಿರೋಧೇತಂ ವಯಂ ಪಂಚೈವ, ತೇ ಶತಮ್‌ ॥ 
ಸಂ, ಭಾರತ 


STREETS eles bpm ಫೇ ವಾಡೆ... .೧ಸ್ಪ್ಪ ಬಡ 0 | ಕ pe ರ ಗ ಪ lg |'೮.ಇ ೂ್‌4 ಎಎ ಬನ ಗಜಾ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೬೯ 


ಇ 


...ಎಮ್ಮೊಳಾದ ಕಲಹಕ್ಕೆಂತಾದೊಡಂ ಕೇಳೆನೂ | 
ರ್ವರೆ ದಲ್‌ ಕೌರವರಾಮುಮೆ ಶಯ್ವರೆ ವಲಂ 
ಮತ್ತೊರ್ವರೊಳ್‌ ತೊಟ್ಟಿ ಸಂ 
ಗರ ರಂಗಕ್ಕೆ ಜಸಕ್ಕೆ ಕೂಡುವೆಡೆಯೊಳ್‌ ನೂಜಿಯ್ದರಾವಲ್ಲವೇ 
(ಸಪ್ತ: ೩೬) ವಿಕ್ರಮಾರ್ಜುನ ವಿಜಯ 


ಕಲುಷದಿ ನೆಮ್ಮೊಳ್‌ ಕಲಹಂ । ಘಟಿಯಿಸಿದೊಡೆ 
ನೂರ್ವರನರ್ಗಳೆಯ ರೆ ನಾಮುಂ 
ಚಲದಿಂದನ್ಯರೆೊಳಾದೊಡೆ | ಕಲಹಂ ನೂಜಿಯ್ವರಲ್ಲಮೇ 
ನಾವೆಲ್ಲಂ 


—(೧೦-೭೩) ನೇಮಿನಾಥ ಪುರಾಣಂ 


ಪರರ ಕಲಹಕ್ಕೆ ನಾವು ನೂರೈ 
ವರುಗಳಂತಃಕಲಹಕದು ನೂ 
ರ್ವರು ವಿಚಾರಿಸಲೈ ವರಾವೆಂದನು ಮಹೀಪಾಲ : 
(ಅ.ಪ, ಸಂ. ೨೦, ಪ. ೧೪) 
ಕರ್ನಾಟ ಭಾರತ ಕಥಾಮಂಜರಿ 


ನಮ್ಮ ನಮ್ಮೊಳು ಕಿತ್ತಡಾವೈವರೆ ಪೆಜರು 
ಬಂದೊತ್ತಿದರೆ ನೂಜ್‌ ರಾವ್‌ 
—(ಪು. ೩೫೨-೭೭) ಸಾಳ್ವಭಾರತ 


ಧುರದೊಳೆಗವರು ನೂರ್ವರು ನಾವೆ ವರು ಪರಬಾಧೆಯಾರಿ- 
ಗೆಸಗಲು ನಿರುತದಿ ನಾವು ನೂರೈವರು 


೨೧೭ ಹುಲ್ಲು ಅಂತ ಅಲ್ಲಗಳೆಯಬೇಡ 


೧ 


ದಂತಸ್ಯ ನಿರ್ಧರ್ಷಣಕೇನ ರಾಜನ್‌ ಕರ್ಣಸ್ಯ ಕಂಡೂಯ 
ಕೇನ ವಾಪಿ! 
ತೃಣೇನ ಕಾರ್ಯಂ ಭವತೀಶ್ವರಾಣಾಂ ಕಿಮಂಗ 
ವಾಕ್ಟಾಣಿಮತಾ ನರೇಣ --ಸು 


ಹುಲ್ಲೇವುದೆನಲು ಬೇಡಂ | ಹುಲ್ಲುಂ ಹಲ್ಲೆಡೆಗೆ 
ಬೇಕು ಸುಜನೋತ್ವಂಸಾ (೨೮೧) ನೀತಿಸಾರ 


೪೭೦ ಕನ್ನಡ ಗಾದೆಗಳ ಮಹಾಕೋಶ 
೨೧೮ ತ್ರಾಸಿನ ಕೊಡ ಒಂದು ಬಿದ್ದರೆ ಇನ್ನೊಂದು ಉಳಿದೀತೆ ? 


೧ ತ್ರಾಸಿನ ಕೊಡನೊಂದು ಬಿರ್ದೊಡೊಂದುಟ್‌ದಪ್ಪದೇ 
--(೫-೧೦೭) ಧರ್ಮಾಮೃತ 
೨ ತ್ರಾಸಿನ ಕೊಡನೊಂದು ಬೀಟಲೊಂದಿರ್ದಪುದೇ 
— (೧೬-೧೪) ಸೂಕ್ತಿ ಸುಧಾರ್ಣವಂ 


೨೧೯ ಒಂದರ ಕೆತ್ತೆ ಇನ್ನೊಂದು ಮರಕ್ಕೆ ಅುಟೀತೆ ? 


೧ ಒರ್ಮರದ ತಿಗುಡು ಮತ್ತೊಂದು ಮರನನೇಂ ಪತ್ತುಗುಮೇ 
(೧೪-೧೭) ರಾಮಚಂದ್ರ ಚರಿತ ಪುರಾಣಂ 


೨೨೦ ಯಾರೂ ಇಲ್ಲದ ಊರಿಗೆ ಅಗಸರ ಮಾಳಿ (ಳೆ)ಯೇ ಮುತ್ತೈದೆ. 


೧ ಆರಿಯದ ಊರೊಳಗೆ ಅಗಸರ ಮಾಳಿಯೇ ಹಿರಿಯ ಮುತ್ತೈದೆ 
—(೭) ಶ್ರೀ ಮೋಹನದಾಸರ ಕೃತಿಗಳು 


ಹೋಲಿಸಿ: ೧ ಕಾಲೂರ್ಗೆ ಮೆಟಸುಬೆಲ್ಲಂ ನುಗ್ಗಿಯಬನಕ್ಕೆ 
ಗುಬ್ಬಿ ಕೋಗಿಲೆ ಆಗಸೆಯ 

ಮರಕ್ಕೆ ತೊನಸೆ ಮಜ್‌ದುಂಬಿ ಬೇಡವಳ್ಳಿಗೆ 
ಪಂದಿ ಮದ್ದಾನೆ 
= (೨-೨೨೯) ಧರ್ಮಾಮೃತ 


೨ ನಿರಸ್ತ ಪಾದವೇ ದೇಶೇ ಏರಂಡಃ 
ಸ್ವರ್ದುಮಾಯತೆ: (. .) ಕವಿಸಮಯ 
—ಮಂ.ಆ, ರುಮಾನುಜ ಅಹ್ಕುಂಗಾರ್‌ 


೨೨೧ ಜಗಳವಿಲ್ಲದೆ ಜಾವ ಹೊತ್ತಿದ್ದರೆ ಜಿಗಣೆ ಕಚ್ಚಿದ ಹಾಗಾಗುತ್ತದೆ 


೧ ಕದನವಿಲ್ಲದೆ ಹೊತ್ತು ಹೋಗದು 
(ಪು ೧೨-೩೦) ಸೋಮನಾಥ ಚಾರಿತ್ರ 


೨೨೨ ಹಾದಿ ಜಗಳ ಹಣವಡ್ಡಕ್ಕೆ ಕೊಂಡರು 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೭೧ 


೨೨೩ 


೨೨೪ 


೨೨೫ 


ಹ 


೨೨೭ 


೧ ಹಾದಿ ಹೋಗುವ ನ್ಯಾಯ ಹಣ ಬಡ್ಡಿಯಲಿ ಕೊಂಡ ಗಾದೆ 
— (ಯಕ್ಷಗಾನ: ಕ ಷ್ಠಾರ್ಜುನರ ಕಾಳಗ, 
ಸಂಕಯ್ಯ ಭಾಗವತ, ೧೮೮೦) 


೨ ಬೀದಿಗಲಹಕೊಂಡು ಕೊನರುವ ಮರುಳರಂದ 
—-(ಕ ಷ್ನಾರ್ಜುನರ ಕಾಳಗ, ಕೋನಯ್ಯ, ೧೭೫೦) 


ಮಕ್ಕಳ ಮಾತಿಗೆ ತಲೆ ಹಾಕಿ ದೊಡ್ಡವರ ಮಾನ ಹೋಯ್ತು 
ಮಕ್ಕಳ ಮಾತಿಗೆ ಒಕ್ಕಲು ಹೋದರು 


೧ ಮಕ್ಕಳ ಕಲಹ ಹಿರಿಯರ ಮುಟ್ಟದಿಹುದೆ ) 
(೩೬-೧೪) ಕೌಶಿಕ ರಾಮಾಯಣ 


ಗುದ್ದಿದವನೂ ಬಲ್ಲ, ಗುದ್ದಿ ಸಿಕೊಂಡವನೂ ಬಲ್ಲ 
೧ ಗುದ್ದಿದವನೆ ಬಲ್ಲ, ಗುದ್ದಿಸಿಕೊಂಡವನೆ ಬಲ್ಲ 
(೪-೧೪) ಪು,ದಾ,ಕೀ. 


ಅಣ್ಣತಮ್ಮಂದಿರಿಗೆ ಭಿನ್ನಭೇದವುಂಟೆ ? ಬುದ್ಧಿವಂತರಿಗೆ ಜಗಳವುಂಟೆ ? 


£8 
೧ ಅಣ್ಣ ತಮ್ಮಂದಿರಿಗೆ ಭಿನ್ನಭೇದವುಂಟೆ 
ಬುದ್ಧಿವಂತರಿಗೆ ಜಗಳುಂಟೆ | ನಮ್ಮ ಗೌಡರು 
ಇದ್ದತ್ತ ಉಂಟೆ ಬಡಸ್ತಾನ 
(ನನ್ನೂರು, ಪು. ೬೭) 


ಇಬ್ಬ ರ ಜಗಳದಲ್ಲಿ ಮೂರನೆಯವನ ಮೂಗು ಹರಿಯಿತು 


೧ ಆಡಿವವಳಾಡಿ ಪೋದಳ್‌ ನೋಡಲ್‌ 
ಬಂದವಳ್ಲಿ ಮೂಗು ಹೋಯ್ತು ಹ 
—(೧೩೦) ಕರ್ಣಾಟಕ ಪಂಚ ತಂತ್ರ 


ಇರಿಸುವುದಿರಿಸಿ ಗೆರಸಿ ತಕ್ಕೊಂಡು ನೀರಿಗೆ ಹೋದರು 


ಹೋಲಿಸಿ; ೧ ಕಿಚ್ಚಿಟ್ಟು ತಾನೆ ಹುಯ್ಯಲುಗೊಡುವರೆ 
— (೪೭-೧೭) ಸಿಂಗಿರಾಜ ಪುರಾಣ 


೨೨೯ 


೨೩೪ 


ಕನ್ನಡ ಗಾದೆಗಳ ಮಹಾಕೋಶ 


ಒಂದು ನಾಯಿಗೆ ಹಿಟ್ಟು ಹಾಕಿ ಎರಡು ನಾಯಿ ಛೂ ಬಿಟ್ಟಹಾಗೆ 
ಹೋಲಿಸಿ : ೧ ಒಂದು ಮೊಲಕ್ಕೆ ಒಂಬತ್ತು ನಾಯಿ ಕರೆದಂಗೆ 
ತೊಟ್ಟೆಲನ್ನೂ ತೂಗುವುದು, ಮಗುವನ್ನೂ ಜಿಗುಟುವುದು 


೧ ಕೂಸಂ ಚಿವುಂಟುವೈ ತೊಟ್ಟಿಲಂ ತೂಗುವೈ 


—(ನಂಬಿರ ೧೫-೧೪೧) 
ಅವನ ಸಾಕ್ಷಿ ಅಡ್ಡಗೋಡೆ ಮೇಲಿನ ದೀಪ 
೧ ದೀವಿಗಡ್ಡಾಗೋಡೆ ಮೇಲ ಡೆ 
ದೀವಿಗೆಯು ಬೆಳಗಿದುದು ಹೊರಗೊಳಗೆ 
--(೬-೪೮) ಜ್ಞಾನಸಿಂಧು 
ಓತಿಗೆ ಬೇಲಿ ಸಾಕ್ಷಿ, ಬೇಲಿಗೆ ಓತಿ ಸಾಕ್ಷಿ 
೧ ತಿಗೆ ಬೇಲಿ ಸಾಕ್ಷಿ 
(೫-೯) ಸೌಂದರೆ ಪುರಾಣ 


ಕಂಡದ್ದು ಕಂಡೆ(ಕಾಣೆ) ಉತ್ತಮ, ಕಂಡದ್ದು ಕಾಣೆ(ಕಂಡೆ) ಮಧ್ಯಮ, 
ಕಾಣದ್ದು ಕಂಡೆ ನೀಚೆ 


೧ :ಕಂಡುದ ಪೇಳ್ವವ ಮಧ್ಯವ, ಕಾಣದ ಕಂಡೆನೆಂಬುವನತ್ಯಧಮ, 
ಪೇಳದೆ ಸುಮ್ಮನಿರುವಾತನೆ ಭೂಮಂಡಲಕತಿ ಪುಣ್ಯಪುರುಷ 
--(೯-೨೧) ನಾಗಕುಮಾರ ಚರಿತ 


ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ 


ಹೋಲಿಸಿ : ಬೇವು ತಾ ಪರಿಪಕ್ವವಾದರೆ ಹಾವು ಮೆಕ್ಕೆಕೆ ಸಾಕ್ಷಿಗಡ ! 
--(ಅ.ಪ, ೧೭-೭೫) ಕರ್ಣಾಟ ಭಾರತ ಕಥಾಮಂಜರಿ 


ಅಂಗೈ ಒಳಗಿನ ನೆಲ್ಲಿಕಾಂಂ 


೧. ಕರಸ್ಥಿತಾಮಳಕಂ (೧೫-೮೫) ಆದಿಪುರಾಣಂ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೭೩ 


೨೩೫ 


೨ ಕಯ್ಕೊಳಿರ್ದಾಮಳಕೆ ಫಳೆಮ್‌ 
--(ಕಥಾವತರಣ-೭೫) ಶಾಂತಿ ಪುರಾಣಂ 


೩ ಕಯ್ಯೊಳಿರ್ದಾವಂಳಕ ಫಳಮ್‌ 

--(ಕಥಾವತರಣ-೭೫) ಕರ್ಣಾಟಕ ಕಾದಂಬರಿ 
೪ ಹಸ್ತತಲಾಮಲಕಂ — (೩-೬೮) ಚಂದ್ರಪ್ರಭ ಪುರಾಣಂ 
೫ ಅಂಗೆ ನೆಲ್ಲಿ (೪-೯೬) ಧರ್ಮನಾಥ ಪುರಾಣಂ 


೬ ಅಂಗೆ ಯ್ಯ ನೆಲ್ಲಿಯುಕಾಯಂತೆ 
— (೭.೧೧೭) ರಾಮ:ನಾಥ ಒರಿತ 


೭ ಕರತಳದಾವಃಳಕದಂತೆ --ಕವಿ ಚರಿತ್ರೆ, ಭಾಗ-೩ 


೮ ನುಡಿಯೋಳ್‌ ಪುದಿದರ್ಥಮಂಗೆ ಯ ನೆಲ್ಲಿಯಕಾಯಂತೆ 
ತೋರ್ವವೋಲ್‌ —-ಚಿಕದೇವರಾಜ ವಂಶಾವಳಿ 


೯. ಕೆ ನೆಲ್ಲಿಯ ಪೋಲ್‌ 
; — (೫-೧೬7) (೪-೧೦೬) ಚಿಕದೇವರಾಜ ವಂಶಾವಳಿ 


೧೦ ಹವಣರಿವುದಂಗೈಯ ನೆಶ್ಲಿಯಕಾಯಿ ಪಾಂಗಿನಲಿ 
..(ತಾಮಸ ಪ್ರಭು ಚರಿತಂ) 


ಕ್ರೈ (ಅಂಗೈ ಹುಣ್ಣಿಗೆ, ನೆಲ್ಲಿಗೆ ಅಂಗೈನೋಡಲಿಕ್ಕೆ, ಮುಂಗೈ ಕಂಕಣಕ್ಕೆ) 
ಕನ್ನಡಿ ಯಾಕೆ ; ಕಣ್ಣಿಗೆ ಕಾಣುವುದಕ್ಕೆ ಕನ್ನಡಿಯಾಕೆ, ಕರತಲದ ಕಜ್ಜಿಗೆ 
ಕನ್ನಡಿ ಯಾಕೆ ? 


೧ ಮುಂಗೆ ಯ ಕಂಕಣಮಂ ಕನ್ನಡಿಯಿಂ ನೋಟ್ಬ ಗಾಂಪರಂತೆ 
— (೯-೧೧೫ ಧರ್ಮಾಮೃತ 


೨ ಮುಂಗೆ ೈಯ್ಕ್ಯೊಳಿರ್ದ ಕಂಕಣಕೇಂ ಗಟ 
ಕನ್ನಡಿಯನಜಪ ಬೆಳ್ತೆನಮಾಗಳ್‌ 
—(೧೨-೨೩೫) ನೇಮಿನಾಥ ಪುರಾಣಂ 


೩ ಮುಂಗೆ ಯ ಕಂಕಣಕೆ ಕಂನಡಿಯ ತೋರುವಂತೆ 
(೧೩೬) ಬಸವೇಶ್ವರ ವಚನಗಳ್ಳು 


೪೭೪ 


(ಈ 


೧೦ 


೧೦ 


೧೨ 


೧೪ 


೧೫ 


ಕನ್ನಡ ಗಾದೆಗಳ ಮಹಾಕೋಶ 


ಮುಂಗಯ್ಯ ಕಂಕಣಕೆ ಕನ್ನಡಿ ಬೇಡ 
(೨೩) ಉರಿಲಿಂಗ ಪೆದ್ದಿಯ ವಚನಗಳು 


ಮುಂಗೈಯ ಕಡಗಕೆ ಮುಕುರವೇತಕೆ? 
—(೧೩-೧೪) ಬಸವ ಪುರಾಣ 


ಮುಂಗೈಯ ಕಂಕಣಕೇಕೆ ಕನ್ನಡಿ ? 
(ಕಾಂ, ೫, ಸಂ. ೫, ಪ ೮೩,) ಬಸವ ಪುರಾಣ 


ಕಯ್ಯ ಕಂಕಣಕೇಕೆ ಕಂನಡಿಯನರಸುವರ್‌ ? 
--(೧೦-೨೦) ಪದ್ಮರಾಜ ಪುರಾಣ 


ಕೈಯ ಕಂಕಣಕೆ ಕನ್ನಡಿಯೆ 
---(೧೩) (೯೬) ಗುರುಮೂರ್ತಿ ಶಂಕರ ಶತಕ 


ಮುಂಗಯ್ಯ ಕಂತಣಕೆ ಕನ್ನಡಿಯದೇಕೆ ) 
— (೧2-೬೦) ಸೌಂದರ ಪುರಾಣಂ 


ಆಚ್ಚಕೆಗಂಕಣಕೆ ಮಣಿಮಯದಚ್ಚಗನ್ನಡಿಯೇಕೆ ? 
(೯-೫೧-೯) ತೊರವೆ ರಾಮಾಯಣ 


ಉಂಗುರವನು ನೋಡುವೊಡೆ 
ಕನ್ನಡಿಯ ಮನಂಗೊಂಡರಸಲದೇಕೆ ? 
(೩೧-೩೮) ನೇಮಿಜಿನೇಶ ಸೆಂಗತಿ 


ಕೈಯ ಕಂಕಣಕೆ ಕನ್ನಡಿಯೆ ? 
— (5೯-6೮), ನೇವಿ:ಜಿನೇಶ ಸಂಗತಿ 
ಕರದಲೊಪ್ಪುವ ಮುತ್ತಿಗೆ ಕನ್ನಡಿಯ ನೋಡಲೇಕೆ ? 
—(೬) ಶ್ರೀ ವ್ಯಾಸರಾಯ ಸ್ವಾಮಿಗಳವರ ಕೃತಿಗಳು 
ಮುಕುರವೇ ಕೈಗೈವ ವಸ್ತುವಿಗೆ ? 
--(ಅಷ್ಟ, ಸ್ಕಂ, ಸಂ-೧೩, ಪ-೩೫) ಕನ್ನಡ ಭಾಗವತ 


ಮುಂಗೆ ಕಂಕಣಕೇಕೆ ಕನ್ನಡಿ ? 
(ಪು. ೪೬೫-೨೫) ಸುಳ್ವೆಭಾರತ 


ಗಾದೆಗಳ ಕಾವ್ಯ ಪ್ರಯೋಗಗಳು 


೧೬ 


೧೭ 


೧೮ 


೨೧ 


ಹ್‌ 


೨೩ 


೨೫ 


೨೬ 


೪೭೫ 


ಮುಂಗೆ % ಕಂಕಣಕೆ ಕನ್ನಡಿಯೇಕೆ ? 
—(೭-೪) ನಳಚರಿತ್ರೆ 


ಮುಂಗೈಯ ಕಂಕಣಕೆ ಕನ್ನಡಿಯ ಪೊಲಬೇಕೆ ? 
—(ಸಂ-೨೩-ಪ-೨೩) ಸಿದ್ಧೇಶ್ವರ ಪುರಾಣ 


ಕಾಣಬಹುದಕೆ ಕನ್ನಡಿಯೆ ? 
—(ಸಂ. ೬೦) ಭರತೇಶ ವೈಭವ 


ಕರದ ಕಂಕಣಕೆ ಕನ್ನಡಿಯುಂಟೆ ? 
(ಸಂ ೪-ಪ ೧೮) (ಸಂ ೫೦-ಪ ೩೩) 


ಚೆನ್ನಬಸವ ಪುರಾಣ 


ಕೈಯ ಕಂಕಣಕೇಕೆ ಕನ್ನಡಿ ? 
(ಸಂ ೫೦-ಪ ೩೩) ಚೆನ್ನಬಸವ ಪುರಾಣ 


ಷ್ಠ 


ಕೈಯೊಳಿಕ್ಕಿದಾಭರಣಕ್ಕೆ ಕನ್ನಡಿಯೆ ? 
--(೧೯-೨೦) ಚೆನ್ನಬಸವ ಪುರಾಣ 


ಕರ ಕಂಕಣ ವೀಕ್ಷಣಕ್ಕೆ ವೇಳ್ಳು ಮೆ ಮುಕುರಂ 


—(೩೭-೭೭) ವೃಷಭೇಂದ್ರ ವಿಜಯ 


ಮುಂಗಯ್ಯ ಕಂಕಣಕೇಂ ಕನ್ನಡಿಯುಂಬೆ ) 
— (೨೪-೪೭) (೩೬-೨೧) ವೃಷಭೇಂದ್ರ ವಿಜಯ 


ಕನ್ನಡಿಯೆ ಮುಂಗಯ್ಯ ಕಂಕಣಕೆ 
(೩-೧೦7) ಅನುಭವಾಮ ತ 


ಕರಕಂಕಣಕೆ ಕನ್ನಡಿಯೆ 
—(ಬಾ,ಕಾಂ. ೧೧-೧೫) 
ಶ್ರೀರಾಮಾಭ್ಯುದಯ ಕಥಾಕುಸುಮ ಮಂಜರಿ 


ಪ್ರಕಟತರ ಕಂಕಣವನೋಳ್ಟೊದೆ ಮುಕುರವೇತಕೆ ? 
(ಯು. ಕಾಂ, ೧೦-೩) 
ಶ್ರೀರಾಮಾಭ್ಯುದಯ ಕಥಾಕ:ಸುಮ ಮಂಜರಿ 


೪೭೬ 


೨೭ 


ರ್ಪಿ 


೩೦ 


ಕನ್ನಡ ಗಾದೆಗಳ ವಹಾಕೋಶ 


ಕರದ ಪುಣ್ಣಿಗೆ ಕನ್ನಡಿಯೇ ? 
(೬-೯೪) ಪದ್ಮಾವತಿ ಚರಿತೆ 


ಕರದೊಳಿಹ ವ್ರಣಕಿನ್ನು ಕನ್ನಡಿಯನರಸಲೇಕೆ ? 
—(ಅಯೋ,ಕಾಂ, ೩೫-೫೦) ಶ್ರೀಮದ್ರಾಮಾಯಣಂ 


ಕಂಕಣವ ನೋಡೆ ಕನ್ನಡಿಯುಬೇಕೆ ? 
—(ಕಿ.ಕಾಂ. ೨೦-೪೦) ಶ್ರೀವಂದ್ರಾಮಾಯಣಂ 


ಯಾಕೆ ಮುಂಗೈಯ ಕಂಕಣಕ್ಕೆ ಕನ್ನಡಿಯು 
— (ಸಂ. ೪-೨೧೩) ಮೋಳಿಗಯ್ಯನ ಪುರಾಣ 


೩೧ ಅಂಗೈ ಪುಣಿಕ್‌ ಕನ್ನಡಿ ಬೋಂಡುವಾ 


—(ಕೊಡಗು ಗಾದೆ) 


೨೩೬ ಪ್ರತ್ಯಕ್ಷವೇ ಪ್ರಮಾಣ 


೧ 


ಪ್ರತ್ಯಕ್ಷಕೆ ಪ್ರಮಾಣವದೇಕೆ ? 
— (೩-೯೯) ತೊರವೆ ರಾಮಾಯಣ 


ಪ್ರತ್ಯಕ್ಷಕೇಕೆ ಪ್ರಮಾಣ? --(೧೧-೪೦) ಸಿಂಗರಾಜ ಪುರಾಣ 


ಪ್ರತ್ಯಕ್ಷಮಿರೆ ಪ್ರಮಾಣಿಸಿ ನೋಡಬೇಕೆಂಬ... 
ನೀತಿಶಾಸ್ತ್ರಮುಂಟು --(೪-೪೬) ಚೆನ್ನಬಸವಪುರಾಣ 


೨೩೭ ಸಾವಿರ ಸುತ್ತಿಗೆ ಒಂದೇ (ಗಂಟು) ಕೊಕ್ಕೆ 


೧ 


ಸಾಸಿರ ಸುತ್ತನೊಂದು ಗಂಟುಟುಗುಂ 
(೭-೫೬) ಸಮಯ ಪರೀಕ್ಷೆ 


೨೩೮ ತಾಯಿ ಮಕ್ಕಳ ಜಗಳ ನ್ಯಾಯ ಮಾಡೋಕಾಗಲ್ಲ 


೧ 


ತಾಯಿ ಮಕ್ಕಳ ಜಗಳ ನ್ಯಾಯ ಮಾಡುವರ್ಯೂರೆ 
—ಹಳ್ಳಿಹಾ, ಪು. (೯೩೦) 


೨೩೯ ಹಾವೂ ಸಾಯಬಾರ(ದು), ಕೋಲೂ ಮುರಿಯಬಾರ(ದು) 


೧ 


ಹಾವು ಸಾಯದು, ಕೋಲು ಮುರಿಯದು 
—(೪೩೩) ಮೋಳಿಗೆ ಮಾರಯ್ಯನ ವಚನಗಳು 


ಗಿಸಿದೆಗಳ ಕಾವ್ಯ ಪ್ರಯೋಗಗೆಳು ೪೬೭ 


೨೪೦ 


೨೪೧ 


೨೪೨ 


೨೪೩ 


೨೪೪ 


ಬೆಜವಾಡದ ನ್ಯಾಯ 
೧ ಬೆಜವಾಡ ವಾದ --(೫-೬೩-೩) ಕೈವಲ್ಯ ಪದ್ದತಿ 

[a ಟೆ 

ಬ್ರಾಹ್ಮಣ ಗಳಿಸಿದ್ದು ಪಿಂಡಕ್ಕೆ, ಒಕ್ಕಲಿಗ ಗಳಿಸಿದ್ದು ದಂಡಕ್ಕೆ, ತುರುಕ 


ಗಳಿಸಿದ್ದು (ತುಂಡಿಗೆ, ಬಟ್ಟಿ ಗೆ) ಖಂಡಕ್ಕೆ, ಹೊಲೆಯ ಗಳಿಸಿದ್ದು ಹೆಂಡಕ್ಕೆ. 
ಭಟ್ಟರ ದುಡ್ಡು ಪಿಂಡಕ್ಕೆ, ಸೆಟ್ಟಿ ದುಡ್ಡು ದಂಡಕ್ಕೆ. 


೧ ಹೆಂಡಕ್ಕೆ ಹೊಲೆಯ ತಾ! ಕಂಡಕ್ಕೆ ಕಟುಗ ತಾ! 
ದಂಡಕೆ ಕೃಷಿಕ - ಹಾರುವನು ತಂದು ತಾ 
ಪಿಂಡಕ್ಕೆ ಇಡುವ ! ಸರ್ವಜ್ಞ --ಸರ್ವ, (ಪ. ೯೦೯) 


ಜಂಗಮ ಜಾತಿ, ಗಂಗಳದಾಗೆ ಮೋತಿ 


೧ ಜಂಗಮ ಜಾತಿ! ಗಡಿಗ್ಯಾಗ ಮೋತಿ 
ಹುಟ್ಟಿಲೆ ಹೊಟ್ಟೆದರ ಪುರುಪುರು... 
—-ಜನಾಂಗದಜಿ, (ಪು. ೫೫) 


ಲಿಂಗಕ್ಕೆ ಹೊಲೆಯಿಲ್ಲ, ಗಂಗೆಗೆ ದೋಷವಿಲ್ಲ. ಗಂಗೆಗೆ ಹೊಲೆಯಿಲ್ಲ, 
ಜಂಗಮರಿಗೆ ಕುಲವಿಲ್ಲ 


೧ ಹೊಲೆಯುಂಟೆ ಲಿಂಗವಿದ್ದೆಡೆಯಲ್ಲಿ? ಕುಲವುಂಟೆ ಜಂಗಮ 
ವಿದ್ದೆಡೆಯಲ್ಲಿ? ಎಂಜಲುಂಟೆ ಪ್ರಸಾದವಿದ್ದೆಡೆಯಲ್ಲಿ?... 


(೫೮೦)-- ಬಸವೇಶ ರರ ವಚನಗಳು 
ನೂರು ಅನಾಚಾರ ಒಂದು ಶಿವಾಚಾರ 


೧ ಆಚಾರ ಅನಾಚಾರ ಎಂಬುದಿಲ್ಲ. ಸೀಮೆ ನಿಸ್ಸೀಮೆ ಎಂಬುದಿಲ್ಲ, 
ಗಮನ ನಿರ್ಗಮನ ಎಂಬುದಿಲ್ಲ. ಸಾವಿರ ಅನಾಚಾರ ಒಂದು 
ಶಿವಾಚಾರ. 


[೩೭೨, ಪ್ರಸಾದಿಯ ಐಕ್ಕನ ವಿಷಯದಲ್ಲಿ ಈ ವಚನ ಹೇಳಿದೆ] 


--ತೋಂಟದ ಸಿದ್ದೇಶ ಎರ 


೪೭೮ 


೨೪೭ 


೨೪೮ 


೨೪೯ 


೨೫೦ 


ಅನ್ಮಿಡ ಗಾದೆಗಳ ಮಹಾಕೋಶಿ 


ಆಚಾರದಿಂದ ಹಾರುವನಾದ.,... 


೧ ಅಶ ಚಿ ಶೂದ್ರತ್ವವಾಚಾರವೇ ಬ್ರಾಹ್ಮಣ್ಯ 
ಕೈವಲ್ಯ ಕಲ್ಪವಲ್ಲರಿ, ನಿಜಗುಣ ಶಿವಯೋಗಿ 


ಹಾರುವಯ್ಯನ ಸಂಗ ಹಲವಂಗ್ಲ_ 


೧ ದೊಡ್ಮ್ಡೋರ ಸಂಗ ಗೆಜ್ಜೆಮೇಗಲ ಲಿಂಗ 
ಹಾರುವರ ಸಂಗ ಅಲವಂಗ —(ಆ.ಮು, ಪು. ೨೮ 


ಮೂರು ನಾಮದವ ಸ್ವರ್ಗಕ್ಕೆ ಹೋದರೆ, ಮೂವತ್ತು ನಾಮದವ ಎಲ್ಲಿಗೆ 
ಹೋಗ್ತಾನೆ? 


ಹೋಲಿಸಿ: ೧ ಮೂರಿಳೆಯನಿಟ್ಟಾತ | ಹಾರುವಡೆ ಸ್ವರ್ಗಕ್ಕೆ 
ನೂರೆಂಟು ಎಳೆಯ - ಕವುದಿಯ ಹೊದ್ದಾತ । 
ಹಾರನೇಕಯ್ಯ ? ಸರ್ವಜ್ಞ 
—ಸರ್ವ (ಪ. ೮೩೫) 


ಜಾತಿಹೀನನ ಮನೆ ಜ್ಯೋತಿ ಹೀನವೆ? 
೧ ಜಾತಿಹೀನರ ಮನೆಯ । ಜೋತಿ ತಾ ಹೀನವೆ? 


ಜಾತಿ ವಿಜಾತಿ-ಎನಬೇಡ, ದೇವನೊಲಿ - 
'ದಾತನೇ ಜಾತ! ಸರ್ವಜ್ಞ —ಸರ್ವ (ಪ. ೮೮೩) 


ಹುಟ್ಟಿದ್ದು ಹೊಲೆಯೂರು, ಬೆಳೆದದ್ದು ಮೊಲೆಯೂರು, ಇದ್ದದ್ದು 


ಈ ಊರು, ಹೋಗುವುದು ಹೊಸ ಊರು 


೧ ಹುಟ್ಟಿದ್ದು ಹೊಲೆಯೂರು ಬೆಳೆದದ್ದು ಮೊಲೆಯೂರು 
ಇಟ್ಟದ್ದು ಎತ್ತಿದ್ದು ಕಾಡೂರಾಯಿತಲ್ಲೋ ಜೀವವೇ 
—(ಉಗಾಭೋಗ-೧೫) ಹ.ಕೀ.ತ. 


ಜಾತಿ ತಪ್ಪಿದರೂ ನೀತಿ ತಪ್ಪಬಾರದು 


ಹೋಲಿಸಿ : ನೀತಿಯ ರೀತಿಯಿಲ್ಲದವನೇತರ ಜಾತಿಯೋ 
—(೧೧) ನೀತಿಸಾರ 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೭೯ 
೨೫೧ ಹೊಲಗೇರಿ ಮಧ್ಯದ ಬಿಸಿಲು ಮುಟಾ )ದೀತೆ? 
೧  ಹೊಲಗೆಜಳ್‌ಯ ಜಲದ ನಡುವೆ ಬಿಂಬಿಸುವ ರವಿ ಹೊಲೆಯನೆ 
(೮-೨೯) ಹರಿಶ್ಚಂದ ಕಾವ್ಯ 
೨೫೨ ಹೊಲೆಯ ಕೊಬ್ಬು ಹೆಚ್ಚಿ ಹೆತ್ತವ್ವನ ಹತ್ತಿರ ಹೋದನಂತೆ 
ಹೋಲಿಸಿ; ೧ ಸೊರ್ಕಿದ ಗೂಳಿ ತಾಯನೇಜ್‌ತ್ತು 
— (೩-೫೪) ಯಶೋಧರ ಕಾವ್ಯ 
೨ ತೋಳ್ನಿಡಿದಾದೊಡೆ ತಾಯ್ಗೆ ತಪ್ಪುವನ 


ಗಾದೆಯವೋಲ್‌ 
—(ಆ ೨೪-೩೯೫) ತಿ ಷಷ್ಠಿ ಪುರಾತನ ಚರಿತ್ರ 


೩  ತೋಳ್ತೋರವಾಯಿತೆಂದು ತಾಯನಪ್ಪಲಂ 
ಮನಂದರಬಹುದೆ ? 
— (೨೩-೩೨) ಸಾಳ ಭಾರತ 


೨೫೩ - ಹೊಲೆಯನ ಪಾಯಸ ಹಾರುವರಿಗೇಕೆ ? 


೧ ಕೀಳು ಜಾತಿಯ ಮನೆಯೊಳೆಗಿರ್ದ ಪರಮಾನ್ನ ಮೇಲಾಗುವುದೆ? 
— (೩-೫೧) ಪದ್ಮಾವತೀ ಚರಿತೆ 


೨೫೪ ಒಕ್ಕಲಿಗನ ಓದು ಓದಲ್ಲ, ಬೆಕ್ಕು ಹೆಬ್ಬುಲಿಯಲ್ಲ, ಎಕ್ಕದಗಿಡ ವನವಲ್ಲ 
ಇವು ಮೂರೂ ಲೆಕ್ನಕ್ಕಿಲ್ಲ 


ರ ಶನಿ 


೧ ಒಕ್ಕಲಿಗನೋದಲ್ಲ । ಬೆಕ್ಕು ಹೆಬ್ಬುಲಿಯಲ್ಲ | 
ಎಕ್ಕೆಯಾಗಿಡವು ಬನವಲ್ಲ, ಇವು ಮೂರು 
ಲೆಕ್ಕದೊಳಗಿಲ್ಲ! ಸರ್ವಜ್ಞ —ಸರ್ವ, (ಪ. ೧೩೫೫) 


೨೫೫ ಕೊಕ್ಕರೆಗೆ ಒಂದು ಕೆರೆಯೆ, ಕೊರಮನಿಗೆ ಒಂದು ಊರೆ? 


೧ ಎತ್ತಲಾ ದೇಶದವನೋ ಯಾವ ನಾಡಿನಿಂದ ಬಂದೊ | 
ಕೊಕ ರೆಗೆ ಒಂದು ಕೆರೆಯು । ಕೊರಮರಿಗೆ ಒಂದು ಊರಂ 
—ಜಾನಪ, (ಪು. ೪೧೨) 


೨೫೬ . ಮನುಷ್ಯ ಮಾನವರಲ್ಲಿ ಕೊರವ ಚಂಡಾಳ, ಹಕ್ಕಿಪಕ್ಕಿಗಳಲ್ಲಿ ಕಾಗೆ ಚಂಡಾಳ 


೪೮೦ ಕನ್ನಡ ಗಾದೆಗಳ ಮಹಾಕೋಶ 


೨೫೭ ಹಣವಿಲ್ಲದವನ ಬದುಕು ಹೆಣೀನ್ಹಾಗೆ 


೧ ಹಣವಿಲ್ಲದವ ಸತ್ತ ಹೆಣನು 
(೧೦-೧೨೧) ನೇಮಿಜಿನೇಶ ಸಂಗತಿ 


೨ ಹಣನು ತೀರಿದ ಬಳಿಕಲಾವನೂ ಹೆಣನೆ 
(೭-೩೨) ಸಾಳ್ವಭಾರತ 


೩ ಹಣವಿಲ್ಲದವನೊಬ್ಬ ಹೆಣಕಿಂತ ಕಡೆಯ್ಕೆಯ 
—(೩೫) ಶ್ರೀ ವಾದಿರಾಜ ಸ್ವಾಮಿಗಳವರ ಕೃತಿಗಳು 


೪ ಹಣವಿಲ್ಲದ ನರ ಹೆಣಕಿಂತ ಕಡೆ ಗುರುರಾಯ ವಿಠಲ 
೨೫೮ ಹಣ ಎಂದರೆ ಹೆಣವೂ ಬಾಯಿಬಿಡುವುದು 


೧ ಹಣವ ಕಂಡರೆ ಬಾಯಿ । ಹೆಣ ಬಿಡುವುದೆಂದೆನಲು 
(ಸರ್ವ, ಪ. ೧೭೫೯) 


೨೫೯ ಪುಣ್ಯವಂತ ಮುಟ್ಟಿದ್ದೆಲ್ಲ ಚಿನ್ನ 


೧ ಪುಣ್ಮವಂತರ್ಗೆ ಮಣ್ಣಂ ಪಿಡಿದೊಡಂ ಪೊನ್ನಕ್ಕುಂ 
--ಲೀಲಾವತಿ ಪ್ರಬಂಧ 
೨ ಪುಣ್ಯಹೀನನ ಕೈಯಲ್ಲಿದ್ದ ಹಿರಣ್ಯವೊಡ್ಡಾಗಿಪ್ಪ ಪರಿಯೊಳು 
(ಕಾಂ. ೫, ಸಂ, ೫೪, ಪ, ೨೧) ಬಸವಪುರಾಣ 
೩ ಪುಣ್ಯವಂತರು ಮುಟ್ಟೆ ಮಣ್ಣು ಹೊನ್ನಹುದು 
--(೭೩-೮) ಭರತೇಶ ವೈಭವ 
೪ ನಿರ್ಮಲಮಶಿ ಮಣ್ಣಂ ಪಿಡಿದಡೆ ಘಳಿಲನೆ ಪೊನ್ನಪ್ಪುದಲ್ತೆ 
--(೪೧-೧೭) ವೃಷಭೇಂದ್ರವಿಜಯ 
೫ ಪುಣ್ಯಗಳಹ ಕಾಲಕ್ಕೆ ಮಣ್ಣು ಹೊನ್ನಹುದು 
ಹೋಲಿಸಿ: ಪುಣ್ಯವುಳ್ಳಾ ಕಾಲಕ್ಕೆ ಪಾಷಾಣ ಪರುಷವಪ್ಪುದು ತಪ್ಪದು 
ಮಣ್ಣು ಹೊನ್ನಪ್ಪುದು —ಪ್ರಭುದೇವರ ವಚನ 


ದೆಗಳ ಉದ್ಯ ಪ್ರಯೋಗಗಳೂ $6) 
ಪುಣ್ಕವಿದವನ ಕೈಯಗ್ಗಿ ಪರುಷ ಪಾಷಾಣ 


೧ ಪಾಓಯ ಕಣ್ಣೆ ಷರುಷ ಕಲ್ಲಾದೆಂತೆ 
(೬೭) ಧರ್ಮಾಮೃತ (?) 


೨ ನಿರ್ದೈವವಂಗೈತಳಿಕೆ ಬಂದರೆ ಪರುಷ ಪಾಷಾಣ 


೩ ಪಾಏಯ ಕಣ್ಣೆ ಪರುಷ ಕಲ್ಲಾದಂತೆ 
— (೬೭) ಪ್ರೌಢರಾಯನ ಕಾವ್ಯ 


9 ಪುಣ್ಕಸೀನರಿಗೆ ದೊರಕಿದ ಪರುಷ ಪಾಷಾಣ 
(೬-೯೩) ಪದ್ಮಾವತಿ ಚರಿತೆ 


೫ ಪಾಬಯ ಕಣ್ಣೆ ಪರುಷ ಕಲ್ಪೂಯ್ತೆಂಬ ಸಂದ ಗಾದೆಯ 
ನುಡಿಯ ತೆರನಾಯ್ತು (೧೪-೫೩) ಮಹಲಿಂಗಲೀಲೆ 


ಕೂಡಿ ಬರುವ ಕಾಲಕ್ಕೆ ಸದ್ದಿಲ್ಲ 
) ಕೊಡಿ ಬರುವ ಕಾಲಕ್ಕೆ ಓಡ್ಚಂತು ಅಂತ 


೧ ಬರುವ ಕಾಲದೆ ಪುಣ್ಯವಾರಿಗು ಪೊರೆಯದೈದುವುದು 
ps , —ಅರೆ, ಕಾಂ, ಸಂ. ೨; ಪೈ, ೭೨ (ರಾಮಾಯಣ ಸಂಗ್ರಹ) 


ಬರೋ ಭಾಗ್ಯವನ್ನು ಬಾಗಮ್ಮ ತಡೆದಾಳೆ ? 


ಹೋಲಿಸಿ: ಪ್ರಾಪ್ತವ್ಯಮರ್ಥಂ ಲಭತೇ ಮನುಷ್ಕೋ 
ದೇಮೋತಪಿ ತಂ ಲಂಘಯಿತುಂ ನ ಶಕ್ತಃ ಸಳ) 


೪ ಬರಿ ಚೀಲಕ್ಕೆ ಕೈಹಾಕಿದರೆ ದಂಡ್ಡಿ ಸಿಕ್ಕುತ್ತಾ? 


೧ ಬರಿಯ ಚೀಲದೊಳು ಕೈ ಇಕ್ಕಲೇನಹುದು 
(೩-೨೦-೨) ಕೈವಲ್ಯಕಲ್ಪವಲ್ಲರಿ 


೨೬೫ ಮಹದೇವ ಕೊಟ್ಟರೆ ಮನೆಯೆಲ್ಲ ತುಂಬುತ್ತೆ, 
SR ಮೂದೇವಿ ಕೊಟ್ಟರೆ ಮೂಲೆಗೂ ಎಟಗ್ಗು 


೪೮೨ ಕನ್ನಡ ಗಾದೆಗಳ ಮಹಾಕೋಶ 
೧ ಜನವೇನು ಕೊಟ್ಟೇತು ಮನವೇನು ತಣಿದೀತು 
ಮುಂಜಾಣ ದಾನ ಗುರುಮಲ್ಲ | ಕೊಟ್ಟರೆ 
ಮನೆ ತುಂಬಿ ನಮ್ಮ ಮನೆ ತುಂಬಿ ॥ (ಆಹ, ಪು. ೩) 
೨೬೬ ಕೊಡುವ ಶಿವನಿಗೆ ಬಡತನವೆ ? 


೧ ಇಂದಿಂಗೆಂದು ನಾಳಿಂಗೆಿದು ಚಿಂತಿಸಲೇಕೊ ? ತಂದಿಕ್ಕುವ 
ಶಿವಂಗೆ ಬಡತನವೆ ? 
(೯೧) ದೇವರ ದಾಸಿಯಯ್ಯ ವಚನಗಳು 
೨೬೭ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ್ಯೆ ? 


೧ ಹುಟ್ಟಿಸಿದ ದೇವ ಹುಲ್ಲು ಮೇಯಿಸುವನಲ್ಲ 


೨ ಹುಟ್ಟಿಸಿದ ದೇವ ಹುಲ್ಲು ಮೇಯಿಸುವನೆ? 
—ಹ.ಕೀ.ತ, ಪು-೩೬೫ 


ಹೋಲಿಸಿ : ಸೃಷ್ಟಿ ಮಾಡಿದ ದೇವ ಸ್ಥಿತಿ ಮಾಡಲರಿಯನೆ 
— (ಉಗಾಭೋಗ-೧೪, ಪುರಂದಾ) 


ಹುಟ್ಟಿಸಿದ ದೇವರು ರಕ್ಷಿಸುವನಲ್ಲದೆ ಮಾಣಂ 
—(೧೧೭) ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ 


೨೬೮ ಹುಟ್ಟಿದ ಮಲ್ಲಿಗಿ ಹುಟ್ಟಿದ್ದಾಂಗ ಇರೂದಿಲ್ಲ 


೧ ಹುಟ್ಟೀದ ಮಲ್ಲಿಗೆ ಹುಟ್ಟಿದಂಗೆ ಇರುವೋದೆ ತ 
--ನನ್ನೂರು, ಪು-೨೩ 


೨೬೯ ಹೊಳಿದರ್ಥವನಜಿಸಿ ಹಡೆವನ ಕಾಲು ಕೊಂಡೊಯ್ವಂತೆ 
೨-೮-೨೫ ಪ ಕ್ರಭುಲಿಂಗ ಲೀಲೆ ಸಂಗ್ರಹ 


೨೭೦ ಎಣ್ಣೆ ಹೆಚ್ಚಿಕೊಂಡು ಮರಳಲ್ಲಿ ಹೊರಳಾಡಿದರೆ ಎಷ್ಟು ಹತ್ತುತ್ತೋ 
ಅಷ್ಟೇ 


ಗಾದೆಗಳ ಕಾವ್ಶ ಪ್ರಯೋಗಗಳು ೪೮೩ 


೧ ತನ್ನಶಿರ ಅಡಿಮಾಡಿ ತಪವ ಮಾಡಿದರೇನು! ಎಣ್ಣೆ ಹಚ್ಚಿ 
ಹುಡಿಯೊಳಗೆ ಉರುಳಾಡಲೇನು 
—ಹ.ಕೀತ. ಕೀ-೧೯೩ 


೨೭೧ ದುಡಿದದ್ದುಂಡೆಯೊ ಪಡೆದದ್ದುಂಡೆಯೊ ! 


೧ ಪಡೆದಷ್ಟುಣ್ಣದೆ ಪೋಪರೆ --(೩೨) ಸೋಮೇಶ್ವರ ಶತಕ 


೨೭೨ ಪಡೆದು ಬಂದದ್ದಲ್ಲದೆ ಬಯಸಿದ್ದು ಲಭಿಸುತ್ಯೇ ? 
| ' ೧ ಮುನ್ನಮಾಡದೆ ಬಂದು ಬಯಿಸಲೆಲ್ಲಿಯದು 
—(೮-೨೩) ಸಿದ್ಧರಾಮ ಚರಿತ್ರೆ 
೨ ಮುನ್ನ ಪಡೆಯದೀಗ ಬಯಸಿದಡಹುದೆ 
— (೯-೪೦) ಪ್ರೌಢರಾಯನ ಕಾವ್ಯ 
೩. ಮುನ್ನ ಪಡೆಯದೆ ಇನ್ನು ಬೇಡಿದೊಡೆ ಬಪ್ಪುದೆ 
6 —(೧೦) ಅಖಂಡೇಶ ರ ವಚನ 


೨೭೩ ಮನೆಯಲ್ಲಿದ್ದರೆ ಲಿಂಗಾಕಾರ, ದಾರಿಯಲ್ಲಿ ಚಕ್ರಾಕಾರ, ಇಲ್ಲಿಗೂ ಬಂದೆಯಾ 
ಜಡೆ ಶಂಕರ! 


೧. ಆರಯೆ ಸ್ವಗೃಹದಿ ಲಿಂಗಾ 
ಕಾರಂ ತಾನಾಗಿ ಮೆರೆದು, ಪಥದೊಳು ಚಕ್ರಾ 
ಕಾರದಿ ತೋರ್ದು, ತನೂಜಾ 
ಗಾರದೊಳುಂ ತೋರ್ಪೆ ಜಡೆಯ ಶಂಕರ ದೇವ! 
ಕ ಸ್ವಂತ ರಚನೆ) 
(ಇದರ ಸಂಬಂಧವಾದ ಒಂದು ಸಂಸ್ಕೃತ ಅನುಷ್ಟುಪ್‌ 
ಶ್ಲೋಕವೂ ಇದ್ದಹಾಗಿದೆ.) 


೨೭೪ ಸಮುದ್ರ ದೊಡ್ಡದಾದರೂ ಪಾತ್ರೆ, ಹಿಡಿಯುವಪ್ಪೇ ನೀರು 
ಯದ್ಧಾತ್ರಾ ನಿಜಫಾಲ ಪಟ್ಟಲಿಖಿತಂ ಸ್ತೋಕಂ ಮಹದ್ವಾಧನಂ 
ತತ್ಪಾ _ಪ್ನೋತಿ ಮರುಸ್ಕಲೋಪಪಿ ನಿತರಾಂ ಮೇರೌಚನಾ ತೋಧಿಕಂ! 
ತದ್ದೀರೋ ಭವ ವಿತ್ತ ವಿತ್ತು ಕೃಪಣಾವೃತ್ತಿಂ ವೃಥಾಮಾ ಕೃಧಾಃ 
ಕೂಪೇಪಶ್ಶ ಪಯೋನಿಧಾವಪಿ ಘಟೋ ಗೃಹ್ಗಾತಿ ತುಲ್ಕಂ ಜಲಂ 
— (ಭರ್ತ, ನೀತಿ ಪ-೪೧) 


೪೮೪ ಕನ್ನಡ ಗಾದೆಗಳ ಮಹಾಕೋಶ 
೨೭೫ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ 


೧ ಚಿತ್ರಿಸುವ ಚುಂಬನವ ಒತ್ತಿ ಕೆನ್ನೆಯ ಮೇಲೆ 
ಸುತ್ತಾಡಿ ಬಂದು ಕೊಡುವಾಗ | ಕೋ | ಎಲೆದೂತೆ 


ಕೈ ತುತ್ತು ಬಾಯಿಗೆ ಬಾರದಂಗೆ 1 ಕೋಲೆನ್ನ ಕೊಲೆ । 
— (ಕನ್ನಡ ಜಾ, ಪು-೩೩೮) 


೨ ಕೈಗೆ ಬಂದ ತುತ್ತು ಬಾಯಿಗೆ ಬಾರದು 
—(೨೦ನೆಯ ಪ್ರಕರಣ, ರಾಯ್ಕೂರು ವಿಜಯ) 


ಹೋಲಿಸಿ : ತಡೆಯದೆ ಮುದದಿಂದಮೃತಂ ಬಡೆದು ಮುಣಲ್ಪಡೆಯ 
ರೆಂಬ ನಾಣ್ಮುಡಿಯನ್ನೊಳ್‌ ದೃಢಮಾದುದ 
(ಧರ್ಮಾಮೃತ ೨-೧೫೪) 


೨೭೬ ಇದ್ದದ್ದು ಬಿಡಬೇಡ, ಬಾರದ್ದು ಬಯಸಬೇಡ ಡೌ 


೧ ಬಂದ ಸುಖವ ಬಿಡಬೇಡ ಬಾರದುದ ಬೇಕೆಂದು ಬಯಸಬೇಡ 
—(೩೨-೬೭) ಭರತೇಶ, ವೈಭವ, ವೈತಾಹ ಸಂಧಿ 
೨ ಬಂದುವಂ ಬಯಸದಿರು ಬಂದುದತಿಗಳೆಯದಿರು ' 
-— (೧೬-೪೯) ಗುರುರಾಜ ಚಾರಿತ್ರ ' 
೩ ಬಂದುದನು ಬಿಡದೇನನೂ ನೀನೊಂದ ಬಯಸದೆ ಬಾರದಿದ್ದುದ ' 
ಸಂ ೫ : 0, ಸ್ಥಿತಿ ಪ್ರಕರಣ, ಲಘಂಯೋಗ ವಾಶಿಷ್ಠ 
೪ ಇದ್ದಾಗ ಬಿಡೋದು ಬ್ಯಾಡ, ಇಲ್ಲದಾಗ ಬಯಸೋದು ಬ್ಯಾಡ 


೨೭೭ ಬರೂವಾಗ ಹೊತ್ತುಕೊಂಡು ಬರಲ್ಲ, ಹೋಗುವಾಗ ತಕ್ಕೊಂಡು 
ಹೋಗಲ್ಲ 


೧ ಬರುವಾಗ ತರಲಿಲ್ಲ ಹೋಗೂವಾಗ ಕುಂಡೋಗಲಿಲ್ಲಾ 
ಸುಮ್ಮನೆ ನರಲೋಕದಲ್ಲಿ ಇರಲಿಲ್ಲಾ | ಸ್ವಾವಿಂ 
—(ಜಾನಪ, ಪು-೮೫) 


| 


ಗಾದೆಗಳ ಕಾವ, ಪ್ರಯೋಗಗಳು ೪೮೫ 
೨೭೮ ಮಾನ ಹೋಗದ ಹಾಗೆ ಬಟ್ಟೆ, ಪ್ರಾಣ ಹೋಗದ ಹಾಗೆ ಅನ್ನ 


೧ ಪ್ರಾಣ ರಕ್ಷಣೆಗೆ ಅನ್ನ ಮಾನ ರಕ್ಷಣೆಗೆ ವಸ್ತ 
ಜ್ಞಾನ ಸಂಪಾದನೆಗೆ ಶಾಸ್ತ್ರ್ರಾದಿ ಪರಿಚಯ 
—ಗುರುರಾಮ ವಿಠಲ 


೨೭೯ ಹಾಸಿಗೆ ಇದ್ದಷ್ಟು ಶಿ ಕಾಲು ಚಾಚು 


೧ ಹಾಸಿಕೆ ಅರಿತು ಕಾಲ ನೀಡಲರಿಯದ ಮನುಜನೇಕೆ? 
--ಹ.ಕೀ.ತ, ಕೀ-೪೭೭ 


೨೮೦ ಹಣಕ್ಕಿಂತ ಗುಣ ಮುಖ್ಯ 


೧ ಗುಣಹೀನನ ಸಿರಿಯಿದಂ । ಗುಣಿಗಳ ಬಡತನವೆ ನಾಡೆಯುಂ 
ಲೇಸಲ್ತೆ --(೯-೧೮೨) ರಾಮಚಂದ್ರ ಚರಿತ ಪುರಾಣಂ 


೨ ಸಮನಿಸೆಸಿರಿ ಗುಣಮೆ ಮುಖ್ಯ ಕಾರಣಮಲ್ತೆ 
--(೧-೯೦) ದಮಯಂತೀ ಸ ಸಯಂವರ 


೨6೧ ಹೆಣವಿದ್ಧವನಲ್ಲಿ ಗುಣವಿಲ್ಲ, ಗುಣವಿದ್ಧವನಲ್ಲಿ ಹಣವಿಲ್ಲ 


೧ ಹಣವಿದ್ದರೇನಯ್ಯ ಗುಣವಿಲ್ಲದವನಿಗೆ । 
ಗುಣವಿದ್ದರೇನಯ್ಯ ಹಣವಿಲ್ಲವು 
—ಹ.ಕೀ.ತ, ಕೀ-೪೫೨ 


೨೮೨ ಹಣವೇನು ಸೂಳೆಯೂ ಸಂಪಾದನೆ ಮಾಡ್ತಾಳೆ, ಗುಣವಿಲ್ಲದಿದ್ರೆ 
ಏನು ಪ್ರಯೋಜನ ? 


೧ ಪಡೆದೊಡೇನೊ ಹಣವ ಪಾತ್ರವ | 
ಪಡೆಯದಿರ್ದೊಡ ಪಡೆದ ಹಣವನು 


ಹೋಲಿಸಿ : ಸುಡಲಿ, ಹಣವನು ಸೂಳೆ ಹಡೆಯಳೆ ? 
ಅಟುವೆ ಕಟ್ಟಿರದೆ Fs 
— (೯-೩೩) ಸಾಳ್ವೆ ಭಾರತ 


೨೮೩ ಹೊನ್ನಿದ್ದವನೇ ಕುಲೀನ 


೪೮೬ 


೨೮೫: 


೨೮೬ 


ಕನ್ನಡ ಗಾದೆಗಳ ಮಹಾಕೋಶ 

೧ : ಪೊನ್ನುಳ್ಳವನೇ ಕುಲೀನಂ' 
ಚೆನ್ನಂ ಕಲಿ ಸತ್ಯವಾದಿಯೆನಿಸುಗು ಮದಲ್‌ಂ ॥ 
ದಿನ್ನುಂ ಪೊನ್ನನೆ ಪಡೆವುದಂ | 
ಪೊನ್ನಿಂ ಸಮನಿಸುಗು ಮಲ್ತೆ ಪೆಣ್ಣುಂ ಮಣ್ಣುಂ ॥ 
—(ಶಬ್ದಮಣಿದರ್ಪಣಂ ೬೯ನೆಯ ಸೂತ್ರದ ಉದಾಹರಣೆ) 


ಅ 


ಉಂಟಾದ ಕಾಲಕ್ಕೆ ಊರೆಲ್ಲ ನೆಂಟರಂ x: ದ್‌ ಸತ ಶ್ವ 


"೧ ಉಂಟು ಕಾಲಕೆ ನಂಟರಿಷ್ಟರು ಬಂಟರಾಗಿ ಕಾಯ್ವರು 
(ಹ. ಕೀ. ತ. ಕೀ. ೪೮೮). 


೨ ಉಂಟಾದ ಕಾಲಕ್ಕೆ ನಂಟುರು ಇಷ್ಟರು ಬಂಟರಾಗಿ ಬಾಗಿಲ 
ಕಾವರು — ಶ್ರೀ ವಾದಿರಾಜ ಸ್ವಾಮಿಗಳ ಕೃತಿಗಳಂ 
...ಬಕ್ಕಳೆ ಹೊನ್ನಿದ್ದರೆ ಊರೆಲ್ಲ ನಂಟರು ' | 
೧ ಬಕ್ಕೊಳೆಗ ಹೊನ್ನಿದ್ದ ವೇಳೆ ಊರೆಲ್ಲ ನಂಟರು, 
ಜನವೆಲ್ಲ ಬಂಟರು --(ಇಂ ಚಾಪ, ೧೨೨-೯೭) 


ತಾತ 


ಆಡುವಾಗ ಇಳ ವಾಗ ಊರೆಲ್ಲ ನಂಟರು 1 ಜಾ 


೧ ಅಡ್ವಾಗ ಇಕ್ಕುವಾಗ ಅಡವ್ಯಲ್ಲ ನೆಂಟಾರು 
ಅಡವೀಯ ಸೊಪ್ಪು ಮೆಲುವಾಗ । ನೆಂಟಾರು 


- 


ಗಂಟಿದ್ದರೆ ನಂಟರ ಕೊರತೆ ಇಲ್ಲ, ಗಂಟರು ಬರಿದಾಯ್ತು 
ನಟರು ಇಕೆ 


೧ ನಂಟರು ಬಂಟರು ಹಣವಿನ ಗಂಟಿರುವತನಕ ಹೇಳಿದಂದದಿ 


ಗಂಟೆಲ್ಲ ತೀರ್ದ ಮರುದಿನ ನಂಟರೆ ಗಂಟಲಿಗೆ ಗಾಣ 
(ಕರ್ಣಾಟಕ ಕಾವ್ಯಮಂಜರಿ 


ಹೋಲಿಸಿ; ೧ ನಡೆವಾಗ ನುಡಿವಾಗ ಗಿಡವೆಲ್ಲ ನೆಂಟರು (ಪೃದಾ) 


ಗಾದೆಗಳ ಕಾವ್ಯ ಪ್ರಯೋಗೆಗಳು ೪೮೭ 


೨೮೮ 


೨೮೯ 


೨೯೦ 


೨೯೧ 


೨ ಒಡವೆ ಕೈಯೊಳಗಿರೆ ಗಿಡುವೆಲ್ಲ ನೆಂಟರು, 
ಅಡವಿಯೇ ಮನೆ (೬-೧೮) ಪದ್ಮಾವತಿ ಚರಿತೆ 


ಹಿ. ಅನುವಾಗಿ ಇದ್ದರೆ ಅಷ್ಟು ನಮ್ಮವರೆಲ್ಲ, 
ಅನುವ ತಪ್ಪಿದರಿನ್ನು ಆರು ನಮ್ಮವರಿಲ್ಲ 
—(ಶ್ರೀ ಗೋಪಾಲದಾಸರ ಕೃತಿಗಳು) 


ದುಡ್ಡಿದ್ದವನೇ ದೊಡ್ಡಪ್ಪ 


೧ 


ದುಡ್ಡು ದೊಡ್ಡ ಪ್ಹೌದು ಗಂಡರಾಗಲು ಬಹುದೆ 
ಕನ್ನಡ ಜಾ. ಪು. ೩೪೬ 


ಬೆಲ್ಲವಿದ್ದಲ್ಲಿ ನೊಣ, ಕೆಂಡಿದ್ದಲ್ಲಿ ಕಾವು 


೧ 


ಮಾಡುವ 


೧ 


ಬೆಲ್ಲದ ಚೀಲದ ಸುತ್ತಂ ಚೆಲ್ಲಾಟದೆ ನೊಣಗಳಾದಡೇಂ 
ಮಾಣ್ಣಪುವೇ (೪೩) (ಕನ್ನಡ ನೀತಿ ಸಾರ) 


ವರಿದ್ದರೆ ನೋಡು ನನ್ನ ಶಿವಪೂಜೆ ಬೆಡಗ । 


ನೋಡುವನುಳ್ಳೊಡೆ ಮಾಡುವೆ ದೇಹಾರಮನ್‌ 
—(೨೫-೨೦ವ) ತಿ ಷಷ್ಠಿ ಪುರಾತನರ ಚಾರಿತ್ರಂ 


ಹನಿಗೂಡಿದರ ಹಳ್ಳ, ತೆನೆಗೂಡಿದರೆ (ಬತ್ತ) ರಾಶಿ, ದನಿಗೂಡಿದರೆ ರಾಗ 


೧ 


ಪಲವುಂ ಪಳ್ಳ ಸಮುದ್ರ ವೈ 
—(೧) ಸೋಮೇಶ್ವರ ಶತಕ 


ಹನಿಗೂಡಿ ಹಳೆ ix ನಾರೊಡಗೂಡಿ ಹಗ್ಗ 
— (ಕಟಕವಿನೋದ ಸಂಧಿ-೮೭) ಭರತೇಶ ವೈಭವ 


ಒಂದೊಂದು ಹನಿಬಿದ್ದು ! ನಿಂದಲ್ಲಿ ಮಡುವಕ್ಕು 
—(ಸರ್ವ. ಪ. ೩೬೨) 


ಹನಿಗೂಡಿ ಹಳ ವಾಗಿ ಆಮೇಲೆ ನದಿಯಾಗಿ ಹರಿಯುವ ರೀತಿ । 
— (೧೩) ಮುದಾ ಮಂಜೂಷ 


೨೯೨ 


೨೯೩ 


ಕನ್ನೆಡ ಗಾದೆಗಳ ಮಹಾಕೋಶ 

ಎಣ್ಣೆಗೆ ಬತ್ತಿಗೆ ನೇರ 4 
೧ ಬತ್ತಿಗೆಣ್ಣೆಗೆ ಕೂಡಿ ಸರಿಯಾಯಿತು | 

— (೬-೪೬-೫) ತೊರವೆ ರಾಮಾಯಣ | 


4 


ಅನ್ಯಾಯದಲ್ಲಿ ಗಳಿಸಿದ್ದು ಆಷಡ್ಡಾಳದಲ್ಲಿ ಹೋಯಿತು 


೧ ಅನ್ಕಾಯಾರ್ಜಿತಂ ವಿತ್ತಂ ದಶವರ್ಷಾಣಿ ತಿಷ್ಠತಿ (ಸಂ) 


ಬಾಡು ಮಾ ಭಾ. 


೨ ಆನ್ಯಾಯದೊಳ್ಳೆಡೆದರ್ಥಂ ನಡು ನೀರೊಳೆಗಿಕ್ಕಿದೆ ೊಡೆಂ 
ಕಿಡುಗುಂ --(ಆ ೫ ಪದ್ಮ ೧೦೮ ರ ಅನಂತರ) ಧರ್ಮಾಮೃತ 


ಹಾದರಕ್ಕೆ ಹುಟ್ಟಿತು, ಗೋಡೆ ಬಿದ್ದು ಸತ್ತಿತು 
ಎ 


೧ ಪಾದರದೊಳ್ಳುಟ್ಟಿ ಕಳವಿನೊಳ್‌ ಸತ್ತಂ 
(೧೧-೫೧) ಅನಂತ ಪುರಾಣಂ 


| 
| 


ತಾಗಿ ಬಾಗದ ಮುನ್ನ ಬಾಗಿ ನಡೆವುದು ಲೇಸಂ 


೧ ತಾಗುವಾ ಮುನ್ನವೇ ಬಾಗುವಾ ತಲೆ ಲೇಸು 
ತಾಗಿ ತಲೆಯೊಡೆದು-ಕೆಲನಾದ ಬಳಿಕದರ 
ಭೋಗವೇನೆಂದ ? ಸರ್ವಜ್ಞ (ಸರ್ವ, ಪ ೧೪೧೪) 


ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಅಚು ಮೆಚ್ಚು 
ಚ ತೆ ರ ಡಿ ಕೆ ಬ ಚ 


೧ ಎಚ್ಚರಿಕೆ ಭಾಗ್ಯ ಯಾರಿಗೂ ಸ್ಥಿರವಿಲ್ಲ ನಿಶ್ಚಯವೆಚ್ಚೆರಿಕೆ 
ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಕೇಳೆಚ್ಚರಿಕೆ 
ಜ 1. ~ ಜೆ ಚ 
ಹ. ಕೀ. ತ್ಮ ಕೀ, ೪೫೩) 


ಅನೆ ನುಂಗಿದ ಬೇಲದ ಹಣ್ಣಿನ ಹಾಗೆ 


೧ ಸಮಾಯಾತಿ ಯದಾ ಲಕ್ಷ್ಮೀರ್ನಾರಿ ಕೇಲ ಫಲಾಂಬುನತ್‌ 
ವಿನಿರ್ಯಾತಿ ಯದಾ ಲಕ್ಷ್ಮೀರ್ಗಜ ಭುಕ್ತ ಕಪಿತ್ಮವತ್‌ ಸು) 


೨ ಕರಿಯುಂಡ ಕಪಿತ್ಮವಿರಲುಂಟು ನೋಡುವರೆ ಒಳಗೆ ತಿರುಳಿಲ್ಲ 
ವೆಂಬ ಮಾಳ್ಕೆಯಿಂ —(ವಾಗದ್ದೈೈತ ನಿರಸನ ತ್ರಿವಿಧಿ) 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೮೯ 


ರ 


೩೦೦ 


೩೦೧ 


೩ ಗಜಭುಕ್ತ ಕಪಿತ್ಸದ ಪೊಲ್‌ —(೧೦-೬೩) ಶೃಂಗಾರಸಾರ 


೪ ಕರಿಯುಂಡ ಬೇಲದ ಪಣ್ಣು 
— (೧೧-೫೬) ನಾಗಕುವಕಾರ ಚರಿತಂ 


೫ ಕರಿಯುಂಡ ಬೆಳೆಗಾಯಿ  -ಸೊಣ್ಣ ಭೈರೇಗೌಡನ ಚರಿತ್ರೆ 
೬ ಗಜಭುಕ್ತ ಕಪಿತ್ಯ 1 --(೧೪-೩೩) ಅಖಂಡೇಶ್ವರ ವಚನ 
೭ ಕರಿಯುಂಡ ಬೆಳವಲ ಹಣ್ಣಿನ ತಿಳಲೆಂದು ಉಳಿವುದೇನೈ 
ಶ್ರೀ ಪ್ರಸನ್ನ ವೆಂಕಟದಾಸರ ಕೃತಿಗಳು 
ಎಣ್ಣೆಯಿರುವತನಕ ದೀಪದ ಪ್ರಕಾಶ, ಪುಣ್ಯವಿರುವ ತನಕ ಮನೆಯ ಪ್ರಕಾಶ 


೧ ಎಣ್ಣೆಯಿರುವ ತನಕ ದೀವಿಗೆಯುರಿವನೊಲು ಪೂರ್ವ 
ಪುಣ್ಯವಿಹ ಪರಿಯಂತ ಸಿರಿಯಿರ್ಪದು 
—(೨-೭-೧) ಕೈವಲ್ಯ ಕಲ್ಪವಲ್ಲರಿ 
ಕಟ್ಟೆ ಕಲ್ಲು ಸಡಲಿದ ಹಾಗೆ 


೧ ಕಟ್ಟೆ ಕಲ್ಲದು ಕಳಚಿದಂದದಿ ಕೆಟ್ಟುಹೋಹುದು 
ಸಂ ೫ : ೨೯) ಉಪಶಮ ಪ್ರಕರಣ, 
ಕನ್ನಡ ಯೋಗವಾಸಿಷ್ಠ 


ಹೊಳೆ ಬಂದು ಹೊಳೆ ತೆಗೆದ ಹಾಗೆ 


೧ ಯಾಕಾ ಎಲೆಹೆಣ್ಣೆ ತೂಕದಿಂದಾಡೀಯೆ 
ಹೊಳೆ ಬಂದು ಹೊಳೆ ತೆಗೆದಾಗೆ- (ಸಂಪೀಗೆ ಅರಳೀವೆ ಪು.೯೦) 


೨ ಹರೆವುದಾಕ್ಷಣ ತುಂಬುವುದು ಗೋಚರಿಪುದು, ಸಿರಿ ನಿತ್ಯವೇನು 
—(ನಳ ಚರಿತ್ರೆ) 


ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಸಿದ 


೧ ಇರುಳು ಸತ್ತಿಗೆಯ ಹಿಡಿಸಿಕೊಂಡಂತೆ 
—(೨-೨೨೨) ಬಸವೇಶ್ವರರ ವಚನಗಳು 


೪೯೦ ಕನ್ನಡ ಗಾದೆಗಳ ಮಹಾಕೋಶ 


೨ “ಎಡೆಯ ನರಸಾದೊಡೆ ಕೊಡೆಯ ಕಾವು ಮೇಗಾದುದು 
(೨-೧೨೪) ಕುಮುದೇಂದು ರಾಮಾಯಣ 


೩೦೨ ಕಪಿಗೆ ಹೆಂಡ ಕುಡಿಸಿ ಚೇಳಿನಿಂದ ಕಡಿಸಿದಂತೆ 


೧ ಮರ್ಕಟಸ್ಕ ಸುರಾಪಾನಂ ತಸ್ಯ ವ ೈಶ್ಚಿಕ ದಂಶನಮ್‌ 
ತನ್ಮಧ್ಯೇ ಭೂತ ಸಂಚಾರೊ ಯದಾ ತದ್ವಾ ಭವಿಷ್ಯತಿ॥ - (ಸು) 


೨. ಮೊದಲೊಳ್‌ ಚಪಲಂ ಮರ್ಕಟ।ನದುವ ೈಶ್ಚಿಕದಷ್ಟನೆಂಬವೊಲ್‌ 
ನವವಯದುನ್ಮದಂ —(೧೯೨) ಕಾವ್ಕಾವಲೋಕನಂ 


೩ ಗ್ರಹ ಹೊಡೆದ ಕೋತಿಯಂತೆ --(೧-೨೩) ಚೇರಮ ಕಾವ್ಯ 


೪ ಸುರೆಯ ಮರ್ಕಟ ಸೇವಿಸಿದ ಪರಿ 
(೧೧-೮೮) ನಾಗಕುಮಾರ ಚರಿತಂ 


೫ ಪಿರಿದಪ್ಪ ದೊರೆತನ ದುಶ್ಚರಿತರಿಗೆ ಬರೆ ಸುರೆಯ ಮರ್ಕಟ 
ಸೇವಿಸಿದ ಪರಿಯಪ್ಪುದು (೯೫-೮೮) -- ನಾಗಕುಮಾರ ಚರಿತಂ 


೬ ಮೊದಲೆ ಮರ್ಕಟ ಮೇಲೆ ಮದ್ಯದ! ಮದವೆದೆಯ ಪಿಡಿದಿರಲು 
ವ ೃಶ್ಮಿಕ ತುದಿಯ ಕಾಲನು ಕಚ್ಚಿದರೆ ಕುಣಿದಾಡಂವಂದದಲಿ 
—(ಅಧ್ಯಾ ೧-೩೬) ಅನುಭವಾಮೃತ 
೩೦೩ ನೀಚೆನಿಗೆ ಸಂಪತ್ತು ಬಂದರೆ ನೀಚತನ ಬಿಟ್ಟಾನೆ ? 


೧ ನೀಚೆನಿಗೆ ಸಂಪತ್ತು ಬಂದರೆ ನೀಚತನವನು ಬಿಡುವನೇ 
ಪು, ದಾ.) 


೩೦೪ ಪಲ್ಲಕ್ಕಿಯ ಮೇಲೆ ಕುಳಿತು ಕಲ್ಲು ಆರಿಸಿದನಂತೆ 


ಹೋಲಿಸಿ; ೧ ಆನೆಯನೇರ್ದಲ್ಲಿಯೆ ಬೇರೆಂಟಿಯಾಯ್ಡೆ ಹೌ 
(೬-೧೨೮) ಧರ್ಮಾಮೃತ 


೨ ಆನೆಯ ನೇರ್ದವನು ಸ್ವಲ್ಪ ಕತ್ತೆಯ ನೇರ್ದ 
--(೨೯-೯೯) ಜ್ಞಾನಸಿಂಧು 


| 
# 
$ 
$ 
ನ 


ಗಾದೆಗಳ ಕಾವ್ಯ ಪ್ರಯೋಗಗಳಂ ೪೯೧ 


೩೦೫ 


೩೦೬ 


೩೦೭ 


೩೦೮ 


೩೦೯ 


೩:೦ 


೩೧೧ 


ನೆಲಕ್ಕೆ ಬಿದ್ದ ಚೆಂಡು ಪುಟನೆಗೆಯುತ್ತೆ 


೧ ಪತಿತೋಪಪಿ ಕರಾಘಾತೈರು ತ್ಚತತ್ಯೇವ ಕಂದುಕಃ । 
ಪ್ರಾಯೇಣ ಹಿ ಸುವೃತ್ತಾ ನಾಮ ಸ್ಕಾಯಿನ್ಕೊ ವಿಪತ್ತಯಃ॥ 
—(ಸಂ) 


ಮೆಣಸು ಹುಳಿತರೆ ಜೋಳಕ್ಕೆ ಕಡಿಮೆಯೆ ? 
೧ ಮೆಣಸು ಹುಳಿತಡೆ ಜೋಳದಿಂ ಕುಂದೆ ? 
(೧೧-೧೯) ಹರಿಶ್ಚಂದ್ರ ಕಾವ್ಯ 


ಹುಲಿ ಬಡವಾದರೆ ಹುಲ್ಲು ಮೇಯುತ್ಯೇ ? 


೧  ಕಂಠೀರವಂ ಪುಲ್ಮೇವುದೇ? 
(೧೦-೧೧) ಬಸವ ಪುರಾಣ 


ಹುಲಿಮರಿ ಹುಲ್ಲು ಮೇಯರುತೆ ಥಿ 


೧ ಹುಲ್ಲಂ ಹುಲಿಮರಿ ಮೇವುದೆಲ್ಲಾದರು ಮೊಳವೆ ? 
—(6೦) ಕನ್ನಡ ನೀತಿ ಸಾರವು 


ಬಡವನಾದರೆ ಆತ್ಮ ಬಡವನೇ ? 
೧ ಬಡವ ತಾನಾದರೆ ಆತ್ಮ ತಾ ಬಡವನೇ? — (ಪುದಾ) 
ಕಾಡಿನಲ್ಲಿ ಹೊಲ ಇಲ್ಲ, ಊರಿನಲ್ಲಿ ಮನೆಯಿಲ್ಲ 


೧ ಅಡಿವ್ಮಾಗ ಹೊಲನಿಲ್ಲ, ಊರಾಗ ಮನಿಯಿಲ್ಲ 
—(ಜಾಗೀ, ಪು-೩೮೧) 


ಸಿಕ್ಕದ್ದೇ ಶಿವರಾತ್ರಿ, ಬಂದದ್ದೇ ಭಾರತ ಹುಣ್ಣಿಮೆ, ಹೋದದ್ದೇ 
ಹೋಳಿ ಹುಣ್ಣಿಮೆ 


೧ ಸಿಕ್ಕಾಗ ಶಿವರಾತ್ರಿ ಇದ್ದಾಗ ಯುಗಾದಿ 
ಬಂದಾಗ ಭಾರತ ಹುಣ್ಣಿಮೆ | ಕೋ | ಮಾತಾಡಿ | 
ದ್ರೌಪದಿ ಅರಮನಿಗೆ ಬಂದಳು | ಕೋಲೆನ್ನ ಕೋಲ । 
(ಕನ್ನಡ ಜಾ, ಪ-೩೮೩) 


೪೯೨ ಕನ್ನಡ ಗಾದೆಗಳ ಮಹಾಕೋಶ 
೩೧೨ ದರಿದ್ರಕ್ಕೆ ಮಕ್ಕಳು ಹೆಚ್ಚು, ದಾರಿದ್ರ್ಯಕ್ಕೆ ಕೊರೆ ಹೆಚ್ಚು 


೧ ದರಿದ್ರಕ್ಕೆ ಕೂರೆ ಹೆಚ್ಚಿದ ಹಾಗೆ 
—(೭) ವುದ್ರಾಮಂಜೂಜೆವು 


೩೧೩೬ ಮಳೆ ಬರೋ ಹಾಗಿದೆ, ಮನೆ ನೆನೆಯೋ ಹಾಗಿದೆ, ದಿನವಾದ ಬಸಾರಿ 
ಹೆರುವ ಹಾಗಿದೆ 


ಹೋಲಿಸಿ: ೧ ವೃದ್ಧೋ ೦ಧಃ ಪಶಿರೇಷ ಮಂಚಕಗತಃ 
ಸ್ಮೂಣಾವ ಶೇಷಂ ಗೃಹಮ್‌ 

ಕಾಲೇತಂಭ್ಯರ್ಣ ಜಲಾಗವಂಃ ಕುಶಲಿನೀ 
ವತ್ಯಸ್ಯ ವಾರ್ತಾಪಿನ 

ಯತ್ನಾತ್ಸಂಚಿತ ತೈಲಬಿಂದು ಘಟಿಕಾ 

ಭಗ್ನೇತಿ ಪರ್ಯಾಕುಲಾ 

ದೃಷ್ಟ್ಯಾಗರ್ಭಭರಾಲಸಾಂ ನಿಜವಧೂಂ 
ಶ್ವಶ್ರೂಶ್ಮಿರಂ ರೋದಿತಿ —(ಸಂ) 


೩೧೪ ಜೋಗಿ ಜೋಗಿ (ಸನ್ಯಾಸಿಗೆ ತೆಕ್ಕೆ ಬಿದ್ದರೆ) ತಟ್ಟಿದರೆ ಮೈಯೆಲ್ಲ ಬೂದಿ 
೧ ಬೋಧ ಬ್ಬೋರ್ಧರ ನಪ್ಪಿದೊಡೆ ಬೂದಿ ಬೂದಿಯೆ 
ನಾಜ್‌ತ್ತು —(೪-೮೯) ಸಮಯ ಪರೀಕ್ಷೆ 
೩೧೫ ತನಗೇ ಇಲ್ಲದ ದೇವರು ತಮ್ಮಡಿಗೆ ವರ ಕೊಟ್ಟೇತೆ 


೧ ತನಗಿಲ್ಲದ ದೆಯ್ವಂ ಮತ್ತಿನ ವಂಗಿತ್ತಪುದೆ ವರವ ? 
— (೮-೨೪೪) ಸಮಯ ಪರೀಕ್ಷೆ 


೩೧೬ ಬಡವನ ಮಡದಿಗೆ ಬೆಡಗೇಕೆ ? 


೧ ಕಾಳೀಗೆ ಕಪ್ಪೇಕೆ ಬೋಳೀಗೆ ತುರುಬೇಕೆ ? 
ಬಡವನ ಮಡದೀಗೆ ಬೆಡಗೇಕೆ 
: —(ಹಳ್ಗಿಹಾ, ಪು. ೧೩೯) 


೩೧೭ ಬಡವನಿಗೆ ನಾಡ ಮಾತ್ಕಾಕೆ ) 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೯೩ 


೩೧೮ 


೩೨೦ 


೩೨೧ 


೩೨೨ 


೩೨೩ 


೧ ಆಡಿಗಟ್ಟಣವೇಕೆ ? 1 ಬೋಡಂಗೆ ಕಟ್ಟೇಕೆ ? | 
ಕೋಡಗನ ಕೆ ಯ-ಬಳಯೇಕೆ ? ಬಡವಂಗೆ 
ನಾಡ ಮಾತೇಕೆ ಸರ್ವಜ್ಞ —(ಸರ್ವ, ಪ-೧೨೪೫) 


ಬಡವಿ ಆಡಿದ ಮಾತು ನುಡಿ ನುಡಿಗೂ ಬೇಸರ 


೧ ಬಡವಿ ಆಡಿದ ಮಾತು ನುಡಿನುಡಿಗೆ ಬ್ಯಾಸರ 
ಒಡವಿ ಇಟ್ಟವ ದ ಬನಒನದು-ಹೇಳಿದರ 
ನುಡಿಗೆ ಬಾಯಿ ಬಿಡತಾರ --(ಜಾಗೀ, ಪು-೭೦) 


ಬಡವನಿಗೇಕೆ ಆನೆ ಮೂದೇವಿ ? 


೧ ಬಡವಗೇಕಟಾನೆ ? 
(ಕಿ. ಕಾಂ, ಸಂ. ೨: ಪ. ೧೦) ರಾಮಾಯಣ ಸಂಗ್ರಹ 


ದೊಡ್ಲವನಾಡಿದ್ದೇ ಆಟ-- 
ಆ ೦ಎ 
೧ ದೊಡ್ಡವರೆಂತಾಡಿದಂತೆ ಸಲುವುದು 
—(ನವಿೀರಾಜ ವಿನಯ ಸಂಧಿ-೧೦೬) ಭರತೇಶವೆ ಭವ 
ಚಿನ್ನದ ಕತ್ತಿ ಅಂತ ಕೊರಳು ಕೊಯ್ದು ಕೊಳ್ಳೋಕಾಗುತ್ಯೇ ? 


೧ ಚಿನ್ನದ ಕತ್ತಿಯಲ್ಲಿ ತಲೆಯ ಹೊಯಿದರೆ ಸಾಯದಿಪ್ಪರೆ ? 
--( ) ಮಹಾದೇವಿಯಕ್ಕನ ವಚನಗಳು 


೨. ಪೊನ್ನಸುರಿಗೆಯೆನೆ ಮೂಗನರಿಸಿ ಕೊಳ್ಳುದು ಚಿದುರೇ? 
--(೫-೬೪) ಶಾಂತೀಶ್ವರ ಪುರಾಣಂ 


ಚಿನ್ನದ ಕಠಾರಿ ಅಂತ ಹೊಟ್ಟೆ ತಿವಿದಂಕೊಳ್ತಾರ್ಯೇ ? 


೧ ಮಿಸಂನಿಯ ಅಲಗೆಂದು ಬಸಂರೊಳೆಗಿಡುವೋರೆ ? 
ಹೆಳವನಕಟ್ಟೆ ಗಿರಿಯಮ್ಮ 


ನಾ ಬಲ್ಲಿದ ಅಂತ ಬಡವರ ಬಾಯಿ ಹೊಡೀಬಾರದು 


೧ ಬಲ್ಲಿದ ನಾನೆಂದು ಬಡೆವರ ಬಾಯನ್ನು ಹೊಯ್ಯಬಾರದಂ 
--(ಪುದಾ) 


೪೯೪ 


೩೨೪ 


೩೨೫ 


೩೨೬ 


೩೨೭ 


ಕನ್ನಡ ಗಾದೆಗಳ ಮಹಾಕೋಶ 
ದೊಡ್ಡವ ಹಗೆ ತೆಗೆಯುವ ಹೊತ್ತಿಗೆ ಬಡವನ ಜೀವ ಹೋಯಿತು 


೧ ಉಳ್ಳವರು ಹಗೆಯವ ತೆಗೆವನ್ನಕ್ಕರ ಇಲ್ಲದವರ ಹರಣ 


ಹೋಯಿತ್ತು —( ) ಪ್ರಭುದೇವರು 
೨ ಬಲ್ಲಿದನ ಹಗೆ ತೆಗೆವನ್ನಬರ ಬಡೆವನ ಹರಣ ಹೋದ 
ತೆರನಂತೆ (೧೭) ಮಹಾದೇವಿಯಕ್ಕನ ವಚನಗಳಂ 


ಬರಿಕೆರೆಗೆ ಬಾಯಾರಿದ ಹಾಗೆ 


೧ ನೀರಡಸಿ ಬರಿಗೆಆ೨ಯ ಹೊಕ್ಕಂತೆ 
(೨-೧೨೪) ಸೋಮನಾಥ ಚರಿತ್ರೆ 


ಮೊಲದ ಕಣ್ಣೀರು ಬೇಟಿಗಾರನಿಗೆ ಮುದ್ದೇ ? 
ಹೋಲಿಸಿ ; ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರನಿಗೆ 


ಈ 


ಮಾಡುವ ಮೋಲ್‌ — (೪-೨೩) ಪಾರ್ಶ್ವನಾಥ ಪುರಾಣಂ 


ದಯೆ ಹುಟ್ಟೀತೆ ? —(ಪುದಾ) ' 
ಅಪಮಾನದ ಊಟಕ್ಕಿಂತ ಉಪವಾಸ ಇರೋದು ಲೇಸು 
೧.  ಅಪಮಾನದೂಟದಿಂ।ದುಪವಾಸವಿರೆ ಲೇಸು ] 
—ಸರ್ವ, (ಪ ೬೯೧) | 
ಊರೆಲ್ಲ ನಂಟರು ಉಣಬಡಿಸುವರಿಲ್ಲ 
೧ ಊರೆಲ್ಲ ನೆಂಟರು ಉಣಬಡಿಸುವರ ಕಾಣೆ 
(೧-೩೮) (ಪುದಾ. ಕೀ ೧-೭೮) 
ತಾವರೆಗೆ ಆಪ್ತನೇ ವೈರಿ 
೧. ವನಮಂ ಸುಡುವಗ್ನಿಗೆ ವಾಯುನಂಟನದೆ ದೀಪನಾಶಮಂ 


೨ ಶಕ್ತನಾದರೆ ನೆಂಟರಿಷ್ಟರೆಲ್ಲ ಹಿತರು 
ಅಶಕ್ತನಾದರೆ ಆಪ್ತರವರೆ ವೈರಿಗಳು ॥ ಪ ® 


ತ 


ಕಮಲಾರ್ಕರಿಗೆ ನಿರತ ಕಡುನೆಂಟತನವೆಂದು 
ಕಮಲ ತಾ ಜಲದೊಳಗೆ ಆಡಿಕೊಂಡಿರಲು ॥ 


` 
ಕ್‌ 


ಗಾದೆಗಳ ಕಾವ್ಶ ಪ್ರಯೋಗಗಳು 


೧೯೫ 
ಕ್ರಮಗೆಟ್ಟು ನೀರಿಂದ ಹೊರಗೆ ಹಾಕಲು ರವಿಯ 
ಅಮಿತ ಕಿರಣಗಳಿಂದ ಕಂದಿಹೋಗುವುದು ॥ ೧ ॥ 

—(ಪು. ದಾ. ಕೀ) 
೨ ಸಲಿಲದಿ ವನರುಹಮಿರಲದ 

ನಲರಿಸುವಂ ದಿನಪ ತನ್ನ ನಿಜ ಖರ ಕಿರಣದಿ ॥ 
ಜಲತಪ್ಪಿದರೊಣಗಿಸುವಂ 
ನೆಲಗೆಟ್ಟರ್ಗಿಷ್ಟರುಂಟೆ ಚೂಡಾರತ್ನ ॥ - ೫೭೮) ನೀತಿಸಾರ 


೩೨೯ ರಾಯರ ಕುದುರೆ ಅಂತ ಕಾಲು ತುಳಿಸಿಕೊಂಡಂಗೆ 


ಹೋಲಿಸಿ : ಒಡೆಯ ಮೆಚ್ಚಿ ಕಾಲೊಳೊದೆದ ಗಾದೆ 
(ಸನ್ಮಾನ ಸಂಧಿ-೫೧) ಭರತೇಶ ವೆ ಭವ 
೩೩೦ 'ದಿಕ್ಕಿಲ್ಲದವರಿಗೆ ದೇವರೇ ಗತಿ 


೧ ದಿಕ್ಕಿಲ್ಲದವರಿಗೆ ದೇವರೇ ಗತಿಯಲ್ಲವೆ ? 
 —(೧೯ನೆಯ ಪ್ರಕರಣ) ರಾಯ್ಕೂರು ವಿಜಯ 


೩೩೧ ಬಿಸಲಿಗೆ ಕಾಲು, ಬೇಲಿಗೆ ತಲೆ 


೧ ಬೇಲಿಗೆ ತಲೆಯಾಕಿ ಬಿಸಲಿಗೆ ಕಾಲಾಕಿ 
ನಿನ ವಂಗ ಪ್ರಾಣವನು ಬಿಟ್ಟನಮ್ಮ 
—ಜಾನಪದ ಕಥನ ಗೀತೆ (೪೧೬) 


೩೩೨ ಹಿಡಿಯುವುದಕ್ಕೆ ಕೊಂಬೆ ಇಲ್ಲ, ನಿಲ್ಲುವುದಕ್ಕೆ ನೆಲೆಯಿಲ್ಲ 


೧ ಅಡಿಗಾಧಾರವಿಲ್ಲ, ಹಿಡಿವುದಕೆ ಕೊಂಬಿಲ್ಲ 
--(೭೮) ಶ್ರೀ ವಾದಿರಾಜ ಸ್ಥಾಮಿಗಳ ಕೀರ್ತನೆಗಳಂ 
೨ ನಿಲ್ಲುವರೆ ನೆಲನಿಲ್ಲ 
— (ಅಯೋ. ಕಾಂ. ೧೯-೬-೭ ಶ್ರೀಮದ್ರಾವಾಯಣ) 


೩ ನಿಂದರೆ ನೆರಳಿಲ್ಲ, ಹಿಡಿಯೆ ಕೊಂಬೆಯಿಲ್ಲ 
—(ಉಗಾಭೋಗ, ಅಚಲಾನಂದರು) 


೪೯೬ ಕನ್ನಡ ಗಾದೆಗಳ ಮಹಾಕೋಶ 


೩೩೨ ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಜಾಲಿಗೆ ಗಂಧವಿಲ್ಲ, 
ಸೂಳೆಗೆ ದೇವರಿಲ್ಲ 

೧ ಆಲಕ್ಕೆ ಹೂವಿಲ್ಲ | ಸಾಲಕ್ಕೆ ಕೊನೆಯಿಲ್ಲ 
ಜಾಲಿಯಾ ಗಿಡೆಕೆ--ಗಂಧಿಲ್ಲ, ದೇವನಾ 
ಸೂಳೆಗಿಲ್ಲೆಂದ ! ಸರ್ವಜ್ಞ —ಸರ್ವ, (ಪ-೧೭೧೧) 

೨ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ 
ಮೋಡಬಂದಲ್ಲಿ ಬಿಸಿಲಿಲ್ಲ । ಹೆಣ್ಣಿಗೆ 
ಓಡಿಬಂದಲ್ಲಿ ಸುಖವಿಲ್ಲ ॥ —ಆಮು, (ಪು.೨೧) 


೩೩೩ ಸಾಲ ಮಾಡಿಟ್ಟ ಅಪ್ಪ ವೈರಿ, ಹಾದರ ಮಾಡುವ ತಾಯಿ ವೈರಿ 


೧ ಪಿತಾಚ ಯಣವಾನ್‌ ಶತ್ರುಃ ಮಾತಾಚೆ ವ್ಯಭಿಚಾರಿಣೀ । 
ಭಾರ್ಯಾ ರೂಪವತೀ ಶತ್ರುಃ ಪುತ್ರಶ್ಯತ್ರುರ ಪಂಡಿತಃ ॥ 


—(ಸು) 
೩೩೪ ಸಾಲವೇ ಶೂಲ 
೧ ಸ್‌ ಶೂಲ ಸರ್ವಜ್ಞ ಸರ್ವಜ್ಞ 
೩೩೫ ನಂಟರೊಳಗಣ ಸಾಲ, ಮೆಟ್ಟಿನೊಳಗಣ ಕಲ್ಲು 
ಹೋಲಿಸಿ : ನೆಂಟರೊಳು ಸಾಲವನು ಕೊಡುವಾತ ಮೂರ್ಯ 
--ಹ. ಕೀ ತ್ಕ ಕೀ-೨೧೯ 


೩೩೬ ಬಡವನ ಹೆಂಡತಿ ಬಡ್ಡಿಗೆ ನೀರು ಹೊತ್ತಂತೆ 


೧ ಬುದ್ಧಿವಂತನ ಮಡದಿ ಇದ್ದ ಗದ್ದುಗಿ ಮ್ಯಾಲೆ 
ಬುದ್ಧಿಲ್ಹ ಪೆದ್ದ ನಿನ ಮಡದಿ--ಕಂಡವರಿಗೆ 
ಬಡ್ಡೀಗೆ ನೀರ ಹೊರುತಾಳ 
—ಜಾ, ಗೀತೆಗಳು, (ಪು-೪೫) 


ಭತ . ನ ಇ ನ ನವ ಜಡರ್ದು ವಾ. ಅಜನ ನಾ ೪ 


ಗಾದೆಗಳ ಕಾವ್ಶ ಪ್ರಯೋಗಗಳು ೪೯೭ 


೩೩೮ 


೩೩೯ 


೩೪೦ 


೩೪೧ 


೩೪೨ 


೩೪೩ 


ಸಾಲಿಗ ಬಂದು ಕೇಳುವಾಗ ಕುಂಡಿಗೆ ಚೇಳು ಕಡಿದ ಹಾಗೆ 


೧ ಸಾಲವನು ತರುವಾಗ ಹಾಲುಬೊನುಂಡಂತೆ 
ಸಾಲಿಗನು ಬಂದು ಕೇಳಿದರೆ-ಕುಂಡಿಗಂ 
: ಚೇಳು ಕಡಿದಂತೆ | ಸರ್ವಜ್ಞ — (ಸರ್ವ, ೧೨೬೪) 


ತೆರಲಾಪರೆ ಹೊಣೆಯಾಗು, ಹೊರಲಾಪರೆ ಆಳಾಗಂ 
೧ ತೆರಬಲ್ಲ ರ್ಪೊಣೆಯಿಪ್ಪದೈ — (೩೩) ಸೋ. ಶತಕ 
ಊರಿಗೆ ಒಕ್ಕಲಿಗ ಲೇಸು, ನಕ್ಕುನಗಿಸುವ ನುಡಿಲೇಸು 


೧ ಬೆಕ್ಕು ಮನೆಯೊಳು ಲೇಸು। ಮುಕ್ಕು ಕಲ್ಲಿಗೆ ಲೇಸು 
ನಕ್ಕುನಗಿಸ ನಿವಾ-ನುಡಿಲೇಸು, ಊರಿಂಗೆ 
ಒಕ್ಕಲಿಗ ಲೇಸು । ಸರ್ವಜ್ಞ , (ಸರ್ವ, ೧೨೩೬) 


ಪ್ರಸ್ತಾವ ನುಡಿಯಲು ಪ್ರಶಸ್ತವಾಗಿರಬೇಕು 


ಪ್ರಸ್ತವನು ನುಡಿಯೆ ಪ್ರ! ಶಸ್ತವಾಗಿರಬೇಕು 
ಪ್ರಸ್ತವನು ತಪ್ಪಿ-ನುಡಿದರಾ ದೇವಾಂಗ 
ದುಸ್ತು ಬಿದ್ದಂತೆ ! ಸರ್ವಜ್ಞ —(ಸರ್ವ, ೧೨೧೫) 


ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ 
(ನಾಲಗೆಯೇ ನಾಕ, ನಾಲಗೆಯೇ ನರಕ) 


ಹೋಲಿಸಿ : ಅಯ್ಕಾ ಎಂದೊಡೆ ಸ ಸರ್ಗ, 
ಎಲವೊ | ಎಂದೊಡೆ ನರಕ (ಬಸವಣ್ಣನವರು) 


ಮಾತು ಅರಿಯದವ ತೂತುಗಡಿಗೆಯಂತೆ 


೧. ಮಾತಿನಾ ಮಾಲೆಯೂ ತೂತಾಡ ಮಡಿಕೆಯೂ ..ಏತಕ್ಕುಬೇಡ 
(ಸರ್ವ, ೧೩೫೯) 


32 


೪೯೮ 


೩೪೪ 


೩೪೫% 


೩೪೭ 


೩೪೮ 


೩೪೯ 


೩೫೦ 


ಕನ್ನಡ ಗಾದೆಗಳ ಮಹಾಕೋಶ 
ಮಾತೇ ಮಾಣಿಕ್ಕ 


೧ ಮಾತು ಬಲ್ಲಾತಂಗೆ. 1! ಮಾತೊಂದು ಮಾಣಿಕವು 
(ಸರ್ವ, ೧೨೨೫) 


ಯುಕ್ತಿ ಮಾತು ಮಕ್ಕಳಿಂದ ಕಲಿತುಕೊ 


೧. ಯುಕ್ತಿ ಯುಕ್ತಂ ವಚೋಗ್ರಾಹ್ಮಂ ಬಾಲಾದಪಿ ಶುಕಾದಪಿ 


(ಸು) 
ವಚನಕ್ಕೆ ದರಿದ್ರವೇ ನಿರ್ಭಾಗ್ಯ ಮುರುವ 
೧ ಪ್ರಿಯ ವಾಕ್ಕಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ 
ತಸ್ಮಾತ್ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ (ಸು) 
೨ ವಚನಕ್ಕೇನು ದರಿದ್ರವೈ ? (೯೩ ಸೋಮೇಶ್ವರಶತಕ 
ಮಾತು ಬಾರದಿದ್ದರೆ ಸುಮ್ಮನಿರುವನೇ ಜಾಣ 
೧ ವಿಭೂಷಣಂ ಮೌನಮಪಂಡಿತಾನಾಂ (ಸು) 


೨ ಮೌನವೆ ವಿಭೂಷಣಮ ಪಂಡಿತರ್ಗೆ 
—(೧೪-೪) ರಾಘವಾಂಕ ಚರಿತೆ 


ಸುಮ್ಮನಿದ್ದರೆ ಒಡಂಬಟ್ಟ 
ಮೌನಂ ಸಮ್ಮತಿ ಲಕ್ಷಣಂ (ಸಂ) 
ತಾನು ಹಿಡಿದ ಮೊಲಕ್ಕೆ ಮೂರು (ಕೊಂಬು) ಕಾಲು 


೧ ನೋಡಿದೆನು ನಾ ಮೊಲಕೆ ನೆತ್ತಿಲಿ 
ಮೂಡಿಯಿಹ ಮಾರುದ್ದ ಕೋಡ ಕ 
(೯-೩೩) ಜ್ಞಾನಸಿಂಧು 


ಒಬ್ಬರಿಗೆ ಕೊಡೋದು ಬ್ಯಾಡ, ಒಂದು ಒಳೆ ಲ ಮಾತಾದರೂ ಬ್ಯಾಡ್ಜೇ ? 


೧ ಅಗನಮರ್‌ನ್ಹೀದಲಿ ನನ್ರೇ ಮಃಗನಮರ್‌ 
ನ್ಹಿನ್‌ ಶೂಲನಾಗ ಪೊಜ್‌್‌ನ್‌ —ತಿರುಕ್ಕುಆಳ್‌ 


ಗೌದೆಗಳ ಕಾವ್ಯ ಪ್ರಯೋಗಗೆಳು ೪೯೯ 


ಮನ ನಲಿದೀವುದಳ್‌ನೊಳ್ಳಿತ್ತು ಮೊಗನಲಿದು 
ಇನಿನುಡಿಯನಾಗಪಡೆಯೇ (ಅನು-ಎಲ್‌. ಗುಂಡಪ್ಪ) 


೩೫೧ ಇದ್ದ ಮಾತು ಇದ್ದ ಹಾಗೆ ಹೇಳಿದರೆ ಗುದ್ದಾಟಕ್ಕೆ ಬಂದನಂತೆ 


೧. ಉಳು ಿದನುಳ್ಳೆಂತಾಡಿ ಹದಿನಾಜು ಗುದ್ದಂ ಪಡೆದರ್‌ 
—(೨-೪೦ ವ) ಧರ್ಮಪರೀಕ್ಷೆ 


೩೫೨ ಕಂಡದ್ದು ಕಂಡಹಾಗೆ ಹೇಳಿದರೆ ಕೆಂಡದಂಥ ಕೋಪ 
"೧. ಕಂಡುದ ನುಡಿದರೆ ಕೋಪವೆ ? (ಮೋಹನತರಂಗಿಣಿ) 


೨ ಉಳ್ಳುದನಾಡೆ ಕೊಳಿ ಿಗೊಳುವರ್ನೋಡೆಂಬ ನಾಳ್ಮಾತಂ 
—(ಪ-೩೧) ರತ್ನಾಕರ ಶತಕ 
೩ ಕಂಡುದನು ನುಡಿದೊಡನೆ । ಕೆಂಡವಾಗುವುದೇಕೆ ? 
£ —(ಸರ್ವ. ಪ ೧೧೩೮) 


೪, ಕಂಡಂತೆ ಹೇಳಿದರೆ | ಕೆಂಡ ಉರಿಯುವುದು ಭೂ | 
ಮಂಡಲದ ಒಳಗೆ-ಖಂಡಿತವ ನಾಡುವರ | 
ಕಂಡಿಹುದೆ ಕಷ್ಟ! ಸರ್ವಜ್ಞ (ಸರ್ವ, ಪ ೧೧೩೯) 


೫ ಕಂಡದ್ದ ನುಡಿದರೆ ಕೋಪವೆಗ್ಗ ಳಿಸಿದುದಣ್ಣದೇವ | 
—(ಪು ೫೧) ಭಾರತದ ಜಾನಪದ ನೃತ್ಯಗಳು 


೩೫೩ ಇಬ್ಬರಿದ್ದರೆ ಏಕಾಂತ, ಮೂವರಿದ್ದರೆ ಲೋಕಾಂತ 


೧ 'ಒಬ್ಬನರಿದರೆ ಸ್ವಾಂತ | ಇಬ್ಬರಲಿ ಏಕಾಂತ 
ಫಿ ೧ 
ಇಬ್ಬ )ರಿಂದೊಬ್ಬ ಿ-ನರಿದು ಬೇರೊಬ ನಿಂ 
ಹಬ್ಬಿ ಲೋಕಾಂತ । ಸರ್ವಜ್ಞ —(ಸರ್ವ. ಪ. ೧೪೦೦) 
೫೪ ಏಕಾಂತ ಹೋಗಿ ಲೋಕಾಂತವಾಯಿತು. 


೧ ಲೋಕಾಂತ ಹೋದುದೇಕಾಂತವಾದುದು 
(೧೬-೧೨೮) ಭರತೇಶವೈಭವ 


೩೫೬ 


೩೫೭ 


೩೫೮ 


ಕನ್ನಡ ಗಾದೆಗಳ ಮಹಾಕೋಶೆ 
ಮರ್ಮವಿಲ್ಲದವನ ಮಾತು, ಹೊಸ ಮೊಗೆ ತೂತು 


೧ ಮರ್ಮವಿಲ್ಲದ ಮಾತು ಒಡಮಡಕೆ ತೂತು 
—(೧೪) ಕನಕದಾಕೀ 


[ 


ಹಗಲು ಕಾಡಿನಾಗೆ ಮಾತನಾಡಬೇಡ, ಇರುಳು ಮನೆಯಾಗೆ (ಬಯಲಿನಾಗೆ) 


ಮಾತನಾಡಬೇಡ 


ಹೋಲಿಸಿ : ದಿವಾ ನಿರೀಕ್ಷ್ಯವಕ್ತವ್ಯಂ ರಾತ್ರೌ ನೈವಚ ನೈವಚ 
ಇರುಳು ಪಚ್ಚಿ ಪಡುವಂಡು, ಪೊವ್ವಲ್‌ ನೋಡಿ 


ಪರೆವಂಡು. ೨ (ಕೊಡಗು ಗಾದೆ) 


ಮುಸುಕಿನೊಳಗಣ ಗುದ್ದಾಟ 


೧ ಮುಸುಕಿನ ಗುದ್ದಾಟ ಸಲ್ಲದು 
--ವಿರೂಪಾಕ್ಷನೀತಿ ಕವಿಚರಿತ್ರೆ -೩ 


ನಾಲಗೆಗೆ ಮೂಳೆ ಇಲ್ಲ 


೧ ಎಲುಗಳಿಲ್ಲಾ ನಿನ್ನ ನಾಲಗೆಗೆ 
(ಸಂ ೩೭-೪೩) ಕೌಶಿಕ ರಾಮಾಯಣ 


ಕತ್ತಿಯ ಗಾಯ ಮಾಯಬಹುದು, ಮಾತಿನ ಗಾಯ ಮಾಯದು 


೧ ಅಂಬಿನಲಿ ಮೇಣಿರಿದದ್ದಾವ್ರಣ 
ತುಂಬಲಾ ವ್ಯಥೆ ಕೆರಳುವುದು ದುರು 
ದುಂಬಿ ದುರ್ಜನೆರೆಂದ ಮಾತಿನ ಬಾಣ ತಾಗಿದರೆ 
ಕೆರಳದಾ ವೃಥೆ 
--(ಚೆ,ಸ್ಕಂ.ಸಂ. ೧-ಪ೨೬) ಕನ್ನಡ ಭಾಗವತ 


೨ ಕತ್ತಿಲಾದಾ ಘಾಯ । ಮತ್ತಿರದೆ ಮಾಯುವುದು 
ಸುತ್ತಲಾಡುತಿಹ-ಜಿಹ್ವೆಯಾ ಘಾಯತಾ 
ಸತ್ತುಮಾಯುವುದೆ ? ಸರ್ವಜ್ಞ (ಸರ್ವ, ಪೈ ೧೧೭೪) 


| 


ಕ್ಕ 


ಗಾದೆಗಳ ಕಾವ್ಮ ಪ್ರಯೋಗಗಳು ೫೦೧ 
೩೬೦ ಹುಣ್ಣು ಮಾದರೂ ಹುಣ್ಣಿನ ಕಲೆ ಹೋಗದು 
೧ ಪುಣೈೆಟ್ಟಡೆ ಕಲೆ ಕೆಡದು (೧೦-೩೭) ಮದನತಿಲಕ 


೩೬೧ ಬೆಂಕಿಯಿಂದ ಸುಟ್ಟಗಾಯ ಮಾಯಬಹುದು, 
ನಾಲಗೆಯಿಂ (ಹಲ್ಲಿನಿಂದ ಸುಟ್ಟಗಾಯ ಮಾಯದು 


೧ ತೀಯಿನಾಜ್‌ ಚುಟ್ಟ ಪುಣ್ಣುಳ್ಳಾಜು ಮಾಟಾದೇ 


ನಾವಿನಾರ್ಜ ಚುಟ ಿವಡು ತಿರುಕ ಅಳ್‌ 


ಬೆಂಕಿಯಿಂ ಸುಟ್ಟಿ ಪುಣ್ಣು ಛ್ಳಾಜುಗುಮಾಜದಾ 
ನಾಲಗೆಯಿಂ ಸುಟ್ಟಕಲೆ (ಅನು-ಎಲ್‌. ಗುಂಡಪ್ಪ) 


೩೬೨ ಮುರಿದ ಚಿತ್ತ ಮೊನೆ ಮಾಡಬಹುದೊ ? 


೧ ಮುರಿದ ಚಿತ್ತವನಿನ್ನು ಮೊನೆ ಮಾಡಬಹುದೆ ? 
— (ಚಿತ್ತಜನಿರ್ವೇಗ ಸಂಧಿ-೨೬) ಭರತೇಶವೈಭವ 


೩೬೩ ಅವನ ಮಾತು ನೀರಿನಲ್ಲಿ ಬರೆದ ಹಾಗೆ 


೧ ನೀರಲಿ ಬರೆದ ಲಿಪಿಯಂತೆ 
__(ಉ,ಪ. ೮-೪೦) ಕುಮಾರವ್ಯಾಸ 


೨ ಜಲರೇಖೆ ಬರೆಯೆ ತೊಡೆಯಡೆ ಪೋಕುಂ 
--(೫೪-೧೪) ಶಿವತತ್ವ ಚಿಂತಾಮಣಿ 


೩೬೪ ನೀಲಿಮಾತು ನಿಜವಲ್ಲ, ನೀರ ಕಡೆದರೆ ಬೆಣ್ಣೆಯಿಲ್ಲ 


೧ ನೀರಂ ಪೊಸೆದುಂ ಜೆಣ್ಣೆಯನಾರಾರುಂ ಪಡೆದರೊಳರೆ 
(೯-೧೨೮) ಸಮಯವಪರೀಕ್ಷೆ 


೨ ನೀರಂ ಕಡೆವಲ್ಲಿ ಬೆಣ್ಣೆಗೊಐಲ್ಫ ಸಂತೆ ವೊಲಕ್ಕುಂ 
(೧-೮) ಜಾತಕ ತಿಲಕ 


೬೬೫ ಆಸೆ ಮಾತು ಕೊಟ್ಟು ಭಾಷೆ ತಪ್ಪುವವ ಹೊಲೆಯ —ಪು.ದಾ.) 


೫೦೨ ಕನ್ನಡ ಗಾದೆಗಳ ಜ್ಞಾ 
೩೬೬ ಓಡಿ ಸಿಕ್ಕಬೇಡ, ಆಡಿ ತಪ್ಪಬೇಡ 


೧ ಕೂಡಿ ತಪ್ಪಲು ಬೇಡ! ಓಡಿ. ಸಿಕ್ಕ ಲುಬೇಡ -.: 
—(ಸರ್ವ, ಪ. ೧೩೯೪) 


೩೬೭ ಬಡವನಿಗೆ ಆಸೆ ಹೇಳಬೇಡ, ಬಲ್ಲಿದನಿಗೆ ಭಾಷೆ ಕೊಡಬೇಡ." "೫ 


೧ ಬಲ್ಲಿದರ ಭಾಷೆ ಬಡವರ ಆಸೆ 
— (೬-೫೪) ಪ್ರೌಢರಾಯನ ಕಾವ್ಯ 


೩೬೮ ಆಡದೆ ಮಾಡುವವ ರೂಢಿಯೊಳಗುತ್ತಮನು, ಆಡಿ ಮಾಡದವ ಆಧಮ ' 


೧ ಬಾಯಿಗೆ ಬಂದವೊಲು ನೂಟಾಡಬಹುದಲ್ಲದೆ ನುಡಿದತೆಅದಿ 
ಒಂದು ಕಾರ್ಯವ ಮಾಡಿದೊಡೆ ದೇವೇಂದ್ರನವನಾಚೆಯೊಳ್‌' 
ಶೆ — (ಪು ೩೦೩-೧೮) ಸಾಳ್ವಭಾರತ 


೨ ಆಡದೆ ಮಾಡುವನು! ರೂಢಿಯೊಳಗುತ್ತಮನು | 
ಆಡಿಮಾಡುವನು-ಮಧ್ಯಮನು, ಅಧಮತಾ 
` ನಾಡಿ ಮಾಡದನು ! ಸರ್ವಜ್ಞ — (ಸರ್ವ, ಪ ೧೩೪೭). 


೩ ಆಡದೆ ಮಾಡುವನುತ್ತಮ ನಾಡಿತಾ । ; 


ಮಾಡುವ ಮಧ್ಯಮನಿನಿಪ 
—(೨೯) ರಂಗಧಾಮ ನೀತಿಶತಕ ಸಾಂಗತ 


೩೬೯ ಮಾಡುವವರು ಆಡುವುದಿಲ್ಲ, ಆಡುವವರು ಮಾಡುವುದಿಲ್ಲ 


೧ ನೀಚೋ ವದತಿ ನ ಕುರುತೆ, ನವದತಿ ಸುಜನಃ ಕರೋತ್ಯೇವ 


೩೭೦ ಅಂಗೈಲಿ ಆಕಾಶ (ವೈಕುಂಠ, ಕೈಲಾಸ) ತೋರಿ(ಸ್ಪಾನ)ಸಿದ ಹಾಗೆ 


೧ ಜಗಮನಂಗೈ ಯ್ಕೊ ಳ್‌ನೋಲೊಡೆ ತೊರ್ಪೆನ್‌ 
೫ --(೬-೧೧೧) ಅಭಿನವ ದಶಕುಮಾರ ಚರಿತೆ: 


೩೭೧ ಕುಲವನ್ನು ನಾಲಗೆ ಹೇಳಿತು ಬಃ | 


[od 


೧ ಕುಲವ ನಾಲಗೆಯಟುಹಿತೆಂಬ ನಾಣ್ಣುಡಿ 
--₹೨೨) ಹರಿಶ್ಚಂದ್ರಕಾವ್ಯ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೦೩ 


೩೭೨ 


೩೭೩ 


೩೭೪ 


೩೭೫ 


೩೭೭ 


೨ ಕುಲವ ನಾಲಗೆ ಹೇಳಿತು 
(ವಿ.ಪ. ೭-೧೫) ಕರ್ಣಾಟ ಭಾರತ ಕಥಾಮಂಜರಿ 


ಅಗಿದಿದ್ದನ್ನೇ ಮೆಲುಕು ಹಾಕುವುದು 
೧ ಚರ್ವಿತ ಚರ್ವಿಣ --(೭-೯೫) ಶಾಂತಿಪುರಾಣ 
೨ ಈ ಪಿಷ್ಟ ಪೇಷಣ ಮೀ ಚರ್ವಿತಚರ್ವಣಂ ಸುಖಮದೇಂ 


ಅಲ್ಲಸಲ್ಲದ ಮಾತಾಡಿ ಹಲ್ಲು ಮುರಿಯ ಬಡಿಸಿಕೊಂಡ 


ಹೋಲಿಸಿ : ಕೈತಪ್ಪಿ ಕೆತ್ತಲು ಕಾಲಿಗೆ ಮೂಲ, 
ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ 
—(ಕರ್ಮಹರ ಕಾಳೇಶ್ವರ ವಚನ) 


ಮಾತು ಬಂದಾಗ ಸೋತು ಹೋದವನೇ ಜಃ 


೧ ಸೋತು ನುಡಿದ ಮಾತು ಮಾತೆಯೊಲ್ಟೊರೆವುದು ತನ್ನಾ 
--(ನವಿ:ರಾಜ ವಿನಯಸಂಧಿ-೧೧೦) ಭರತೇಶ ವೈಭವ 


೨ ಮಾತು ಬಲ್ಲಹ ತಾನು 1 ಸೋತು ಹೋಹುದು ಲೇಸು | 
| — (ಸರ್ವ, ಪ. ೧೨೨೧) 
"ಸುವ್ಹೀ' ಅಂದರೆ ತಿಳಿಯದೆ (ರಾಗದಮಟ್ಟು ?) ಒನಕೆ ರಾಗ ? 
೧ ಸುವ್ವಿ ಎಂದೊನಕೆವಾಡ ಹಾಡುತ್ತ 
—(೧೩ : ೧೦೦-೧೦೧) ಗುರುರಾಜಚಾಠಿತ್ರ 
ಮಾತು ಅರಿಯದ ಮುರುವ ಹಾಗೇ ಕಾಗೆ ಒಯ್ದ 


. ಹೋಲಿಸಿ :: ಮಾತನರಿಯದ ಸೂಳೆ ಕುಂಟಣಿಯಂ ಬೈದಳೆಂಬ 
py ನಾಣ ನ್ಲಡಿಯಂತೆ 
—(ನವ ಆ: ೧೩೧ವ ಧರ್ಮಾಮೃತ) 
ನಂಬಿದವರನ್ನು--ನಡುನೀರಿನಲ್ಲಿ ಕೆ ಬಿಟ್ಟಿ ಹಾಗೆ 


೧  ನಂಬಿದವರಂ ನಡುನೀರೊಳದ್ದುವರೆ ? 
-—(೧೬ನೆಯಸ್ಕಲ-೭೩) ನಂಬಿಯಣ್ಣನ ರಗಳೆ 


ಕನ್ನಡ ಗಾದೆಗಳ ಮಹಾಕೋಶ 


ನಂಬಿದರ ನಡುಗಡಲೊಳದ್ದುವರೆ 
(೧೫-೨೪) ಸೌಂದರ ಪುರಾಣಂ 


ನಡುನೀರೊಳದ್ದಿದೆ (೧೩-೪೫) ಮಹಾಭಾರತಂ 
ನಡುನೀರೊಳು ಕೈಯ ಬಿಡುವರೆ ಕಡೆ ಹಾಯಿಸೊ ಹೇ ಮುರಾರೆ 
—(ಪುದಾ) 


ಎನಗೆ ನೀ ಗತಿಯೆಂದು ದೃಢವಾಗಿ ನಂಬಿರಲು ಎನ್ನ 
ನಡುನೀರೊಳು ಕೈಬಿಡುವರೆ ಕೃಷ್ಣ ೨-ಪುದಾ) 


ಹೋಲಿಸಿ : ನಡುನೀರೊಳ್‌ ಪರಿಗೋಲ ನಿಂತ 
ಕುಯ್ವುದೆ ವಿಧಿಯೇ —(೬-೧೦೧) ಜಗನ್ನಾಥ ವಿಜಯ 


ಹೋಲಿಸಿ : ನಡು ಹೊಳೆಯ ಹರಿಗೋಲ ಮೂಲೆಯ 
ಕಡಿದಿರ್‌ (ಭೀ.ಪ. ೯-೩) ಕರ್ಣಾಟ ಭಾರತ ಕಥಾಮಂಜರಿ 


ಮಂದಿ ಮಂದೀಯೆಂದು-ಮಲ್ಲಯ್ಯ-ಮಂದಿ ನಂಬಲಿ ಹೋದೆ 
ಮಂದಿ ಬಿಟ್ಟಾರ ನಡುನೀರ। ಮಲ್ಲಯ್ಯ 
ತಂದಿ ನನಕೈೈಯ ಬಿಡಬ್ಯಾಡ --(ಆಹ, ಪು. ೩೧) 


೩೭೮ ನಂಬಿದವರನ್ನು ಕತ್ತು ಕೊಯ್ಕೋ ಜನ 


೧ 


ನಂಬಿದವರ ಗೋಣಂ ಕೊಯ ರೇ 
—(ಸ್ಮಲ ೫-೩೩) ಬಸವರಾಜ ದೇವರ ರಗಳೆ 


೩೭೯ ಏಕಾಕ್ಷೀ ಲೋಕಸುಃ 


೧ 


ಷಷ್ಟಃ ಕುಂಟಃ ಶತಂ ಮೆಳ್ಳಃ ಸಹಸ್ರಂ ಪುಷ್ಪ ನೇತ್ರವಾನ್‌ 
ಏಕಾಕ್ಷೀ ಲೋಕ ಸಂಹಾರೀ ಅಂಧಕಃ ಪ್ರಳಯಾಂತಕಃ (ಸಂ) 


ಏಕ ಕುಂಟೋ ಜಗತ್ತುಂಟಃ ದ್ವಿಕುಂಟೋ ಲೋಕ ಕಂಟಕಃ 
ಏಕಾಕ್ಷೀ ಲೋಕಸಂಹಾರೀ ಅಂಧಕಃ ಪ್ರಳಯಾಂತಕಃ 


ಈ ಎರಡು ಶ್ಲೊ ೇಕಗಳನ್ನೂ ಸಂಸ್ಕ ತ ಹಾಗೂ ಕನ್ನ ಡ ಶಬ ಗಳನ್ನು 
ಸೇರಿಸಿ ಯಾರೋ ಯೋಜಿಸಿದ "ಹಾಸ್ಯ ಶ್ಲೊ ೇಕಗಳು, ಕುಂಟನಿಗೆ 


| 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೦೫% 


ಆರುಚೇಪ್ಪೆ. ಮೆಳಗಣ್ಣಿನವನಿಗೆ ನೂರು ಚೇಷ್ಟೆ, ಹೂಣ್ಣಿನವನಿಗೆ ಸಹಸ್ರ. ಒಂದೇ 
ಕಣ್ಣಿನವನು ಲೋಕಸಂಹಾರ ಮಾಡುತ್ತಾನೆ. ಎರಡು ಕಣ್ಣು ಇಲ್ಲದವನು ಪ್ರಳಯ 
ಕಾಲದ ಯಮ. ಎರಡನೆಯ ಶ್ಲೋಕದಲ್ಲಿ ಒಂದು ಕಾಲು ಕುಂಟಾದವನು ಲೋಕ 
ದಲ್ಲೇ ತುಂಟನಂತೆ, ಎರಡು ಕಾಲು ಇಲ್ಲದವನು ಲೋಕ ಕಂಟಕನಂತೆ. 


೩೮೦ ಕುರುಡ ಕೊಳ ಹೊಕ್ಕ ಹಾಗೆ 


೧  ಹೊಲಬನಜ್‌ಯದ ಗುರು ಸುಲಭನಲ್ಲದ ಶಿಷ್ಯ 
ಕೆಲಬಲನ ನೋಡಡುಪದೇಶ ಆಂಧಕ 
ಕಳನ ಹೊಕ್ಕಂತೆ ರಾಮನಾಥ --ದೇವರ ದಾಸಿಮಯ್ಯ 


೨  ಹೊಲಬನರಿಯದ ಗುರುವು । ತಿಳಿಯಲರಿಯದ ಶಿಷ್ಯ 
ನೆಲೆಯ ನಾರಯ್ಯ-ದುಪದೇಶವಂಧಕನು 
ಕೊಳನ ಹೊಕ್ಕಂತೆ ಸರ್ವಜ್ಞ (ಸರ್ವ, ಪ, ೬೯) 


೩೮೧ ಕುರುಡ ಸರವಿ ಹೊಸೆದ ಹಾಗೆ 
೧ ಕುರುಡಂ ನೇಣ್‌ಬೊಸೆನಂತೆ ದಲ್‌ 
(೧೨-೨೮ ; ಪು ೨೨೪) ಜೀವ ಸಂಬೋಧನಂ 


೨ ಕುರುಡನೊಡರ್ಚೆ ಪುಲ್‌ ಸರವಿಯಂ ಕಜುಮೇದುದು 
—(೩೮) ಗುರುಮೂತಿ ಶಂಕರ ಶತಕಂ 


೩ ಕುರುಡ ಸರವಿಯ ಹೊಸೆಯೆ ಕರುವು ಮೆದ್ದ ತೆರ 1 
—(೩-೪೯) ಪು. ದಾ. ಕೀ 


೪ ಕುರುಡ ತಾಂ ಸರವಿಯ ಹೊಸೆದ ತೆರನು 
(೭೭) ಶ್ರೀ ವಾದಿರಾಜ ಸಾ ಮಿಗಳೆ ಕೃತಿಗಳು 


೩೮೨ ಕುರುಡಗಣ್ಣಿಗಿಂತ ಮೆಳ್ಳೆಗಣ್ಣಿ ವಾಸಿ 


ಹೋಲಿಸಿ : ಗುಣಿಯಲ್ತೆ ಕುರುಡರೊಳ್‌ ಹೂಗಣ್ಣಂ 


ಣ 


—(೧೨೬) ಕನ್ನಡ ನೀತಿಸಾರ 


೩೮೩ ಕುರುಡನಿಗೆ ಹಗಲೇನು, ಇರುಳೇನು ? 


೧ ಇರುಳೆಂದರೇನೊ ಕುರುಡಂಗೆ, ಹಗಲೆಂದರೇನೊ ಕುರಡಂಗೆ 
—(೧೦೪) ಬಸವೇಶ ರರ ವಚನಗಳ) 


೩೮೪ 


೩೮೫ 


೩೮೬ 


೩೮೭ 


೩೮೮ 


೩೮೯ 


ಕನ್ನಡ ಗಾದೆಗಳ 


೨ ಹಗಲೇನೊ ಇರುಳೇನೊ ಕುರುಡಗೆ 
(೭೧) ಶ್ರೀ ವ್ಯಾ 


ಊರೆಲ್ಲ ನಕ್ಕರೆ ಕಿವುಡ ನಕ್ಕನಂತೆ 


೧ ಕುರುಡ ಸಭೆಯಲ್ಲಿರ್ದು ನಗೆಯ ನಕ್ಕಂತಾಯಿತ್ತು 
—ಮೋಳಿಗೆ ಮಾರಯ್ಯ 


ಗೌಡನ ಹಗೆತನ, ಕಿವುಡನ ಏಕಾಂತ 


೧ ಗವುಡನೊಳು ಹಗೆತನವು । ಕಿವುಡನೊಳು ಏಕಾಂತ | 
ಪ್ರವುಢನೊಳು ಮೂಢ-ನುಪದೇಶ, ಹಸಿವಿಂಗೆ 
ತವುಡ ತಿಂದಂತೆ ! ಸರ್ವಜ್ಞ — (ಸರ್ವ ಪ. ೧೪೦೪) 


೨ ಕೇಳಬಲ್ಲನೆ ಕಿವುಡ ಏಕಾಂತ ಮಾತುಗಳ 
(ಹೆ.ಕೀ,ತ, ಕೀ. ೨೨೩) 


ಮನೆಯಲ್ಲಿ ಇರೋದು ಇಲ್ಲದ್ದು ಜೋಗಿಯೇನು ಬಲ್ಲ! 


೧. ಜೋಗಿ ಬಲ್ಲನೆ ಮನೆಯೊಳಿಲ್ಲ ಉಂಟೆಂಬುದನು 
—(ಹ.ಕೀ, ತ, ಕೀ. ೨೨೩) 
ಇರುವುದು ಇದ್ದಹಾ ಗೆ ತಿರಿಯುವುದು ಕೈಹಿಡಿದರು 


೧ ಮೃಷ್ಟಾನ್ನಮಂ ಬಿಟ್ಟು ತಿರಿವುದರ ಯತನಗೈದಂತಾಯ್ತು 


"ಒಟ 


—(ಅಯೋ. ಕಾಂ. ೨೦-೩೭) ಶ್ರೀಮದಾ) ಮಾಯಣಂ 
ತಿರುಕೊಂಡು ಉಂಡರೂ ಕರಕೊಂಡುಣ್ಣ ಬೇಕು 


೧ ತಿರಿದುಂಬುತೊಬ್ಬರನಂ । ಕರೆದುಂಬುದತಿಹಿತವು 
ಕರೆಯದೊಬ್ಬ ರನು-ಉಣುತಿಪ್ಪ ನೂಟ ತಾ 
ನರಕದಾ ಊಟ | ಸರ್ವಜ್ಞ ಸರ್ವ 


ನಾನಾರಾಯನ ಹತ್ತಿರ ಹೋಗಿ ನಾಲ್ಕು ಕಾಸು ಬೇಡಿದ 


ಹೋಲಿಸಿ : ಡಿಲ್ಲಿಯ ರಾಯನ ಕಂಡು ಪುಲ್ಲಿಗೆಯ ಬೇಡುವರೆ ? 
--(೭೫. ಶ್ರೀವಾದಿರಾಜಸ್ವಾಮಿಗಳ ಕೃತಿ) 


ಗಾದೆಗಳ ಕಾವ್ಶ ಪ್ರಯೋಗಗಳು 


೩೯೦ 


೩೯೧ 


೩೯೨ 


೩೯೩ 


೩೯೪ 


೩೯೫ 


“೫೦೭ 
ಊರಿಗೆ ಹೋಗದವರಿಗೆ ದಾರಿಗೊಡವೆ ಯಾಕೆ ? 
೧ ಹೋಗದೂರಿಗೆ ದಾರಿ ಕೇಳಿ ಮಾಡುವುದೇನು "' 
(ಹ.ಕೀ,ತ, ಕೀ, ೨೪೮) 
ಊರಿಗೆ ಹೋದವರ ಸುದ್ದಿ ದೇವರೇ ಬಲ್ಲ 
೧ ಊರಿಗೆ ಹೋದವರ ಬರನ ದೇವರೇ ಬಲ್ಲರ್‌ | 
—(೧೦೩೮) ನೀತಿಸಾರ 
ಊರ ಬಿಟ್ಟು ಹೊಲಗೇರಿಯಲ್ಲಿ ತಂ(ತಳೆ)ಗಿದರು 
೧ ಪಟ್ಟಣಮಂ ಬಿಟ್ಟು ಪೊಲಗೇರಿಯೊಳ್‌ ಪಡುವಂತೆ 
—(ದ. ಆಶ್ವಾ-೧೬೧ವ) ಧರ್ಮಾಮ ತ 


ಎತ್ತ ಹೋದರೂ ತುತ್ತು ಕೈಲಿರಬೇಕು 


೧ ಎತ್ತ ಹೋದರು ಒಂದು | ತುತ್ತು ಕಟ್ಟಿರಬೇಕು 
ತುತ್ತೊಂದು ಗಳಿಗೆ-ತಡೆದಿಪರೆ ಕೈಹಿಡಿದು 
ಎತ್ತಬೇಕೆಂದ ! ಸರ್ವಜ್ಞ —(ಸರ್ವ.ಪ. ೧೮೩೯) 


ಕಳ್ಳನನ್ನು ನಂಬಿ ಪಯಣ ಹೊರಟ ಕಾಗೆ 


೧ ಠಕ್ಕನಂ ನಂಬಿ ಬಟ್ಟೆ ಪೋಪೊಡಂ. ಸಂಸಾರಮಂ ನಂಬಿ ಮಚ್ಚಿ 


ದಂತೆ ಪಾಪದೊಳ್‌ ನೆಗಣ್ಜೂ ಡಂ 
—(ಪು. ೮೫ : ೨೧ ಗದ್ಯ) ಜೀವಸಂಬೋಧನೆ 


ನಡೆಯುವವ ಬಳಲುವನಲ್ಲದೆ ದಾರಿ ಬಳಲೀತೆ, 
ಕಸರತ್‌ ಮಾಡುವವ ಬಳಲುವವನಲ್ಲದೆ ಕೋಲು ಬಳಲೀತೆ 


೧ ನಡೆಯುತ್ತ ನಡೆಯುತ್ತ ಬಳಲುವಲ್ಲರದೆ ಬಟ್ಟೆ ಬಳೆಲುವುದೆ ? 
ಅಳೆಯುತ್ತ ಆಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೆ ? 
— (೧-೧೧೩) ಬಸವೇಶ್ವರರ ವಚನಗಳು 


೫೧೮ ಕನ್ನಡ ಗಾದೆಗಳ ಮಹಾಕೋಶಿ 
೩೯೬ ಪರಸ್ಕಳದಲ್ಲಿ ಅರ್ಧ ನಿಯಮ, ಪ್ರಯಾಣದಲ್ಲಿ ಕಾಲು ನಿಯಮ 


೧ ಸ್ವಗ್ರಾಮೇ ಪೂರ್ಣಮಾಚಾರಂ ಅನ್ಯಗ್ರಾಮೇತದರ್ಧಕಂ 
ಪತ್ತನೇ ಪಾದಮಾಚಾರಂ ಪಥಿ ಶೂದ್ರವದಾಚರೇತ್‌ (ಸಂ) 


ರ೯೭ ಸಾಯುನವರೆಗೂ ಸಾಮು ಕಲಿತರೆ ಯುದ್ಧ ಮಾಡೋದು ಯಾವಾಗ ? 


೧ ಸಾವಲ್ಲಿ ಪರಿಯಂತರವು ಸಾಧನೆ ಮಾಡಿ ಸಮರಕೆ ಗರುವನಹ 
ದಿನವಿನ್ನಾವುದು ? 


—(ಪು ೨೦೦ : ೪೪), ಪ್ರಭುಲಿಂಗಲೀಲೆ 


ಸಾವನ್ನೆಕ್ಕರ ಸಾಧನೆಯ ಮಾಡಿದಡೆ ಕಾದುವ 
ದಿನವಾವುದು —(೧೨೭೨) ಪ್ರಭುದೇವರ ವಚನಗಳು 


lo 


ರಿಲೆ ಜೋಯಿಸರ ಮಗಳು ಹಸೆ ಮೇಲೆಯೇ ಮುಂಡೆಯಾದಳು 


೧ ಜೋಯಿಸನ ಮಗಳ್‌ ಪಸೆಯ ಮೇಲೆ ರಂಡೆಯಾದಳ್‌ 
— (೧೨-೩೮) ಧರ್ಮಾಮೃತ 


ರ೯೯ ತಲೆ ಬೋಳಿಸಿಕೊಂಡಂ ದಿನ ಕೇಳಿದನಂತೆ 
೧ ಮುಂಡಿತ ಮುಂಡ ನಕ್ಷತ್ರಾಣಿ ಪ ಚ್ಛತಿ (ಸಂ) 
೪೦೦ ಅಕಾಶ ನೋಡೋಕೆ ನೂಕುನುಗ್ಗ ಲೇಕೆ ? 


೧ ವ್ಯೋಮವನೆ ನೋಡಲು ನೂಕು ನುಗ್ಗೇನು 
— (6-೧೨೭) ಜ್ಞಾನಸಿಂಧಂ 


೪೦೧ ನೀರಿನಲ್ಲಿ ನೋಡಿದವನನ್ನು ಊರಲ್ಲಿಡಬಾರದು. ಎಣ್ಣೆಯಲ್ಲಿ 
ನೋಡಿದವನನ್ನು ಕಣ ಲ್ಲಿ ನೋಡಬಾರದು 


೧ ಆತ್ಮ ರೂಪಂ ಜಲೇ ದೃಷ್ಟ್ವಾ ಶಕ್ರಸ್ಮಾಪಿ ಶ್ರೀಯಂ ಹರೇತ್‌ 
(ಸು) 

«೪೦೨ . ಊರೆಂಜಲು ತಿನ್ನುವ ಸೂಳೆಗೆ ಯಾರೆಂಜಲಾದರೇನು ? 

೧ ವಾರಾಂಗನೆಯರಿಂಗೆ | ಯಾರೆಂಜಲೇನಯ್ಯ । 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೦೯ 


"೪೦೩ 


೪೦೪ 


೪೦೫ 


೪೦೬ 


೪೦೭ 


೪೦೮ 


ಊರೆಂಜಲನ್ನು-ತಿಂಬುವಾ ಶುನಕಂಗೆ 
ಯಾರೆಂಜಲೇನು ? ಸರ್ವಜ್ಞ —(ಸರ್ವ, ಪ. ೧೭೬೧) 


ಗರತಿಗೆ ಹಾದರ ಸಲ್ಲ, ಸೂಳೆಗೆ ವ್ರತ ಸಲ್ಲ 


೧ ...ಸೂಳೆಗಂ ವ್ರತವೆಂಬುದಿಲ್ಲ ಸರ್ವಜ್ಞ 
—(ಸರ್ವ, ಪ, ೧೭೨೧) 


ಸುಳ್ಳು ಮಾತಿಗೂ ಸೂಳೆಗೂ ಹತ್ತಿರದ ನಂಟು 


"ಹೋಲಿಸಿ : ಪುಸಿಯೆ ಮೂಲಂ ಸೂಳೆಗೆ 
—(ಸೆಂ ೧೦ : ೪೩) ಚೆನ್ನಬಸವ ಪುರಾಣ 


ಸೂಳೆಮಗ ಮಾಳ ಮಾಡಿದರೆ ತಾಯ ಹೆಸರಲ್ಲದೆ ತಂದೆ ಹೆಸರಲ್ಲ 


೧ ಸೂಳೆಯ ಮಗ ಮಹಳವ ಮಾಡಿದಡೆ, ತಾಯ ಹೆಸರಾಯಿತ್ತಿ 
ತಂದೆಯ ಹೆಸರಿಲ್ಲ (೭೦೮) —-ವಚನ(?) 


ಸೂಳೆಗೆ ಕುಲವಿಲ್ಲ, ಶೀಲಕ್ಕೆ ಮಾರ್ಗವಿಲ್ಲ 


೧ ಸೂಳೆಗಂ ಶೀಲವಿಲ್ಲೆಂದ ಸರ್ವಜ್ಞ 


ಸೂಳೆಮನೆ ಸೂರೆಲ್ಲ ಮಲ್ಲಿಗೆ ಹೂ 


೧ ಸೂಳೆಯ ಮನೆಯ ಸೂರೆಲ್ಲ ಮಲ್ಲಿಗೆ 
—ಜಾನಪ, (ಪು. ೩೮೬) 


ಸೂಳೆಗೆ ಕರುಣವಿಲ್ಲ, ಬೋಳಿಗೆ ಸುಂಕವಿಲ್ಲ 


೧ ...ಸೂಳೆಗಂ ಕರುಣವೇ ಇಲ್ಲ । ಸರ್ವಜ್ಞ 
(ಸರ್ವ, ಪ ೧೭೨೦) 


ಸೂಳೆಬಲ್ಲಳೆ ವಿಟನ ಬಡತನವ ! 


೧ ಇತ್ತೊಡೆ ಖೇಟವಿಕಾಯದೊಡೆಕಾಟ ಮದುಂ ಬೆಲೆವೆಣ್ಣ ಬಾಳೆಂ 
— (೮-೪೮) ಅನಂತನಾಥ ಪುರಾಣಂ 


೫೧೨ 


ಕನ್ನೆಡೆ ಗಾದೆಗಳ 


ನಿರ್ದವ್ಯಂ ಪುರುಷಂ ತ್ಮಜಂತಿ ಗಣಿಕಾಃ ' 
(೨೨೬) ಕರ್ಣಾಟಕ ಪಂಚತಂತ್ರ ' 


ಸೂಳೆಬಲ್ಲಳೆ ಗೆಳೆಯನಿಗಿಹ ಬಡತನವ 
--(೧-೧೨೫) ಪುರಂದಾ ಕಠ 


ರೊಕ್ಕವಿದ್ದರೆ ಸೂಳೆಯಿಹಳು, ರೊಕ್ಕತೀರಲು ಸೂಳೆ ಹೋಹಳು ' 
(೨೧-೨೦೧) ಜ್ಞಾನಸಿಂಧು 


೪೧೦ 


೪೧೧ 


೪೧೨ 


೪೧೩ 


೪೧೫ 


೫. ಕೌಮಿಂಬಿಕ 


ಒಕ್ಕಲಿದ್ದರೆ ಊರು, ಮಕ್ಕಳಿದ್ದರೆ ಮನೆ, ಅಕ್ಕರಿವ್ನರೆ ತವರು 


೧ ಒಕ್ಕಲಿದ್ದರ8 ಊರು | ಮಕ್ಕಳಿದ್ದರೂ ಮನಿ 
—ಜಾಗೀ, ಪು, ೪೦೨ 


ಹಾಲುಕ್ಕಿದ ಮನೇಲಿ ಮೇಲ್‌ಗರೀಲಿ 


೧ ಪಾಲುಕ್ಕಿಮ್ಮಡಿಸುವಂತಿಮ್ಮಡಿ ಯಕ್ಕ(ುಂ 
--(೧-೧೨೬) ಧರ್ಮಾಮೃತ 


ಒಗ್ಗಿ ದವನಿಗೆ ಒಲಕಾಡೇ ಲೇಸು-ಮೆಚ್ಚಿದವನಿಗೆ ಮಸಣವೇ ಸುಖ 


೧ ಮೆಚ್ಚಿದವರಿಗೆ ಮರಣ ಸುಖ 
—(೨-೮೪) ಅನುಭವಾಮೃತ 


೨ ಮೆಚ್ಚಿದವರಿಗೆ ಮಸಣ ಸುಖ 
--(೪-೫೯) ಪದ್ಮಾವತಿ ಚರಿತೆ 


ತರಬಲ್ಲವನ ಹೆಂಡತಿ ಅಡುಜಾಣೆ 


೧ ತರಬಲ್ಲವನ ಕಾಂತೆ ಕಡುಜಾಣೆ 
— (೬-೧೫೩) ಪದ್ಮಾವತಿ ಚರಿತೆ 


ಕಂಬಳಿಯ ಮೇಲೆ ಕಣಕ ನಾದಿ ಕೂದಲು ಬಂದುವು ಅಂದರೆ ? 


೧ ಕಂಬಳಿಯಲ್ಲಿ ಕಣಕವನಾದಿದಂತೆ 
—(೧೫೧) ಬಸವೇಶ ರ ವಚನ 


ಹಾಲು ಕುದಿದಷ್ಟೂ ರುಚಿ, ಮಾವು ಮಾಗಿದಷ್ಟೂ ರುಚಿ 


೧ ಪಾಲುಂ ಕೂರ್ಮೆಯುಂ ಮಲುಗಿದೊಡಲ್ಲದೆ ಲೇಸಾಗವು 
——(?) ಧರ್ಮಾಮೃತ 


೬ 


ೆ 


೪೧೭ 


ಕನ್ನೆಡ ಗಾದೆಗಳ ಮಹಾಕೋಶ 
ಹಸಿದ ಬೆಕ್ಕು ಹತ್ತಿಗೆ ಜಪ್ಪಿಸಿತು 


೧ ಹಸಿವಿಗಾರದೆ ಬೆಕ್ಕು ಹತ್ತಿಯನು ಮೆದ್ಮಂತೆ 
—(ಕೀ. ೪೭೬) ಹ,ಕೀತ. 


ಅಕ್ಕಿ ಉಂಬುವವನು ಹಕ್ಕಿ. ಜೋಳ ತಿಂಬುವವನ ತೋಳ 


೧ ಅಕ್ಕಿಯನು ಉಂಬಂವನು ಹತ್ತಿಯಂತಾಗುವನು 


೨ ಜೋಳವನು ತಿಂಬುವನು ತೋಳದಂತಾಗುವನು 
ಕಣ್ಣಿಗಿಂಪಾದ್ದು ಕರುಳಿಗಿಂಪು 


೧ ಕಣ್ಣಿಚ್ಚೆಯಾದಲ್ಲಿ ಮನಕಿಚ್ಚೆಯಹುದು 
--(ತಾಂಡವ ವಿನಯ ಸಂಧಿ-೪೩) ಭರತೇಶ ವೈಭವ | 


ಪಾಲುಂಡು ಮೇಲುಂಬರೇ 
೧ ಪಾಲುಂಡು ಮೇಲುಂಬುದೇ --(೧-೧೨೮) ಸಮಯ ಪರೀಕ್ಷೆ 
೨ ಪಾಲುಂಡು ಮೇಲುಂಬರೇ ? (೧೪೮) ಪ್ರಭುದೇವ ವಚನ 


೩ ಪಾಲುಂಡು ಮೇಲುಂಬುದೇ ? 
—ಹರಿಚಾರಿತ್ತ, ಪೋಲಾಳ್ವ ದಂಡನಾಥ 


೪ ಫಾಲಾಂಡಂ ಮೇಲುಂಬುದೇ ? 
ದಾವಣಗೆರೆಯ ೨೫ನೆಯ ನಂ-ಶಾಸನ, ಪೋಲಾಳ್ವ ದಂಡನಾಥ 


೫ ಗುಣಯಂತರ್‌ ಪಾಲುಂಡು ಮೇಲುಂಬರೆ 
5) ಸೋಮೇಶ್ವರ ಶತಕ 


೬. ಪಾಲುಂಡು ಮೇಲುಂಬುದೇ ? 
--(೧-೨೯) ತ್ರಿಷಷ್ಟಿ ಪುರಾಣ 


ಗಾದೆಗಳ ಕಾವ್ಯ ಪ್ರಯೋಗೆಗಳು ೫೧೩ 


೭ ಪಾಲುಂಡು ಮೇಲುಂಬುದೇ 
—ಮೂಡಬಿದರೆಯ ಹೊಸಬದಿಯ ಶಿಲಾಶಾಸನಗಳಲ್ಲಿ 
೫ನೆಯ ಶಾಸನ. ಸಾಳ್ವ ಮಲ್ಲನ ಯಶಸ್ಸನ್ನು ಕುರಿತದ್ದು 
ಕಾಲ-ಸು. ೧೫೦೦ 


೪೨೦ ಉಂಡವ ತೇಗುವ —(ಕೆವಿವಾಕ್ಯಸಂಧಿ-೯೬,) ಭರತೇ ವೈಭವ 
೪೨೧ ನೆಲ್ಲು (ಬತ್ತ) ಮೊಸರು ಕಲಸಿದ ಹಾಗೆ 
| ೧ ನೆಲ್ಲುಂ ಮೊಸರುಂಗುಡಿದೆಂತೆ —(೨-೪) ಕವಿರಾಜಮಾರ್ಗ 


೨ ನೆಲ್ಲುಂ ಮೋರುಂಗೋದಂತೆ 
— (೧೦-೧೮೨) ಶಾಂತಿಪುರಾಣ 


೪೨೨ ಆನೆ ತಿನ್ನೋನಿಗೆ ಹಪ್ಪಳ ಕೊಟ್ಟ ಹಾಗೆ 
೧ ಆನೆ ದಿಂಬಂಗಾಡೇ ಏಳಿಗೆ --(೩-೬೬ವ) ಶಾಂತಿಪುರಾಣಂ 


ಕ! ಸೊರ್ಕಾನೆ ದಿಂಬಂಗಾಡೆ ಹೋಟಕಿಗೆ 
—(೬-೬೨ವ) ನೇವಿನಾಥ ಪುರಾಣಂ 


೩  ಆನೆದಿಬಂಗಾಡಾವರಿದು --(೮-೯೫) ಜಗನ್ನಾಥ ವಿಜಯ 


೪ ಸೊರ್ಕಾನೆ ದಿಂಬಂಗಾಡೆ ಹೋಲಗೆ . 
(ಪು ೧೫೬-ಮೊದಲವಚನ) ನಾಗಕುಮಾರಚರಿತಂ 


೪೨೩ ಹಾಲಿದ್ದಾಗ ಹಬ್ಬ ಫಿ 


೧ ಹಾಲು ಹಯನುಳ ಲ್ಲಿ ಹಬ್ಬವ ಹೇಳದೆಯು ಕೇಳೆದೆಯು 
ಸವೆವುದು (೧೬-೧೨) ಪ್ರಭುಲಿಂಗಲೀಲೆ 


೨. ಹಾಲುಳೆ * ಕಾಲದೊಳು ಹಟ ಸಮಂ ಮಾಳ! ದು 
(ಸಂ ೨೨-೩೨) ಸಿದ್ದೇಶ್ವರ ಪುರಾಣ 


೪ ಹಾಲುಳೆ ಟಿ ಕಾಲದೊಳ್‌ ಹೆಬ್ಬವಂ ಮಾಡು 
—(ಸಂ ೨೧-ಪ ೨೩) ಚೆನ್ನಬಸವಪ್ಪ ಪುರಾಣ 
33 


೫೦೪ 


೪೨೪ 


೪೨೫ 


೪೨೬ 


೪೨೭ 


ಕನ್ನಡ ಗಾದೆಗಳ ಮಹಾಕೋಶ 


೪ ಹಾಲಿದ್ದ ಕಾಲದಲೆ ಹೆಬ್ಬ 
— (4-20-೫) ಕೆ ವಲ್ಯ ಕಲ್ಪವಲ್ಲರಿ 


ಹ. ಸ್ವತಂತ್ರ >) ಕಪಿಲಸಿದ್ಧ ಮಲ್ಲೇಶ್ವರೆ 


೬ ಹಾಲು ಇದ್ದಾಗ ಹಬ್ಬವ ಮಾಡವ ಕೈ 
ನಾವು ನಾಲ್ವರು ಮನೆಯಾಗ-ಇದ್ದಾಗ 
(ಮಲ್ಲಿ, ಪು. ೭೯) 
೭ ಹಾಲಿದ್ರೆ ಹಬ್ಬವು | ತಾಯಿದ್ರೆ ಮಕ್ಕಳು 
ತಾಯಿ ಬಯಸುವುದು ಒಡವೆ ವಸ್ತ್ರ, ಊಟತಿಂಡಿ 
೧ ಕನ್ಯಾವರಯತೇ ರೂಪಂ ಮಾತಾವಿತ್ತಂ ಪಿತಾಶ್ರುತಂ 
ಬಾಂಧವಾಃ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತರೇಜನಾಃ 


ಸಾವಿರ ಸುಳ್ಳು ಹೇಳಿ ಒಂದು ಕನ್ಮಾದಾನ ಮಾಡು 


೧...ಮದುವೆಯಲಿ ರತಿ ಸಂಪ್ರಯೋಗದಲಿ ಸುಜನ ಸರ್ವಧ ನಾಪಹಾರ 
ಸಮಯದಲಿ 

ಹುಸಿದಡೆ ದೋಷದೊದಗು ಸಮನಿಸದು 
--(೧೪-೧೯) ಸೌಂದರಪುರಾಣ 
ಇದ್ದೂರ ಬೀಗತನ ಬಿದ್ದಗೋಡೆಗೆ ಸಮಾನ | 


೧ ಇದ್ದೂರ ಬೀಗತನ ಬಿದ್ದ ಗ್ವಾಡೀ ಸಮಾನ 
ಇದ್ದೂರಾಗ ಮಗಳಕೊಡ ಬ್ಯ್ಮಾಡ-ನನಹಡೆದವ್ವ 
ಇದ್ದಲ್ಲಿಗೆ ಮಾತ ಬರುತಾವ ॥ —(ಜಾಗೀ, ಪು ೬೭) 
ಶಾರದೆ ಮುಕ್ಕ ಸೀತರೆ ಮದುವೆ ಉಳಿಯುತ್ತ್ಮ್ಯ್ಯೇ ? 
೧ ಕೂರದರ್‌ಸೀತೊಡೆ ಮದುವೆಯ ಕಾರ್ಶಮಳಿದಪುದೆ ? 
(೨೯-೯೪) ವೃಷಭೇಂದ್ರವಿಜಯ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೧೫ 


೪೨೮ ಮದುಮಗನನ್ನು ಬಿಟ್ಟು ಮದುವೆಗೆ ಹೋದಂತೆ, ಅಳಿಯನಿಲ್ಲದೆ 
ದಿಬ್ಬಣ ತೆರಳಿದರು 


೧ ಮದವಣಿಗನಿಲ್ಲದೆ ದಿಬ್ಬಣಂ ಬೋಪೆನೆಂಬಂತೆ 
(ಚ. ಆ: ರ್ಳ ವ) ಧರ್ಮಾಮೃತ 


೪೨೯. . ವೆಂಚ್ಚಿದ ಹುಡುಗಿಗೆ ಬಿಜ್ಜೋಲೆಯೇ ಸಾಕು 


-೧ ಸೂಳೇಗೆ ಸುತ್ತೋಲೆ ಮಡದಿಗೆ ಮುತ್ತೋಲೆ 
ಮೆಚ್ಚಿಬಂದವಳಿಗೆ ಬಿಚ್ಚೋಲೆ | ಅಪ್ಪ ಅಣ್ಣಯ್ಯನ 
ಪಟ್ಟದಾ ಹೆಂಡತಿಗೆ ಹರಳೋಲೆ --ಪು, ೬೯ (ಕ.ಸಂ.) 


೪೩೦ ಸುಣ್ಣವಿಲ್ಲದ ವೀಳ್ಯ, ಬಣ್ಣವಿಲ್ಲದ ಮದುವೆ 


೧. ಸುಣ್ಣವಿಲ್ಲದ ವೀಳ್ಯ | ಬಣ್ಣವಿಲ್ಲದ ಮದುವೆ 
ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ 
ಎಣ್ಣೆ ಹೋಯಿದಂತೆ ! ಸರ್ವಜ್ಞ --(ಸರ್ವ, ಪು,೨೦೩) 


೪೩೧ ಒಂದಡಕೆ ಒಡೆದು ಒಂಬತ್ತು ಮದುವೆ ಮಾಡಿ ಬಲ್‌ಖರ್ಚು ಅಂದನಂತೆ 


೧. ಒಂದು ಅಡಿಕೇ ಒಡೆದು ಒಂಬತ್ತು ವಂದುವೆ ಮಾಡಿ 
ಇಂದಿನ ಖರ್ಚು ಬಲುಖರ್ಚು । ಬೀಗಾ 
ಖಂಬದ ತೆಕ್ಕಿ ಬಿಡವೊಲ್ಲ ಹಳ್ಳಿಯ ಹಾಡುಗಳು (೧೬೮) 


೪೩೨ ..: ಗಂಡ ಎನಬಹುದೆ ಈ ಗೆಂಡ್ಹೊಟ್ಟೆ ಮುರುವನ್ನ ? 
೧ ಗಂಡಾನ ಕಾಣಿರೊ ಗೆಂಡ್ಹೊಟ್ಟೆ ಮುರುವಾನ 


ಉಂಡೇಳು ಮನೆಯ ತಿರುಗೋನ | 
--ಹಳ್ಳಿಯ ಹಾಡುಗಳು 


೪೩೩ ಗಿಳಿ ಸಾಕಿ ಗಿಡುಗನ ಕೆ ಗೆ ಕೊಟ ಹಾಗೆ 


. ೧... ಬಹುಕಾಲ ಮುದ್ದಿಸಿ ಕಲಿಸಿ ಮಾತುಗಳ । 
ಗಿಳಿಯು ಸಾಕಿ ಬಾವುಗಗೆ ಒಪ್ಪಿಸುವುದು 
--ಹ,ಕೀ,ತ, ಕೀ, (೫೨೬) 


೪೩೫ 


೪೩೬ 


೪೩.೮ 


೪೪೦ 


ಕನ್ನಡ ಗಾದೆಗಳ ಮಹಾಕೋಶ 
ನಪುಂಸಕನಿಗೆ ರಂಭೆ ಸಿಕ್ಕಿದ ಹಾಗೆ 
೧ ರಾಣಿಯೇಕೆ ನಪ್ಪಂಸಕಗೆ ? —(೧-೪೨) ಅನುಭವಾವ್ಯೂತ 
ಗುಬ್ಬಿಯ ಕೊರಳಿಗೆ ಗುಂಡು ಕಲ್ಲಂ ಕಟ್ಟಿದ ಹಾಗೆ 


೧ ಗುಬ್ಬಿಯ ಕೊರಲ್ಲೆ ಗೋಧಿಯ ಕಲ್ಲ ಕಟ್ಟಿದೊಡೆ ಉಬ್ಬಿ 
ಆಗಸಕೆ ಹಾರುವುದೆ ? —ಬ.ವ. 


೨ ಗುಬ್ಬಿಯ ಕೊರಳ್ಗೆ ಗೋಧಿಯ ಕಲ್ಲ ಕಟ್ಟಿ ದೊಡೆ ಡುಬ್ಬಿ 
ಯಾಗಸಕ್ಕೆ ಹಾರುವುದೆ ? 
(ಸಂ ೧-೨೧) ಮೋಹನತರಂಗಿಣಿ 


ಕಂತೆಗೆ ತಕ್ಕ ಬೊಂತೆ, ಬೊಂತೆಗೆ ತಕ್ಕ ಬವನಾಸಿ 


೧ ಕಂತೆಗೆ ತಕ್ಕ ಬೊಂತೆ (೭-೧೦) ನಳಚರಿತ್ರೆ 


ಹಡೆದವ್ವನ ಮುಖ ಕಂಡರೆ ಕಾಶಿ ಕಂಡಷ್ಟು ಸಂತೋಸ 


೧ ಕಾಸೀಗಿ ಹೋಗಲಕ ಏಸೊಂದು ದಿನಬೇಕ | 
ತಾಸ್ಹೊತ್ತಿನಾದಿ ತವರೂರ | ಮನಿಯಾಗ | 
ಕಾಸಿ ಕುಂತಾಳ ಹಡೆದವ್ವ —(ಗಹಾ, ಪು. ೫೪) 


೨ ಕಾಸಿ ನಿನ ಹೊರತು ತವರಿಲ್ಲ —(ಗಹಾ, ಪು. ೫೫) 


ತಾಯಿ ಇದ್ದರೆ ತವರು, ಗಂಡ ಇದ್ದರೆ ಅತ್ತೆಮನೆ, ನೀರಿದ್ದರೆ ಕೆರೆ ಬಾವಿ 


೧ ತಾಯಿದ್ದರೆ ತವರ್ಮನೆ, ನೀರಿದ್ದರೆ ಕೆರೆಬಾವಿ 
—(ಜಾ.ಗೀ, ಪು. ೩೪೫) 


ತವರಿಗೆ ವಬಪ್ಪಿಲ್ಲ, ತಂಬಿಟ್ಟಿಗೆ ಉಪ್ಪಿಲ್ಲ 


೧ ತಂಬಿಟ್ಟಿಗುಪ್ಪಂಟೆ, ತೌರೀಗೆ ಮುಪ್ಪುಂಟೆ 
ಡೊಂಬನಾ ಮನೆಗೆ ಕದವುಂಟೆ 1 ''-(ಹೆ.ಹಾ, ಪು, ೧೧೯) 


ತಾಯಿ ಇದ್ದರೆ ತವರು ಹೆಚ್ಚು, ತಂದೆ ಇದ್ದರೆ ಬಳಗ ಹೆಚ್ಚು 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೧೭ 


೪೪೧ 


೪೪೨ 


೪೪೩ 


೪೪೪ 


೪೪೫ 


೧ ತಾಯಿದ್ರ ತವರ್ನೆಚ್ಚು ತಂದಿದ) ಬಳಗ್ವೆಚ್ಚು | 
ಸಾವಿರಕೆ ಹೆಚ್ಚು ಪತಿ ಪುರುಷ । ಹೊಟ್ಟೇಯ । 
ಮಾಣಿಕದ ಹರಳು ಮಗ ಹೆಚ್ಚು ॥ 
--(ಗಹಾ, ಪು. ೮೭) 


ಬೆಟ್ಟಕ್ಕೆ ಜಲ್ಲಿ ಆಸೆ, ಅಟ್ಟಕ್ಕೆ ಬಿದಿರಾಸೆ, ಹೆಣ್ಣಮಕ್ಕಳಿಗೆ ತವರಾಸೆ 
ನೃ ಬ ಣ ಶೆ 


೧ ಬೆಟ್ಟಕ್ಕೆ ಬಿದಿರಾಸೆ, ಹೆಣ್ಣಿಗೆ ತೌರಾಸೆ 
—(ಜಗೀ, ಪ್ರ. ೭೭) 


ಅಂದಣದ ಮೇಲೆ ಕೂರಿಸಿದರೂ ಹಂಗಿನ ತವರುಮನೆ 


೧ ಗಂಜೀಯ ಕುಡಿದರು ಗಂಡನ ಮನಿ ಲೇಸ 
ಅಂದಣದ ಮ್ಯಾಲಿ ಚವುರವ ಸಾರಿದರ । 
ಹಂಗೀನ ತವರಮನೆ ಸಾಕ (ಗ.ಹಾ) 


ಅತ್ತಿಗೆ (ತವರಲ್ಲ) ತಾಯಲ, ಹಿತ್ತಾಳೆ ಚಿನ್ನವಲ್ಲ 


೧ ಅತ್ತೀಗೆ (ತವರಲ್ಲ) ತಾಯಲ್ಲ ಹಿತ್ತಾಳೆ ಚಿನ್ನವಲ್ಲ 
ಮತ್ತೆ ಮದಗುಣಿಕೆ ಮರವಲ್ಲ --(ಜಾಗೀ, ಪು, ೫೯) 


೨ ಅತ್ತಿಗೆ ನಂಟಲ್ಲ ಹಿತ್ತಾಳೆ ಕಪ್ಪಲ್ಲ 
ಉತ್ತರಾಣಿ ಕಡ್ಡಿ ನೆರಳಲ್ಲ -ಇಸಂಪೀಗೆ ಅರಳೀವೆ, (ಪು.೨೪) 


ತಾಯಿಲ್ಹ ತವರಿಗೆ ಹೋಗಬೇಡ, ನೀರಿಲ್ಲದ ಕೆರೆಗೆ ಹೋಗಬೇಡ 


೧ ತಾಯಿಲ್ಲ ತವರೀಗಿ ಹೋಗದಿರು ನನುಮನವ 
ನೀರಿಲ್ಲ ಕೆರಿಗಿ ಕರ ಬಂದು | ತಿರುಗ್ಯಾಗ - 
ಆಗ ನೋಡದರ ದುಃಖಗಳ ॥ —(ಗಹಾ, ಪು. ೫೪) 


ತಾಯಿ ಹೋದ ಮೇಲೆ ತವರು ಮನೆಯೇ, ಕಾಯಿ ಹೋದ ಮೇಲೆ 
ಬಾಯಿ ರುಚಿಯೆ ? 


೧ ತಾಯಿ ತೀರಿದ ಮೇಲೆ ತವರಾಶೆಯೇ ! 
—(೫೬. ಕ. ದಾ.ಕೀ.) 


೫೧೮ 


೪೪೭ 


೪೪೮ 


೪೫೦ 


೪೫) 


ಕನ್ನಡ ಗಾದೆಗಳ ಮಹಾಕೋಶ 
ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು... 


೧ ಕೊಟ್ಟ ಕೂಸು ಕುಲದಿಂ ಪೊಅಗು 
(೧೮-೯೩) ತ್ರಿಷಷ್ಟಿ ಪುರಾತನ ಚಾರಿತ್ರ 


೨ ಕುಲಕೆ ಪೊರಗು ಕೊಟ್ಟ ಪೆಣ್‌ 
(೫-೩೭) ಹದಿಬದೆಯ ಧರ್ಮ 


ಹೆಣ್ಣು ಕೊಟ್ಟೆಯೋ, ಚಿನ್ನ ಕೊಟ್ಟೆಯೋ ? 
ಣ ಟ ತ ಒಬ 


೧ ಹೆಣ್ಣ ಕೊಟ್ಟೆಯೊ ಚಿನ್ನ ಕೊಟ್ಟೆಯೋ ) 
Ki ಸೆಯ ಸಂಧಿ-೧೧೮) ಭರತೇಶವೈಭವ 


ಹೆಣ್ಣ ಹಡೆಯೋದು ಬ್ಯಾಡ, ಹೆರರಿಗೆ ಕೊಡೋದು ಬ್ಯಾಡ 


೧ ಹೆಣ್ಣ ಹಡೆಯಲಿ ಬ್ಕಾ ಡ ಹೆರವರಿಗೆ ಕೊಡಬ್ಮಾ ಡ 
ಹೆಣ್ಣು ಹೋಗಾಗ ಅಳಬ್ಯಾ ಡ। ಹಡದವ್ವ 


ಸಿಟ್ಟಾ "n ಶಿವಗ ಬೈಬ್ಯಾಡ ॥ (ಗಹ, ಪು, ೫೧) 


ಹೆಣ್ಣು ಹಂಟ್ಟಿದ ಮನೆ ಹೆಗ್ಗಣ ಹತ್ತಿದ ಹಾಗೆ 


೧ ಹೆಣ್ಣು ಹುಟ್ಟಿದ ಮನಿ ಹೆಗ್ಗಣ್ಣತ್ತಿದಾಂಗ 
ಗಂಡಸ ಮಗ ಗಜಭೀಮ । ಹುಟ್ಟಿದರ 
ಚಿಲಕಿ ಚಿತ್ತಾರ ನಗತಾವ ॥ —(ಗಹಾ, ಪು. ೮೯) 


ಹೆಣ್ಣು ಹುಟ್ಟಿದರೆ ಹೆರವರಿಗೆ, ಗಂಡು ಹುಟ್ಟಿದರೆ ಮನೆಗೆ 


೧ ಹೆಣ್ಮಕ್ಕಳ್ಳುಟ್ಟಿದರ ಹೆರವರಿಗೆ ಸೊಸೆಯಕ್ಕ 


ಗಂಡು ಹುಟ್ಟಿದರೆ ಮನೆಗಾಗಿ । ಅಪ್ಪಯ್ಮ 
ಎಲ್ಲೋದರೂ ನಿನ್ನ ಹೆಸರಾಗಿ --(ಗಹಾ, ಪು. ೧೦೩) 


ಹೆಣ್ಣು ಹುಟ್ಟಿದ ಮನೆಗೆ ಒಂದು ಹುಣ್ಣು ಹುಟ್ಟಿದ ಹಾಗೆ... 


೧ ಹೆಣ್ಣೆಂಬುದ್ದುತವ೦ಗೆ ಹುಣ್ಣಾಗಿ ಸಾಯ ಗಾರ 


ಇ 1 ಗಂಡ. ಬಿಟ್ಟ 
ಹೆಣ್ಣಿ ನ ಬವಣೆ ಹೇಳೊದೇನ । ಕೋಲೆನ್ನಕೋಲೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೧೯ 
೪೫೨ ನಾರಿ ಸ ಎರ್ಗದ ದಾರಿ 


೧ ನಾರಿ ಪರರುಪಕಾರಿ | ನಾರಿ ಸ ೈರ್ಗಕೆ ದಾರಿ 
—(ಸರ್ವ, ಪು, ೨೧೩) 


೪೫೩ ನಾರಿಯಿಲ್ಲದ ಮನೆ, ನೀರಿಲ್ಲದ ಊರಂ... 
೧ ನಗೃಹಂ ಗೃಹಮಿತ್ಯಾಹುಃ ಗೃಹಿಣೀ ಗೃಹಮುಚ್ಯತೇ 
೨ ನಾರಿಯಿಲ್ಲದ ಮನೆಯು | ವಾರಿಯಿಲ್ಲದ ದುರ್ಗ 
(ಸರ್ವ, ಪು. ೨೦೩) 
೩ ಗರತಿಯಿಲ್ಲದೆ ಗೃಹಮೆಲ್ಲಿತ್ತು 
—(೧೧೦ವ) ನೇಮಿನಾವುರಾಣ 
೪ ಪುರುಷಸ್ಯ ಭಾಗ್ಯವೆಂಬುದು ನಿಜಂ 
— (ಜೈಮಿನಿ ಭಾರತ,ಪು.೩೯೪೯) 
೪೫೪ ಹೆಣ್ಣಿರುವ ಮನೆಗೆ ಕನ್ನಡಿಯಾಕೆ ? : 


೧ ಹೆಣ್ಣಿದ್ದ ಮನೆಗೆ ಕನ್ನಡಿಯಾತಕ್ಕ 
ಹೆಣ್ಣು ಸಣ್ಣವಳು ಒಳಗಿರಲು । ನನ್ನ ಮಗಳು 
ಕನ್ನಡಿಯಂಗ ಹೊಳೆಯುವಳು ॥ --(ಗಹಾ, ಪು, ೧೦೩) 


೪೫೫ ಒಡಲೆರಡು ಜೀವವೊಂದು 


೧ ಮೆಯ್ದಳೆರಡಾದೊಡಮೇನ್‌ ಅಸುವೊಂದೆ ನೋಳ್ಪೊಡೆ 
—(೩-೫) ಆದಿಪುರಾಣ 


೨ ಎರಡೊಡಲೊಂದೆ ಜೀವ 
೩ ಓಡಲೆರಡಸುವೊಂದು 
(೪-೬) ರಾಮಚಂದ್ರಚರಿತ ಪುರಾಣಂ 


೪ ಒಡಲೆರಡಸುವೊಂದು' 
— (೪-೮೮) ಶ್ರೀ ಕುಮುದೇಂದು ರಾಮಾಯಣ 


೫೨೧ ಕನ್ನೆಡ ಗಾದೆಗಳ 


೫ ತನುವೆರಡಾದೊಡೇನಸುವೊಂದು 
(೭-೫೧) ರಾಮನಾಥ ಚರಿತ, 


೬ ತನುವೆರಡಸುವೊಂದು 
__(೧-೪೩) ; (೨೮-೧೨೯) ನಾಗಕುಮಾರ ಚ 


೭೬ ಒಡಲೆರಡಕೆಯೊಂದೇ ಯಸುದಾಗಿ 
— (೧೪-೫೬) ನೇಮಿಜಿನೇಶ 


೮  ಅಂಗವೆರಡಾಗಿ ಪ್ರಾಣವೆ ಒಂದು ಈರ್ವರದು 
— (೫-೩೯) ಪ್ರೌಢರಾಯನ 


೯ ಎರಡೊಡಲೊಂದೆ ಜೀವಂ 
—(ಚ. ಆ-೨) ಅನಂತನಾಥ 


೧೦ ತನುವೆರಡಸುವೊಂದೆ 
— (೫೨-೭೨) ಭರತೇಶ ವೈಭವ 


೧೧ ಮೆಯ್ಯರಡು ಮನವೊಂದು 
—(೨-ಪು ೪) ಅದ್ಭುತರಾಮಾಯಣ 


೪೫೬ ಕಡೆಗಣ್‌ ನೋಟ ನೋಡಬಾರದು 


೧ ಯಾರು ಇದ್ದರೇನೆ ಬೀದೀಲಿ ಇರಬೇಡ 
ವಾರೆಗಣ್ಣಿಂದ ನೋಡಬೇಡ --(ಜಾಗೀ, ಪು, ೩೪೦) 


೩೫೭ ಜ್ಯೋತಿ ಇಲ್ಲದ ಮನೆ, ನೀತಿ ಇಲ್ಲದ ಹೆಣ್ಣು 


೧ ಜ್ಕೋತಿ ಇಲ್ಲದ ಮನೆ । ನೀತಿ ಇಲ್ಲದ ಹೆಣ್ಣು 


ಧೋತ್ರ ಹೊದೆದವನು । ಇದ್ದರೇನೋ-ಇಲ್ಲದಿದ್ದರೇನೋ 
--ಆಯ್ದಹ, (ಹಾ ೨೩.ಪು 


೪೫೮ ಹೆಣ್ಣಿನ ಗೋಳು ತಟ್ಟಿ ಕ ಬನ್ನಿಮರ ಮುರೀತು ' 


೧ ಹೆಣ್ಣೀನ ಕಿಚ್ಚಟ್ಟಿ ಬನ್ನಿಯ ಮರ ಮುರಿದೋ 


4 
| 


| 'ಗಾದೆಗಳ ಕಾವ, ಪ್ರಯೋಗಗಳು ೫:೧ 


೪ರ 


೪೬೦ 


೪೬೧ 


೪೬೨ 


ರಾಮಾರ ಮಡದಿ ಸೀತವ್ನ | ಕಿಚ್ಚಟ್ಟಿ 
ರಾವಣನ ಪಟ್ಟ ಉರಿದಾವು —ಜಗೀ, ಪು. ೭೦ 


ಹೆಂಡತಿ ಹೆಗ್ಗಡೆಯಾದರೆ | ಗಂಡ ಮೂಳ್ನಾಯಿಗಿಂತ ಕಡೆ 


೧ 


ಹೆಂಡತಿಯಗ್ಗಡೆಯಾದಡೆ | ಗಂಡ ನಾಯಿಂದ ಕಷ್ಟೆ ಸುಗುಣ 
ರತ್ನಿಕರಂಡಾ ೨-೬೩೬, ನೀತಿಸಾರ 


ಕರಿ ಕಂಬಳಿ ತಂದು ಹೊದಿಲಾರದ ಮೇಲೆ ಯಾಕೆ ತಂದೆ ದರದೇಶಿ 


೧ ಕರಿಯ ಕಂಬಳಿ ತಂದು ಹೊದೆಯಲಾರದ ಮೇಲೆ 


ಆದನ್ಯಾಕೆ ತಂದ್ಯೊ ದರದೇಸಿ । ಕಂಡೋರೈಣ್ಣ 
ಮದ್ವಾ sD ಗೋಳ ಹೊಯ್ಕೊಂಡ Il 
—ಜಗೀ, ಪು. ೮೧ 


ಗಂಡನ ಕೂಡಿದ್ರು ಮುಂಡೆ ಬಾಳ್ಕು,, 


೧ 


ಗಂಡನಿದ್ದಂದದಿ ಮುಂಡೆ! 
— (೪-೩೩) ಪದ್ಮಾವತಿ ಚರಿತೆ 


ಕೋಣಗಳ ಹೋರಾಟ ಗಿಡಕ್ಕೆ ಮ )ತ್ಯು 


೧ 


ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತಬ ಕ್ಷೋಣಿಯಾಡುವ 
ಗಾದೆಯಂ ದಿಟಂ ಮಾಳ್ಬೆಂತೆ ಹ ಕಾಸಂ. ಪು. ೧ 


ಕೋಣನ ಪೋರ್ಕುಳಿ ಗಿಡುವಿಗೆ ಮಿತ್ತು 
— (೩-೬೮) ಯರೋಧರ ಕಾವ್ಯಂ 


ಅಡವಿಗೋಣಗಳೆರಡು ಹೋರಲು ಗಿಡುವು ಹುಡಿಗೆಡೆ 
ದಂದವಾಯಿತು (೨೮-೬೫) ಕೌಶಿಕರಾಮಾ 


ಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ । 
ಲಿಂಗದ ನೀರು ಹರಿದ್ದಂಗ | ಹಿರಿ ಹೊಳಿಯ 
ಗಂಗವ್ವನ ಕೂಡಿ ನಲಿದ್ದಾಂಗ ॥ —ಗಹಾ, ಪುಲೆ೨ 


| ೪೬೩ ಗಂಡಹೆಂಡಿರ ಜಗಳ ಗಂಧ ತೀಡೀಧಾಂಗ (ಗಹ, ಪು. ೭೬) 


೫೨೨ 


೪೬೪ 


೪೬೫ 


೪೬೬ 


೪೬೭ 


೪೭೦ 


೪೭೧ 


ಕನ್ನಡ ಗಾದೆಗಳ ಮಹಾಕೋಶ 


ಗೂಳಿಗಳ ಜಗಳದಲ್ಲಿ ಕರು ಕಾಲು ಮುರಿಯಿತು 
೧ ವೃಷಭ ಕಲಹೇ ವತ್ಸ ಪಾದಭಂಗಃ — (ಸು) 


ಮಡದಿ -ಬಡಿಯೋಕೆ ದಡಿಯಾಕೆ ? ಮಡಕೆ ಬಡಿಯೋಕೆ ಅಡಕೆ ಮರ 
ಯಾಕೆ ? 


೧: ದಡಿಗೊಂಡಂ ಮಣ್ಣ ಬಗ್ಗರೆಯ ನೊಡೆದ ತೆರ ! 
(೨೫-೫೨) ನೇಮಿಜಿನೇಶ ಸಂಗತಿ 


ಮನೆ ಮಾನ ಬೀದೀಲಿ ತಂದಿಟ ಡೆ ಹಾಗೆ 


ಹೋಲಿಸಿ: ತಮ್ಮ ಕೊಆತೆಯ ಪೊರಗಿಡುವವರುಂಟೆ ? 
—(೧೩-೨೦) ಸೊಬಗಿನ ಸೇನೆ 


ಓಡಿಹೋಗುವ ಬೊಡ್ಡಿ ಹಾಲಿಗೆ ಹೆಪ್ಪು ಹಾಕ್ತಾಳ್ಕೆ ? 


೧ ಒಗೆತನ ಬಿಟ್ಟು ಹೋಹಾಗ ಹಾಲಿಗೆ ಹೆಪ್ಪ ಮೊಗೆದಿಕ್ಕುವ 
ರಾರುಂಟು? (ಸಂ ೯-೧೯) ಮೋಹನ ತರಂಗಿಣಿ 


ಗಂಡಗಂಜದ ನಾರಿ ದೇವಸ್ಥಾ ನದ ಬೀರಿ 


೧ ಗಂಡಗಂಜದ ನಾರಿ ಅವಳೆ ಹೆಮ್ಮಾರಿ (ಕದಾ ಕೀ) 
ತಂದರೆ ಬಂದರೆ ತನ್ನಗಂಡ, ತರದೆ ಹೋದ್ರೆ ನನ್ನ ತಂಗಿ ಗಂಡ 
ತಂದು ಬಂದರೆ ತನ್ನ ಪುರುಷನ ಬಂದಿರಾ ಬಳಲದಿರ ಎಂಬಳು 

ಕೀ, ೪೮೮, ಹ.ಕೀ.ತ 


ತುಟಿವೂರಿದ ಹಲ್ಲು, ವನವಿೂರಿದ ಪಕ್ಷಿ, 

೧ ತುಟಿವೂರಿದ ಹಲ್ಲಿನಂತೆ —(೧೯0) ಕದಾ. ಕೀ. 
ಹೊಕ್ಕಮನೆ ಹಾಳು, ಇದ್ದ ಮನೆ ಬೋಳು 

೧ ಹೊಕ್ಕ ಮನೆ ಹಾಳು —(೨೨-೫) ಸಿಂಗಿರಾಜ ಪುರಾಣ 


೨ ಪುಟ್ಟಿದ ಮನೆ ಪೊಕ್ಕಮನೆಯೆರಡುಂ ಕೇಡನಾಡಿ ತೋರ್ಪಂತೆ 
--(೧೯೫-೯ವ) ನೇಮಿನಾಥ ಪುರಾಣ 


ಗಾದೆಗಳ ಕಾವ್ಯ ಪ್ರಯೋಗೆಗಳು ೫೨೩ 
೪೭೨ ಹೆಂಡತಿ ಪ್ರಾಣ ಹಿಂಡುತಿ 


೧ ಹೆಂಡತಿ ಪ್ರಾಣ ಹಿಂಡುತಿ, ದೊಡ್ಡ ಕೊಂಡ ಕೋತಿಯಂತೆ 
ಕುಣಿ ಕುಣಿಸುತ್ತಿ (ಕೀ. ೪೭೨) ಹ.ಕೀ.ತ, 


೪೬೭೩ ಹೋರುವ ಹೆಂಡತಿ, ಸೋರುವ ಮನೆ ಯಾರಿಗೂ ಬೇಡ 


೧ ಸೋರುವ ಮನ್ನೆ ಹೋರುವ ನೆರೆ...ವರ್ಜಿಸಬೇಕು 
—(ಮದನಮೋಹಿನಿಯ ಕಥೆ) 
೨ ಸೋರುವಾ ಮನೆಯಿಂದ | ದಾರಿಯಾ ಮರಲೇಸು 
 ಹೋರುವಾ ಸತಿಯ-ಬದುಕಿಂದ ಹೊಡೆದೊಯ್ದ 
ಮಾರಿಯೇ ಲೇಸು! ಸರ್ವಜ್ಞ a, ಸಭ 


೪೭೪ ತನಗಲ್ಲದ ಹೆಂಡತಿ, ಮನೆಗಲ್ಲದ ಮಾಳಿಗೆ 


೧. ತನಗನುಕೂಲೆಯಲ್ಲದ ಸತಿಯ... ವರ್ಜಿಸುವುದು 
—(ಆ.ಪ. ೮-೪೩) ಕರ್ಣಾಟ ಭಾರತ ಕಥಾಮಂಜರಿ 


೪೭೫ ನಡ:ಬೀದಿಯಲ್ಲಿ ದವನ ಬಿತ್ತಿದರೆ ಮುಡೀದವರಾರು ? 


೧ ಬಡವನಾ ಹೆಂಡತಿಯು । ಕಡುಚೆಲುವೆಯಾಗಿಹರೆ 
ನಡುಬೀದಿಯೊಳಗೆ-ದವನವನು ಬಿತ್ತಲದ 
ಮುಡಿಯದವರಾರು ? ಸರ್ವಜ್ಞ --ಸರ್ವ, ಪು, ೨೨೪ 


೪೭೭ ಒಲಿದರೆ ನಾರಿ, ಮುನಿದರೆ ಮಾರಿ 


೧ ನಾರಿ ಪರರುಪಕಾರಿ । ನಾರಿ ಸ್ವರ್ಗಕೆ ದಾರಿ 
ನಾರಿ ಸಕಲರಿಗೆ-ಹಿತಕಾರಿ, ಮು ನಿದರಾ 
ನಾರಿಯೇ ಮಾರಿ ! ಸರ್ವಜ್ಞ -_ (ಸರ್ವ, ಪ್ರ, ೨೧೩) 
೨ ನಾರಿ ಸಾರ್ದರ ಮಾರಿ ನರಕದ ದಾರಿ ಲಯಕಾರಿ 
— (೧೪-೧೫) ಕೌಸಿಕ ರಾಮಾಯಣ 


೪೭೭ ಕೊತ್ತಿ ಪಾರುಪತ್ಕ ಒಲೆ ಮುಂದೆ 


ನಸ್ತ್ರೀಸ್ವಾತಂತ್ರ್ಯಮರ್ಹತಿ, ನಭಜೇತ್‌ ಸ್ತ್ರೀ ಸ್ವತಂತ್ರತಾಂ- ಎಂಬ 


ಸ 
ಲ್‌ 
ವಿನ ವಚನಕ್ಕೂ ಈ ಈ ಗಾದೆಗೂ ವ್ಯತ್ಯಾಸವೇನು? 


9 
ಯ 
ಮನು 


೫೨೪ 


೪೭೮ 


೪೭೯ 


೪೮೦ 


೪೮೧ 


೪೮೨ 


ಕನ್ನಡ ಗಾದೆಗಳ 


ನೀರಿನಲ್ಲಿರೋ ವಿನಿನ ಹೆಜ್ಜೇನಾದ್ರೂ ತಿಳೀಬಹುದು, 
ಹೆಣ್ಣಿನ ಮನಸ್ಸು ತಿಳಿಯಲು ಸಾಧ್ಯವಿಲ್ಲ 


೧ ಮತ್ಸ್ಯಪಾದಂ ಜಲೇ ದೃಷ್ಟ್ಯಾ ನಾರೀ ಹೃದಯ ನಪಶ್ಶತಿ 
ಸು) 

೨ ಸತಿಯರ ಚಿತ್ತಮನಅೌಯಲ್‌ । ಪಿತಾಮಂಗರಿದು 
ವಃನುಜರಳೆವಲ್ಲು --(ಅಭನವದಶಕುಮಾರ ಚರಿತ್ರೆ) 


ಸ್ತ್ರೀ ಬುದ್ಧಿ ಪ್ರಳಯಾಂತಕ : 


೧ ಸ್ತ್ರೀ ಬುದ್ಧಿಯೇ ಪ್ರಳಯಂ 
(ಸಂ ೪೬-ಪ೧ಿ೭) ಚೆನ್ನಬಸವ ಪು. 


ಹೆಣ್ಣಿ ನೆಲೆ, ಕುದುರೆನಲೆ, ನೀರಿನ ನೆಲೆ ಅರಿತವರಿಲ್ಲ 


೧ ಹೆಣ್ಣಿನಾ ಹೃದಯದಾ । ತಣ್ಣಗಿಹ ನೀರಿನಾ 
ಬಣ್ಣಿಸುತ ಕುಣಿವ ಕುದುರೆಯಾ ನೆಲೆಯ ಬ 
ಲ್ಲಣ್ಣಗಳು ಯಾರು ? ಸರ್ವಜ್ಞ (ಸರ್ವ, ಪು. ೧೯೯) 


ಇಬ್ಬರು ಹೆಂಡಿರ ಕಾಟ, ಇರುಳು ತಿಗಣೆಯ ಕಾಟ ಕಿಬ್ಬಕ್ಕಿಕಾಟ ಬಲು 
ಕಾಟ 


೧ ಇಬ್ಬರ್ದೆಂಡಿರ ಕಾಟ ಇರುಳು ತಿಗಣೇ ಕಾಟ 
ಕಬ್ಬಕ್ಕಿ ಕಾಟ ಬಲು ಕಾಟ | ಜವರಾಯ 
ಒಬ್ಬ ಬಿಟ್ಟೊಬ ಕೊಂಡೋೋಗೊ 

ಟು 


--(ಹಹಾ, ಪು, ೧೩೯) | 
ಸವತಿ ಅಂದರೆ ಸಾಯುವ ಹೆಣವೂ ಎದ್ದು ಕೂತಿತಂತೆ 


೧ ಸವತಿಯರೆಂದರೆ ಹೆಣವೆದ್ದು ಕುಣಿಯೂದೆ 
ದಿಂಗು ದ್ರೌಪದಿಗೆ ಸೆಟಗೊಂಡು | ಕೋ | ಬಡಿಯಲು 
ಸಿಡಿಮಿಡಿಗೊಂಡು ನುಡಿದಳಾಗ | ಕೋಲನ್ನ ಕೋಲ 1 
, —ಕನ್ನಡಜಾ. ಪು. ೩೮೩ 


\ 


ಸಾವಿರ ವರಹ ಕೊಟ್ಟರೂ ಸವತಿ ಇದ್ದ ಮನೆ ಬೇಡ, 
ನೂರು ಕೊಟ ರೂ ಮಲಮಕ್ಕಳಿದ್ದ ಮನೆ ಬೇಡ 


ಗೌದೆಗಳ ಕಾವ್ಶ ಪ್ರಯೋಗಗಳು ೪೨೫ 


೪೮೪ 


೪೮೫ 


೪೮೬ 


೪೮೭ 


೪೮೮ 


೪೮೯ 


೧ ಸಾವಿರ ಕೊಟ್ಟರೂ ಸವತೀಯ ಮನಿಬ್ಯಾಡ 
ಸಾವಿರದ ಮ್ಯಾಲ ಐನೂರು | ಕೊಟ್ಟರು । 
ಮಲಮಕ್ಕಳಿರುವ ಮನಿ ಬ್ಮಾಡ ॥ --ಗಹಾ, ಪು ೧೨೯ 


ಸಾವುತನಕ ಬಿಡದು ಸವತಿ ಮಕ್ಕಳ ಜಗಳ 


೧ ಸಾವುತನಕ ಬಿಡದು ಸವತಿ ಮಕ್ಕಳ ಜಗಳ । 
ಸರಿಮನ್ಮಾಗಿರುವ ನೆಗಿಯೇಣಿ-ನಿನಜಗಳ 
ಬ್ಯಾರಾಗುತನಕ ಬಿಡಲಿಲ್ಲ --(ಜಾನಪದ ಗೀ, ಪು. ೧೯೪) 


ಗಂಡ ಸತ್ತ ಮೇಲೆ ಗಂಧ ಕುಂಕುಮ ಯಾಕೆ 
೧ ಗಂಡ ಸತ್ತಾರಿನ್ನು ಗಂಧ ಕುಂಕುಮವ್ಯಾಕ 


ಬಂಗಾರವ್ಶ್ಕಾಕ ಬಳೆಯಾಕ | ಕೊರಳೀನ 
ಸಿಂಗಾರ ಸಿವನೆ ಕಸಗೊಂಡ ——(ಜಾಗೀ, ಪು. ೧೪೦) 


ಗಂಡಂಮಕ್ಕಳಿಲ್ಲದ ಮುಂಡೆಯ ಮನಸ್ಸು ಗುಂಡುಕಲ್ಲಿಗಿಂತ ಗಟ್ಟಿ 


ಕಿಂ ಕ್ರೂರಂ ಫಣಿ ಹೃದಯಂ ಪುನರಪಿ ಕಿಂಕ್ರೂರ ಮಂಗನಾ 
ಹೃದಯಮ್‌ ।ಟ 
ಕ್ರೂರಾತ್ಕೂ )ರತರಂ ಕಿಂ ಪತಿಸುತ ಧನಹೀನ ಮಂಗನಾ 
ಹೃದಯಮ್‌ ॥ — (ಸಂ) 


ಬಂಜೆ ಬಾಳು ಎಂಜಲೆಲೆಗೆ ಸಮಾನ 


೧ ಬಾಲಕರಿಲ್ಲದ ಬಾಲಿ ದ್ಯಾತರ ಜನ್ಮ ! 
ಬಾಡೀಗಿ ಎತ್ತು ದುಡಿದಂಗ । ಬಾಳೆಲೆಯ 
ಹಾಸ್ಯುಂಡು ಬೀಸಿ ಒಗೆದಂಗ ॥ —(ಗಹಾ. ಪು. ೧೦೬) 


ಬಾಲಕರಿಲ್ಲದೆ ಬಾಲೆ ಜನ್ಮ ಬಾಡಿಗೆ ಎತ್ತಿನಂಗೆ 
೧ --(ಗಹ್ಮಾ ಪು. ೧೦೬) 
ಬಾಲಕರಿಲ್ಲದ ಬಾಳು, ಬಾಳೆ ಇಲ್ಲದ ತೋಟ 


೧ ಬಾಲರಿಲ್ಲದ ಬಾಳೆ ¥ ಬಾಳೆಯಿಲ್ಲದ ತೋಟ 
—(ಹಳ್ಳಿಹೂ, ಪು ೧೧೭) 


೪೯೦ 


೪೯೪ ಮಕ್ಕಳಿಲ್ಲದ ಮನೆ ಮನೆಯಲ್ಲ, ಹಕ್ಕಿಯಿಲ್ಲದ ತೋಟ ತೋಟವಲ್ಲ 
ರ್ಲ೯೫ ಮಕ್ಕಳಿಲ್ಲದ ಮನೆ, ರೊಕ್ಕವಿಲ್ಲದ ಬಾಳು 


೪೯೬ ಕೂಸಿದ್ದ ಮನೆಗೆ ಬೀಸಣಿಗೆ ಯಾಕೆ ? 


ಕನ್ನಡ ಗಾದೆಗೆಳ ವೊಹಾಕೋಶ 
ಮಕ್ಕಳಿಲ್ಲದ ಮನೆ ಮಸಣ 


೧ ಒಕ್ಕಲಿಲ್ಲದ ಊರು ಹಾಳು, ಮಕ್ಕಳಿಲ್ಲದ ಮನೆ ಮಸಣವಟ್ಟಿಗೆ 
(೪೮೨) ತೋಂಟದ ಸಿದ್ದೇಶ ರ ವಚನ, ಹುಬ್ಬಳ್ಳಿಪ್ರತಿ 


ಮಕ್ಕಳಿಲ್ಲದ ಮನೆ, ಒಕ್ಕಲಿಲ್ಲದ ಊರು... 


೧ ಒಕ್ಕಲಿಲ್ಲದ ಊರು | ಮಕ್ಕಳಿಲ್ಲದ ಮನೆಯು 
—(ಸರ್ವ, ಪು. ೧೭೯) 


ಮಕ್ಕಳಿಲ್ಲದ ಮನೆ ಶೂನ್ಯ, ಒಕ್ಕಲಿಲ್ಲದ ಕೇರಿ ಶೂನ್ಯ 


೧ ಅಪುತ್ರಸ್ಯ ಗೃ ಹಂ ಶೂನ್ಯ ರ | 
(ಖಿ) ಕರ್ನಾಟಕ ಪಂಚತಂತ್ರ 


ಮಕ್ಕಳಿಲ್ಲದ ಮನೆ, ಮರುಗವಿಲ್ಲದ ತೋಟ 1 


೧ ಮಕ್ಕಳಿಲ್ಲದ ಮನೆ । ಮರುಗವಿಲ್ಲದ ತೋಟ 
ದೇವರಿಲ್ಲದ ಗುಡಿ । 


ಇದ್ದ ರೇನೋ- ಇಲ್ಲದಿದ್ದ ರೇನೋ 
—(ಆಯ್ದುಹಹಾ, ಪು. ೨೨೦) 


3 ಮಕ್ಕ ಳಿಲ್ಲದ ಮನೆ, ಮರ್ಗವಿಲ್ಲದ ತೋಟ ೬ 
—(ಜಾನಪದರಸ, ಪು. ೧೧೨) 


೧ ಮಕ್ಕಳಿಲ್ಲದ ಮನೆಯು । ಪಕ್ಕಿಯಿಲ್ಲದ ವನವು 


೧ ರೊಕ್ಕವಿಲ್ಲದ ಬಾಳ್ವೆ । ಮಕ್ಕಳಿಲ್ಲದ ಮನೆಯು 


ಗಾದೆಗಳ ಕಾವ್ಯ ಪ ಕ್ರಯೋಗಗಳಂ ೫೨೬೭ 


೧ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ । 
ಕೂಸು ಕಂದಯ್ಯ ಒಳೆ ಹೊರಗ | ಆಡಿದರ 
ಬೀಸಣಿಕೆ ಗಾಳಿ ಸುಳಿದಾವ —(ಗಹಾ, ಪ್ರ. ೮೮) 


೪೯೭ ಬಂಜೆ ಮನೆ ಬಾಗಿಲಲ್ಲಿ ಬಂಗಾರದ ಒಳಕಲ್ಲು ಇದ್ದಹಾಗೆ 


೧ ಬಂಜೆ ಬಾಗಿಲ ಮುಂದೆ ಬಂಗಾರದೊಳೆಕಲ್ಲಂ 
ಒಂದು ಕುಟ್ಯಾಕ ಸೊಸೆಯಿಲ್ಲ । ಮಾನೋಮಿ 
ಬನ್ನಿ ಮುಡಿಯೋಕೆ ಮಗನಿಲ್ಲ --(ಹಳ್ಳಿಹಾ, ಪು. ೧೧೮) 


೨ ಬಂಜೆಯ ಮನೆ ಮುಂದೆ ಬಂಗಾರದ ಕಲುಬಾವಿ 
-- (ಜಾನಪ, ಪು. ೧೦೭) 


೪೯೮ ಮಕ್ಕಳಿಲ್ಲದ ಸಿರಿ, ಹೆಣಕ್ಕೆ ಮಾಡಿದ ಶೃಂಗಾರ 


೧ ಮಕ್ಕಳಿಲ್ಲದ ಸಕಲಸಿರಿ ಶವಕಿಕ್ಕಿದ ಮಳೌಭರಣ ವಿಭ್ರವ 
—(೧-೪-೩) ತೊರವೆ ರಾಮಾಯಣ 


೪೯೯ ಮಕ್ಕಳಿಲ್ಲದವರಿಗೆ ಒಕ್ಕಳ ಹೊನ್ನಿದ್ದೇನು ? 
೧೨ ಎ 
೧ ಸಂತಾನಮಿಲ್ಲದ ಸಿರಿಯದೇಕೆ ? —(ನಳೆಚ, ಕದಾ) 


೨ ತನುಭವನಿಲ್ಲದವನ ಭಾಗ್ಯಮಂತುಮೇಂ ವೆಂಜ್‌ದಪುದೇ 
(೩-೪೭) ರಾಜಶೇಖರವಿಳಾಸ 


೩ ಅಖಿಲ ಸಂಪದಮಿರ್ದೊಡೇನು ಸುತರಿಲ್ಲದಿರೆ ? 
—(ಬಾ.ಕಾಂ. ೫-೭೫) ಶ್ರೀಮದ್ರಾಮಾಯಣ 


೪ ಎನಿತ್ತೈಸಿರಿಯಿರ್ದೊಡಂ ಮಕ್ಕಳಿಲ್ಲದವನ ಬಾಲ್ಕ್‌ಯದೊಂದು 

ಬಾಟಕ್ಕಿಯೇ ? 
—(೪-ಪುಟ ೧೭ ; ೨೧-೨೨ನೆಯ ಸಾಲುಗಳು ಶ್ರೀರಾಮಾಶ ಕ 
ಮೇಧ) 


೫೦೦ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ... 


೧ ಅಪುತ್ರಸ್ಮಗತಿರ್ನಾಸ್ತಿ (ಸಂ) 


೫೦೧ 


೧೨ 


ಕನ್ನಡ ಗಾದೆಗಳ ಮಹಾಕೊಃಶ 
ಅಪ್ಪತ್ರಸ್ಮಗತಿರ್ನಾಸ್ತಿ, ಸ್ವರ್ಗೋ ನೈವಚ ನೈವಚ (ಸಂ) 


ಅಪುತ್ರಾಣಾಂ ಕಿಲ ಗತಿರ್ನಾಸ್ತಿ 
೨. (೩-೮ವ) ಕರ್ಣಾಟಕ ಕಾದಂಬರಿ 


ಗತಿಗೆ ನಿಮಿತ್ತಂ ಪಡೆವರ್‌ ಸುತರಂ ಗಡ 
(ಅನಂತನಾಥ ಪುರಾಣ ತೃ ಆ) 


ಇಹಪರಲೋಕ ಸಂಭವಸುಖಂ ಸಮನಿಪ್ಪುದು ಪುತ್ರನಪ್ಪುದುಂ 
—(೩-೮೨ ಪುಷ್ಪದಂತ ಪುರಾಣ) 

ನಾ ಪುತ್ತಸ್ಕ ಗತಿಃ (ಆ.ಪ, ೪-೨೭) ಕರ್ಣಾಟ ಭಾರತಕಥಾ 

ಸುತನೇ ಸದೃತಿದಾತನೈ —(೮) ಸೋಮೇಶ್ವರ 


ನಾಪುತ್ರಸ್ಮ ಲೋಕೋಸ್ತಿ 
(೧೭-೮೪) ತ್ರಿಷಷ್ಟಿ ಪುರಾತನ ಚರಿತ್ರೆ 


ನಾಪುತ್ರಸ್ಕ ಲೋಕೋಸ್ತಿ 
--(೧-೪-೨) ತೊರವೆ ರಾಮಾಯಣ 


ಅಪುತ್ರಕಂಗಿಲ್ಲ ಗತಿ 
(೧-೪೭) ರಾಘವಾಂಕಚರಿತ್ರೆ 


ಗೃಹಸ್ಮಗೆ ಪುತ್ರರೇ ಮೋಕ್ಷಕ್ಕೆ ಸಾಧನ 
— (ಸಂ ೧೬ ; ಪ ೧೮) ಶಂಕರದಾಸಿಮಯ್ಯ ಪು 


ಮಗನಂ ಪೆಆದಂಗೆ ಸಗ್ಗಿಗರ್‌ ಬಾಗಿಲಂ ತೆಆ೨ಯರ್‌ 
—(೧೨-ಪುಟ ೧೦೪ ; ೨೭ನೆಯ ಸಾಲು ಶ್ರೀರಾಮಾಶ್ವ 
ಮೇಧ) 


ಕಂಡ ಕಂಡ ದೇವರಿಗೆ ಕೆ ಮುಗಿದರೂ ಗಂಡನಿಲ್ಲದೆ ಮಕ್ಕಳಿಲ್ಲ 


ಹೋಲಿಸಿ: ೧ ಪುರುಷನಿಲ್ಲದ ಬಳಿಕ ಸ್ತ್ರೀಗೆ ಗರ್ಭವಿನ್ನೆಲ್ಲಿಯದೊ? 


— (೧೩-೧೧) ಅಖಂಡೇಶ್ವರ ವಚನ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೨೯ 


೫೦೨ 


೫೦೩ 


೫೦೪ 


೫೦೫ 


೨ ರಿತುಮತಿಗೆ ನಿವೇಶನ ಸಂ | ಗತಿಯಿಂ ಸುತರಾಗೆ ದೇವರಿತ್ತಾ 
ವರದಿಂ ॥ 


ಸುತರಾದರೆ೨ಬರಂತಾ | ಸುತರಂ ಬಂಜೆಯರ್ಗೆ ದೇವರೀಯದರ 
ದೇನೋ --(ಸಮಯ ಪರೀಕ್ಷೆ) 


ಕುರುಡ ಏನು ಹಾರೈಸುತ್ತಾನೆ ಅಂದರೆ ಎರಡು ಕಣ್ಣು ಬರಲಿ ಅಂತ 


೧ ಕಡುಗುರುಡಂ ಕಣ್ಣಂ ಬಯಸುವ ಪರಿ 
—(ಸಂ ೨ : ೩೦ ಜಯನೃಪ ಕಾವ್ಯ 


ಬೇಡಿದೋರಿಗೆ ಮಕ್ಕಳಿಲ್ಲ, ಬೇಡದವರಿಗೆ ಮನೆತಂಂಬ ಮಕ್ಕಳು 


೧ ಮಕ್ಕಳರ್ಥಿ ಉಳ್ಳವಂಗೆ ಮಕ್ಕಳ ಕೊಡ ದೇವ । 
ಮಕ್ಳು ಬೇಡೆಂದು ತಿರಿದುಂಬ-ಬಡವರಿಗೆ । 
ಮಕ್ಕಳ ಕೊಡುಗ ಮನೆತುಂಬ —(ಜಾಗೀ, ಪು. ೩೫೨) 


ಮಕ್ಕಳಿಲ್ಲ ಅಂತ ಮೈಲಾರಕ್ಕೆ ಹೋದರೆ ಇದ್ದ ಮೆ ಯೆಲ್ಲ ಇಳಿದು 
ಹೋಯಿತು (ಇದ್ದ ತೂತು ಮುಚ್ಚಿಹೋಯಿತು) 


೧ ಪುತ್ರಾರ್ಥಂ ಯಾಚಿತಾ ನಾರೀ ಮೈಲಾರಮಭಿಗಚ್ಛ ತಿ | 
ತತ್ರ ದೇವ ಪ್ರಸಾದೇನ ಪೂರ್ವದ್ವಾರಂ ವಿನಶ್ಯತಿ ॥ (ಸಂ) 
ಕುಂಬಳದ ಬಳ್ಳಿಗೆ ಕಾಯಿ ಭಾರವೇ ? 


೧ ಬಳ್ಳಿಗೆ ಕಾಯಿ ದಿಮ್ಮಿತಲ್ಲ 
—(ಅನುಬಂಧ ೪-೨೦) ಸಿಂಗಿರಾಜ ಪುರಾಣ 


೨ ಕಿಉುವಳ್ಳಿಗೆ ತನ್ನ ಕಾಯ್ತೊ ಬಲ್ಲಾಯ್‌ ಪೊಣ್‌ಯೇ 
(೪-೬) ಚಿಕದೇವರಾಜ ವಿಜಯಂ 


೩ ಬಳ್ಳಿಗೆ ಕಾಯಿ ದಿಮ್ಮಿತ್ತೇ 
--(ಬಸವೇಶ್ವರ ವ, ಹಳಕಟ್ಟಿ ೩೨೯) 


34 


೫೩೦ ಕನ್ನಡ ಗಾದೆಗಳ ಮಹಾಕೋಶ 
೫೦೬ ಹಂಗಾಮ ಹೋವ ಮೇಲೆ ನಿಂಗಮ್ಮ ಬಸುರಾದ್ದಂಗ 


೧ ಹಂಗಾಮ ಹೋಗಲು ನಿಂಗಮ್ಮ ಬಸಿರೇನ 
-ಕನ್ನಡೆ ಜಾ. ಪೆ. ೩೭೬) 


೫೦೭ ಒಂದು ಹೆತ್ತ ಮೇಲೆ ಬಲ ಕಮ್ಮಿ... 


೧ ಪ್ರಸೂತಾಂತಂಚ ಯೌವನಂ 
(ಹೆಂಗಸಿನ ಯೌವನ ಹೆರಿಗೆಯ ವರೆಗೆ) 


೫೦೮ ನಾಯಿ ಹೆಳರಂ ಸಂಪಿಗೆ 


೧ ಎಮ್ಮೆಯ ಪೆಸರ್‌ ಮಹಾದೇವಿ 
| — (6-೧೭೬) ಧರ್ಮಾಮೃತ 


೨ ಓಡಿನ ಪೆಸರ್‌ ಮಂಗಳಂ — (೮-೧೭೬) ಧರ್ಮಾಮೃತ 


೩ ತೊಟ್‌್ತಿನ ಪೆಸರ್‌ ಸಿರಿಯದೇವಿ 
— (೮-೧೭೬) ಧರ್ಮಾಮೃತ 


೪ ಪೊಲೆಯರಾಡಿನ ಪೆಸರ್‌ ಮಾಣಿಕದೇವಿ 
(೮-೧೭೬) ಧರ್ಮಾವ್ಯೂತ 


೫ ವಾಂತಿಯ ಪೆಸರ್‌ ಮೆ ಗ್‌ ಲಾರಂ 
—(O-CLt) ಧರ್ಮಾಮೃತ 


೪೦೯ ಹೆಸರು ಹಾಲಯ್ಯ ಕುಡಿಯೋದು ಅಂಬಲಿ 


೧ ಹೆಸರು ಹಾಲಯ್ಯ ನೆರೆದುಣ್ಮುದಂಬಿಲವೆಂದುವುಸಿರುವರ 
ಗಾದೆಯಂತಲ್ಲ —(ಭಿಕ್ಷಾಟನ ಚರಿತ) ಕವಿಚರಿತ್ರೆ 


೫೧೦ ಪಕ್ಷಿಗೆ ಆಕಾಶವೇ ಬಲ, ಮತ್ಸ್ಯಕ್ಕೆ ನೀರೆ ಬಲ, ಮಗುವಿಗೆ ಅಳೋದೇ 
ಬಲ 


೧ ಪಕ್ಷೀಣಾಂ ಬಲಮಾಕಾಶಂ ಮತ್ಸಾ ನಾಮುದಕಂ ಬಲಂ 
ದುರ್ಬಲಸ್ಕ ಬಲಂ ರಾಜಾ ಬಾಲಾನಾಂ ರೋದನಂ ಬಲಂ (ಸಂ) 


ಗಾದೆಗಳ ಕಾವ್ಶ ಪ್ರಯೋಗಗಳು ೫೩೦ 
೫೧೧ ಮಕ್ಕಳ ಬಾಯಿಗೆ ಹಣ್ಣು ಕೊಟ್ಟು ಮಣ್ಣು ಬಿಡಿಸಬೇಕು 


೧ ಮಣ್ಣು ತಿಂಬಾ ಸಣ ವನಿಗೆಯು ಹಣು ಕೊಟಾ. ಮಣ 
ಣಿ ಣ ಲ ಣೂ 
ಬಿಡಿಸಿದೊಲ*-(೩-೪೧) ಜ್ಞ್ಯಾನಸಿಂಧರಿ 


೫೧೨ ತಾನಿಕ್ಕಿದ ತತ್ತಿಯನ್ನು ಹಾವು ತಾನೇ ತಿನ್ನುತ್ತಂತೆ 


೧ ತನ್ನಿಕ್ಕಿದ ತತ್ತಿಯನೆ ಪಾವು ನೊಣೆದಂತೆ 
—(೧೦-೧೩) ವಿಕ್ರಮಾರ್ಜುನ, ಪಂಪ 


೨ ಕ್ರೂರ ಕರಾಳ ಕಾಳಾಹಿ ತನ್ನ ತತ್ತಿಯಂ ತಾನೆ ತಿನಲಿರ್ಪಂತೆ 
—(೭-೭೬ವ) ನೇಮಿನಾಥ ಪುರಾಣ 


೫೧೩ ತಾಯಿ ಮಾರಿಯಾದರೆ ತರಳನೆಲ್ಲಿ ಹೋದಾನು ? 


೧ ತಾಯೆ ರಕ್ಕಸಿಯಾದಳ್‌ 
(ಪು. ೧೭೨ ಮೊದಲವಚನ) ನೇಮಿನಾಥಪುರಾಣ 


si ರಕ್ಕಸಿಯಾದೊಡಕ ಟಿ ತನಯನೇಪರಿಯಿಂದ ಬಾಳೆ ೦ 
—(೨೪-೨೩) ಬಸವಪುರಾಣ 


೩ ಮಾತೆ ರಕ್ಕಸಿಯಾದ ಬಳಿಕ ಮಕ್ಕಳು ಬದುಕಲೇತೆಅನದುಂಟು 
(೪-೪೩) ಸಿಂಗಿರಾಜಪುರಾಣ 


೪ ಹಡೆದ ತಾಯೇ ರಕ್ಕಸಿಯಾದಂದ (೧೯-೧೦೫) ? 


"೫ 'ಮಾತೆ ವಿಷವಂಂ ತೆತ್ತರ್ಭಕಂಗೂಡಿಸಲ್‌ 
(ಸೋಮೇಶ್ವರ ಶತಕ) 


೫೧೪ ತಂದೆಯಂಥ ಮಗ, ಬೀಜದಂತೆ ವೃಕ್ಷ 


೧  ತಂದೆಯಾಚಾರ ಮಕ್ಕಳದಲ್ಲವೆ ? 
—(೧೦-೮೫) ಗುರುರಾಜ ಚಾರಿತ್ರ 


೨ ಪಿತನಂತೆ ಸುತ — (೬-೩೧) ಚಿಕದೇವರಾಜವಿಜಯಂಂ 


೫೩೨ 


೫೧೬ 


೫೨೭ 


೫೧೯ 


೫೨೦ 


ತಂದೆಯಂಥ ಮಗ, ರಾಜನಂತೆ ಪ್ರಜೆ 
೧ ಯಥಾರಾಜಾ ತಥಾಪ್ರಜಾ (ಸಂ) 
ತಂದೆಯ ಹೋಲೋ 'ಕಂದಯ್ಯನ ಹಾಗೆ 


೧ ತಂದೆಯ ಹೋಲು ಕಂದ 
(ಪು ೨೭೧-೩೬) ಸಾಳ್ವಭಾರತ 


ಹುಲಿಯ ಹೊಟ್ಟೆಯಲ್ಲಿ ನರಿ ಹುಟ್ಟೇತೆ 


೧ ಜಂಬುಕಂ ಜನಿಸುವುದೆ ಸಿಂಗದುದರದೊಳ್‌ 
--(೧೭-೫೪) ಕನ್ನಡ ಜೈಮಿನಿಭಾರತ 


ಬಿತ್ತಲ್ಲದುದು ಫಲದೊಳಜ್‌ ಪಿತ್ತೆಂಬ ನಾಣ್ಣುಡಿಯಂತೆ 
(೬-೧೨೮) ಧರ್ಮಾಮೃತ 


ಅಡಿಕೆ ಉಡಿಯಲ್ಲಿ ಸಿಕ್ಕಿಸಬಹುದು, ಮರವಾದ ಮೇಲೆ ಆದೀತೆ ? 


೧ ಬೀಜವ ಮಡಿಲೊಳಿಕ್ಕಲು ಬಹುದಲ್ಲದೆ ಭೂಜವ ನಿಕ್ಕಲು 
ಬಹುದೆ ? —(೪-೨೬) ಪದ್ಮಾವತೀಚರಿತ್ರೆ 


ಎಳೆತನದಲ್ಲಿ ಕಲಿಯದಿದ್ದುದು ಎಪ್ಪತ್ತರಲ್ಲಿ ಬಂದೀತೆ ? 


ಹೋಲಿಸಿ: ೧ ಹರೆಯದ ಮೇಲೆ ಬರ್ಪುದೇ ಸದಿ ಸವೇಕಂ ? 
— (ಪದ್ಮರಾಜ ಪುರಾಣ) 


ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ? 


೧ ಎಳೆಯ ಮರಂ ಬಗ್ಗುಗುಮಾ ಬಳೆದ ಮರಂ ಸಾಧ್ಯೆ ಮಕ್ಕುಮೇ 
ಬಗ್ಗಿಸೆ ಪೇಳ್‌ --(೩೮, ಕನ್ನಡನೀತಿಸಾರ) 


ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆಯಾಯಿತು 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೩೩ 
೧ ದೇವ ನೀಂ ಕೊಟ್ಟ ಕುನ್ನಿ ಬೆಳೆವೆಳೆಯ ನಾಯಾಯ್ತು 
--(೫-೪೨) ಧರ್ಮಾಮ ತ 
೨ ವಾರುವನ ಮರಿ ಗರ್ದಭಾಕಾರ ಮಾದೊಲಾಯ್ತು 
(ಸಂ ೩೧-ಪ ೨೦) ಚೆನ್ನಬಸವ ಪುರಾಣ 
೫೨೩ ಬೆಳೆಯ ಸಿರಿ ಮೊಳೆಯಲ್ಲಿ 


೧ ಬೆಳೆಯ ಸಿರಿ ಮೊಳೆಯಲಿ ಕಾಣಬಹುದು 
--(೮-೫೮) ನಾಗಕುಮಾರ ಚರಿತಂ 


೫೨೪ ಮೂಲ ಗುಟ್ಟು ಮೊಳೆಯಲ್ಲಿ ಕಾಣಿಸಿತು 
೧ ಎಂತಂಟೆ ಬೀಜಂ, ಭಾವಿ ಪಂತುಟೆ ಮೊಳೆ 
—(೧೪-೧೩೧) ಸಮಯ ಪರೀಕ್ಷೆ 
ಸ ಂಥಾ ಬೀಜಂ ತಥಾಂಕುರಂ 


—(೧-೫೧) ಶಾಂತೀಶ ರ ಪುರಾಣ 


೩ ಯಥಾ ಬೀಜಂ ತಥಾಂಕುರಂ 
—(ಸೆಂ ೫೨-ಪ೧೨) ಚೆನ್ನಬಸವ ಪುರಾಣ 


೪ ಬೀಜದಂತಂಕುರವಹುದು 
(೨೬-೫೪) ಭರತೇಶ ವೆ ಭವ 


೫ ಎಂತು ಬೀಜಮದಂತೆ ಮೊಳೆ 
— (೧೬-೩೮) ಶಂಕರ ದಾಸಿಮಯ್ಯ ಪುರಾಣ 


೫೨೫ ಶೈಶವದ ಚಾಳಿ ಸ್ಮಶಾನದವರೆಗೆ 


ಹೋಲಿಸಿ: ೧ ಎಳೆಮೆಯೊಳೆದೆಗೊಂಡ ಸುಗುಣ ದುರ್ಗುಣಗಳ 


ಕಳೆವುದರಿದು ಕಡೆ ಕಡೆಗೆ 
--(೮-00) ಹದಿಬದೆಯ ಧರ್ಮ 


೫೨೬ ತಾಯಿಸತ್ತು ಸೋದರುಳಿಯ ಬೇಕು 


ಹೋಲಿಸಿ: ೧ ತಾಯಿಂದ ಸೋದರ ಮಾವನಗ್ಗದ ಪ್ರೇಮದಾಯಕ 
(ಸಂ. ಓ) ಭರತೇಶ ವೈಭವ 


೫೨೭ 


೫೨೮ 


೫೩೦ 


೫೩೧ 


ಕನ್ನಡ ಗಾದೆಗಳ ಮಹಾಕೊ:ಶೆ 


೨ ತಾಯಿ ಸೋದರರೊಮ್ಮೆ ತಾಯಿಂದ ವೆಗ್ಗಳೆರಲ್ಲಿ 
(ನಾಗರಸಲ್ಲಾಪ ಸಂಧಿ-೯೮) ಭರತೇಶ ವೈಭವ 


ಹಿರಿಯಣ್ಣನ ಸಾಲು ಮನೆಗೆಲ್ಲ 


೧ ಹಿರಿಯಣ್ಣ ನಡೆದೋಜೆ ಮನೆಗೆಲ್ಲ 
--(೬೪-೧೫೪) ಭರತೇಶ ವೈಭವ 


ಪಕ್ಷಿಗೆ ಗೂಡು, ಮಕ್ಕಳಿಗೆ ತಾಯಿಂ 
೧ ಮಕ್ಕಳಿಗೆ ತಾಯಾಸೆ ಪಕ್ಷಿಗೆ ಗೂಡಾಸಿ 
ಮಕ್ಕೀಯ ಬೆಳೆಗೆ ಮಳೆಯಾಸೆ ।ಟ 
—(ಹಳ್ಳಿಹಾ, ಪು. ೧೩೭) 
ಸತ್ತು ಹುಟ್ಟಿ ತಾಯಿ ಸಾವು ತಂತಂ 


ಹೋಲಿಸಿ: ೧ ತಾವುದಿಸಿ ತಾಯಿಲ್ಲ 
—(೬೧) ಶ್ರೀವಾದಿರಾಜರ ಕೃತಿ 


ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಮಗನಲ್ಲ 


೧ ಅನಪತ್ಯತ್ತೆ ೈಕ ಪುತ ತ ೈವಿಂತ್ಯಾಹುರ್ಧರ್ಮವಾದಿನಃ 
ಒಬ್ಬ ಮಗನಿರುವುದೆಂಬುದು ಮಕ್ಕಳಿಲ್ಲದಂತೆಯೇ ಎಂದು 
ರ್ಮುಶಾಸ್ತ್ರಜ್ಞರು ಹೇಳುತ್ತಾರೆ —ಸಂ.ಭಾರ 


ಹೋಲಿಸಿ : 
೨ ಬಗೆಯಲ್ಕೊಂದಹ ಕಣ್ಣುಮೊಂದೆನಿಪ ಕೈಯೊಂದಾದ ಕಾಲುಂಜಗ 
ತ್ತಿಗೆ ಶೋಭಾವಹವಪ್ಪದೇ ಕುಲಕೆ ಪುತ್ರಾನೀಕಮೇ ಭೂಷಣಂ 
—ಕೀ.ಕಂ.ಭ (ಭಾ.ಕೆ. ಕಥೆಗಳು) 


ಕುಲಕ್ಕೆ ಮೃತ್ಯು ಕೊಡಲಿ ಕಾವು 


೧ ಕುಲಿಶದ ಕಾವು ಕುಲಕ್ಕೆ ಮಿತ್ತಾದಂತೆ 
—(ಘಟ್ಟವಾಳೆಯ್ಯ, ವಚನ) 
೨ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು 
—(೪೫) ಮೋಳಿಗೆ ಮಾರಯ್ಕನ ವಚನ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೩೫ 


೩ ಕುಲದ ಬೇರ್ಗಕಟ ಕುಡಿಗೋಲ್ವಿಡಿದೆಯಾ 
(೨-೯೧) ಸೋಮನಾಥ ಚರಿತೆ 


೪ ಕುಲದ ಬೇರಿಗೆ ನೀನೆ ಗುದ್ದಲಿ ಗೊಳಲದೇಕೆ ? 
—(ಸಂ ೩-೫೮) ಬಸವಪುರಾಣ 


೫ ಮುನಿದು ಕೊಡಲಿಯ ಕಾವು ವಂಶದ ವನವ ಕಡಿವಂತಾಯ್ತು 
(೨-೮೨) ಮೆ ರಾವಣನ ಕಾಳೆಗ 


೬ ಕಂಲಕೆ ಕೇಡಾಯಿತು ಕೊಡಲಿಯ ಕಾವು 
— (೨೫-೩೨) ಸಾಳ್ವ ಭಾರತ 


೭ ಕ್ಷುದ್ರಫಲಂಗಳ ಕೂರೆನು | ಕೂರ್ತು ಕುಲಕೆ ಕೊಡಲಿಯಾಗ 
ಲಾಜ್‌ನು — (೧೧-೨-೩) ಶ್ರೀ ಗೀತಗೋಪಾಲ 


೮ ಕಂಲಕೆ...ಕೊಡಲಿಗಾವು 
— (೨೨-೩೪) ಕೌಶಿಕ ರಾಮಾಯಣ 


೯ ಮರವೊಂದು ಕೊಂಬೆಯೆಂ ಕುಡೆ । ತರಿಯದೆ ಪೇಳ್ಕೊಡಲಿ 


ಯದರ ಬಲದಿಂ ವನಮಂ ? 
೨-೭೫) ಕನ್ನಡ ನೀತಿಸಾರ 


೧೦ ಕೊಡಲಿಯ ಕಾವೆ ಕುಲಕ್ಕೆ ಕೇಡು 
—(೧೩-ಪು ೧೧೨ ; ೨೬ನೆಯ ಸಾಲು) 


ಹೋಲಿಸಿ : ಕೀಲೊಳೆ ಕಿಚ್ಚು ಪುಟ್ಟಿ ಭೋರ್ಗರೆದುರಿದಂತೆ 
(೭-೧೬) ವಿಕ್ರಮಾರ್ಜುನ ವಿಜಯ 


೫೩೨ ನಮ್ಮ ಮಕ್ಕಳೇ ನಮಗಾಗಲ್ಲ, ಅನ್ಯರ ಮಕ್ಕಳು ಆದಾರೆ ? 


೧ ತನ್ನುದರ ಸಂಭವರ್ತಮಗಾಗರೆಂಬೆಡೆಯಲನ್ನಿಗರು ಪೊರೆದಪರೆ ? 
(ಅಯೋ. ಕಾಂ. ೫-೩) ಶ್ರೀಮದ್ರಾಮಾಯಣ 


೫೩೩ ಮಕ್ಕಳಿದ್ದರೆ ಒಂದು ಕಷ್ಟ, ಇಲ್ಲದಿದ್ದರೆ ನಾನಾ ಕಷ್ಟ 


೧ ಪುತ್ರರಿಲ್ಲದಿದ್ದರೊಂದು ಕಷ್ಟ, ಪುತ್ರರಿದ್ದರೆ ಒಂಬತ್ತು ಕಷ್ಟ 


೫೩೬ 


೫೩೬ 


೫೩೯ 


ಕನ್ನಡ ಗಾದೆಗಳ ಮಹಾಕೋಶ 
ಚೇಳಿಂಗೆ ಬಸರಾಯಿತ್ತೇ ಕಡೆ, ಬಾಳೆಗೆ ಫಲವಾಯಿತ್ತೇ ಕಡೆ 
--(ಬಸವೇಶ್ವರ ವಚನ-ಹಳಕಟ್ಟೆ) 
ಲಕ್ಷ ಣಗೇಡಿ ಹೆತ್ತಳು ಲೆಕ್ಕವಿಲ್ಲದಷ್ಟು ಮಕ್ಕಳ ? 
೧ ಲೆಕ್ಕಕ್ಕೆ ಹೆತ್ತೆ ಲಕ್ಷಣಗೇಡಿ --(ಸಂ ೧೮-೧೮) ಭರತೇಶ ವೈಭವ 
ಸಗಣಿ ಹೊಟ್ಟೆಯಲ್ಲಿ ಸಾವಿರ ಹುಟ್ಟಿ ಮಧ್ಯಾಹ್ನಕ್ಕೇ ಮರಣ 
೧ ಸಗಣಿಯೊಳು ತಾವ್‌ ನೇತು ಸಾವಿರ ಹುಳುಗಳು 
— (೧೬-೯) ಮಹಾಭಾರತಂ 
ಹತ್ತು ಹಡೆಯೋದಕ್ಕಿಂತ ಮತ್ತೊಂದ ಹಡೆಯೋದು ಲೇಸು 


೧ ಹತ್ತು ಹಡಿಯುದಕಿಂತ ಮತ್ತೊಂದ ಹಡದೀನಿ 


ಹಾವು ಹಡೆದಮ್ಮ ಬೇಲಿ ಹೊಕ್ಕಳು 


೧ ಪಾವಂ ಪೆತ್ತವರ್ಬೇಲಿಯಂ ಪೊಕ್ಕರ್‌ 
-(೬-೨೧೭) ಧರ್ಮಾಮೃತ 


೨ ಪಾವಂ ಪೆತ್ತವರ್ಬೇಲಿಯಂ ಪುಗುವಂತೆ 
(ಅನಂತನಾಥ ಪುರಾಣ) 


ಹಿರಿಯವನು ಶಕ್ತಿವಂತ, ಕಿರಿಯವನು ಬುದ್ಧಿ ವಂತ 


೧ ಹಿರಿಯ ಮಕ್ಕಳು ಪುಷ್ಪಕಾಯರು, ಕಿರಿಯವರು ಮೇಧಾವಿ 
ಗಳೆನುತ್ತೊರೆವ ನಾಳ್ನುಡಿ ಸತ್ಯಮಾದುದು 
—(ಅರೆ.ಕಾಂ. ಸಂ ೩) ರಾಮಾಯಣ ಸಂಗ್ರಹ 
ದತ್ತ ಪುತ್ರನಿಗೆ ಉಂಟೆ ಪಿತೃಭಕ್ತಿ ? 
೧ ದತ್ತಪುತ್ರನಿಗೇತಕ್ಕೆ ಪಿತೃಭಕ್ತಿ ? 
—(೧-೪೧) ಅನುಭವಾಮೃತ 
೨ ದತ್ತನಾಗಿಹ ಪುತ್ರಗೇತಕೆ ಅತ್ಯಧಿಕ ಪಿತೃಭಕ್ತಿ 
—(೧-೪೦) ಜ್ಞಾನಸಿಂಧು 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೩೭ 


೫೪೧ 


೫೪೨ 


೫೪೩ 


೫೪೪ 


೫೪೫ 


೫೪೬ 


ಒಂದೇ ಆವಿಗೇಲಿ ಚೆಂದ ಮಡಕೆಗಳಾದರೂ ಒಂದರ ಹಾಗೆ ಒಂದು 
ಇರುವುದಿಲ್ಲ 


೧ ಜನನ ಸ್ಥಾನಮದೊಂದಾದನಿತಜ ಳೆ ಸಮಾನ ಶೀಲ ಮಕ್ಕುಮೆ 
ಜನಕೇಂ (೪-೧೬) ಪಾಶ ನಾಥ ಪುರಾಣ 


ಪೆಟ್ಟೆಲ್ಲ ಅವನಿಗೆ, ನೋವು ನನಗೆ 


೧ ಪೆಟ್ಟೊಂದೆಡೆಗೆ, ನೋವೊಂದೆಡೆಗೆ 
--(೧೪-ಪು ೪೬) ಅದ್ಭುತ ರಾಮಾಯಣ 


ಉಪ್ಪಿಗಿಂತ ರುಚಿ ಇಲ್ಲ, ತುಯಿಗಿಂತ ಬಂಧುವಿಲ್ಲ 

೧ ನಹಿ ವಕಾತೃ ಸಮೋ ಬಂಧುಃ (ಸು) 
ಐಶ್ವರ್ಯ ಹೆಂಡತಿ, ಮಕ್ಕಳು, ಹೋದರೆ ಪಡೆಯಬಹುದು, 
ತಾಯಿ ಹೋದರೆ ಪಡೆಯೋಕಾದೀತೆ ? 


೧ ಉಂಗೂರ ಉಡದಾರ ಮುರಿದರ ಮಾಡಿಸಬಹುದು 
ಮಡದಿ ಸತ್ತರೆ ತರಬಹುದು | ಹಡೆದಂಥ!। 
ತಂದೆ ತಾಯೆಲ್ಲಿ ಸಿಕ್ಕಾರ ॥ (ಹ.ಹಾ) 


ತಾಯಿಗಿಂತ ದೇವರಿಲ್ಲ, ಗಾಯಿತ್ರಿಗಿಂತ ಮಂತ್ರವಿಲ್ಲ 
೧ ಮಾತೃತೋನ್ಯೋ ನ ದೇವೋಸ್ತಿ — (ವಿಷ್ಣು ಪುರಾಣ) 


೨ ಮಾತೃದೇವೋ ಭವ, ನ ಗಾಯತ್ತಾ,ಃ ಪರೋಮಂತ್ರೋ 
ನ ವಕಾತುಃ ಪರದೇವತಾ | 
ಓಂ ಭೂರ್ಭುವಃ ಸ್ವಃ। ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ 
ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್‌ ॥ 
—(ಯೆಜು-೩೬-೩) 


ತಾಯೇ ಗುರು, ತಾಯೇ ದೇವ್ರು ; ತಾಯಿಗಿಂತ ಬೇರೆ ಇನ್ಯಾರವ್ರೆ ? 


೧ ತ್ರಯಃ ಪುರುಷಸ್ಯಾತಿ ಗುರುವೋ ಭವಂತಿ ಮಾತಾ, ಪಿತಾ, 
ಆಚಾರ್ಯಶ ಶೆ (ವಿಷ್ಣುಸ್ಮ ತಿ) 


೫೩೮ 


ಕನ್ನಡ ಗಾದೆಗಳ ಮಹಾಕೋಶ 


೨ ನಾಸ್ತಿ ವೇದಾತ್ಸರಂ ಶಾಸ್ತ್ರಂ । ನಾಸ್ತಿ ಮಾತೃ ಸಮೋ ಗುರುಃ 
— (ಮಹಾಭಾರತ) 
೫೪೭ 'ಅರಗಿನಂಥ ತಾಯಿ, ಮರದಂಥ ಮಕ್ಕಳು 
೧ ಅರಗಿನಂಥ ತಾಯಿ, ಮರದಂಥ ಮಕ್ಕಳು 
ಕರಗಿದರ ಬೆಣ್ಣಿ ತಿಳಿದುಪ್ಪ ॥ ದಂಥಃ 
ಕರಗಂಥ ತಾಯಿ ಇರಬೇಕ ॥ —(ಗಹಾ, ಪು. ೫೧) 


೫೪೮ ಕಣ್ಣರಿಯದು ಅಂದರೆ ಕರುಳರಿಯದೆ ? 


೧ 


೮ 


ಕಣ್ಣಅೌಯ ದಿದ್ದಡೆಯು ಕರುಳಜ್‌ಯ ಬೇಡವೆ ? 
—(೩೦೩) ಚನ್ನಬಸವಣ್ಣನವರ ವಚೆನಗಳಂ 


ಕಣ್ಣಜ್‌*ಯ ದಿರ್ದಡಂ ಕರುಳಅ'ಯದೇ ಎಂಬ ಗಾದೆಯಂತೆ 
—(ಪು ೧೦೬ : ೩೧) ಸೋಮನಾಥ ಚರಿತ್ರೆ 


ಕಣ್ಣಜ್‌ಯದಿರ್ದೋೊಡಂ ಕರುಳಿಟಿಯವೇ ? 
(೨-೨೫) ಸಿದ್ಧರಾಮ ಚಾರಿತ್ರ 


ಕಣ್ಣಟ್‌ಯದೊಡಂ ಕರುಳೆಟ್‌ಯದೆ ? 
— (೩-೪೪) ಯಶೋಧರ ಕಾವ್ಯಂ 


ಮನದ ಮಜುಕದಲಿ ಕರುಳು ಮಜುಗದೆ ಬಿಡಂವುದೇ 
— (೪-೪-೬೩) ತೊರವೆ ರಾಮಾಯಣ 


ಕಣ್ಣಣಿಯದೊಡೆ ಕರುಳೆಆ್‌ಯದೆ ? 
— (2೨-೧೦) (೪-೫೦) ಸಾಳ ಭಾರತ 


ಕಣ್ಣಜಯದೊಡೇನ ಕರುಳ್ಬಲ್ಲುದೆಂಬಂತೆ 
—? (ಮೋಹನ ತರಂಗಿಣಿ) 


ಕಣ್ಮಾಣದುದಂ ಕರುಳೈಂಡಿತು (?) 


೫೪೯ ಅತ್ತೆ ಸಾಯ್ಲಾಗಿ ಹಿತ್ತಾಳೆ ಕಡಗ ನಂಗಾದೊ 


ಹ 


ರಾ ಜು ಉಂಡ ೀಇಇ| | 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೩೯ 


೫೫೦ 


೫೫೧ 


೫೫೨ 


೫೫೩ 


೫೫೪ 


೫೫೫ 


೧ ಅತ್ತೇ ಸತ್ತಾರೆ ಸೊಸೆ ಏನಂತ ಅತ್ತಾಳೊ 
ಹಿತ್ತೀಲ ಗಳವ ಹಿಡುಕೊಂಡು-ಸೊಸೆಮುದ್ದೆ 
ಅವ್ಳ ಹಿತ್ತಾಳೆ ಕಡ ನಮಗಾದೋ 
--(ಸಂಪೀಗೆ ಅರಳೀವೆ, ಪು. ೩೩) 


ಅತ್ತೆಗೆ ಸೊಸೆ ಮೂಲ, ಹಿತ್ತಲಕೆ ಕರುಮೂಲ 


೧ ಅತ್ತೆಗೆ ಸೊಸೆ ಮೂಲ ಹಿತ್ತಲಕೆ ಕರು ಮೂಲ 
ಹೆತ್ತಮ್ಗೆ ಮೂಲ ಹಿರಿಮಗ —(ಹೆಹಾ, ಪು ೧೩೫) 


ಆಕಳಂಥ ಅತ್ತೆ ಬೇಕು, ಗೋಕುಲದಂಥ ಮಾವ ಬೇಕು 


೧ ಆಕಳಂಥಾ ಅತ್ತಿ ಗೋಕುಲಂಥಾ ಮಾವ 
ಶ್ರೀಕೃಷ್ಣನಂಥ ಪತಿರಾಯ-ನಿದ್ದರ 
ಸಾಕೀದ ತವರ ಮರತೇನ —(ಗಹಾ, ಪು. ೭೧) 


ತಾಯಿ ಕೊಟ್ಟರೆ ತವುಡೇ ಪಥ್ಯ, ಅತ್ತೆ ಕೊಟ್ಟರೆ ತವುಡು 


೧ ತಾಯಿಯಿಕ್ಕಿದ ನಿರುತ ತವುಡೇ ಪಥ್ಯ 
(೧೨-೧೮, ಕರ್ಣಪರ್ವ) ಕರ್ಣಾಟ ಭಾರತ ಕಥಾಮಂಜರಿ 


ನಡುನೀರಿನ ಇಂಪು ದಡಕ್ಕಿಲ್ಲ 


೧ ಗಂಗಿಯಷ್ಟು ಮಾಯ ಗೌರಿಗಿಲ್ಲೇಳು ಸಿವನೆ 
ನಡುನೀರ ತಂಪು ಧಡಕಿಲ್ಲ | ಮರ್ತ್ಯದಾಗ 
ಮಗಳಷ್ಟು ಮಾಯೆ ಸೊಸೆಗಿಲ್ಲ ॥ 


—!(ಗಹಾ, ಪು. ೧೦೧) 
ಮಾತುಗಾತಿ ಮಗಳಲ್ಲ, ತಾಟಗಿತ್ತಿ ಸೊಸೆಯಲ್ಲ 


೧ ಮಾತುಗಂಟಿ ಮಗಳಲ್ಲ ತಾಟಗಿತ್ತಿ ಸೊಸೆಯಲ್ಲ 
ತೂಪುರದ ಚೆಕ್ಕೆ ಒಲೆಗಲ್ಲಾ । ತೌರೀಗೆ 
ಮಾತು ತಂದವಳು ಮಗಳಲ್ಲ --(ಆಯ್ದಮು. ಪು. ೧೬) 


ಸೊಸೆ ಬಂದು ಮಗನ್ನ ಕಸ್ಕೊಂಡೆ ಕಿಸಿಗೊಳ್ಳೆ ಬಾಯಿ ಗಗನಕ್ಕೆ | 


೫೪೦ 


೫೫೭ 


ಕನ್ನಡ ಗಾದೆಗಳ ಮಹಾಕೋಶಿ 


೧ ಸೊಸೆಯು ಬರುತಾಳಂತ ಖುಸಿ ಭಾಳ ಮನದಾಗ । 
ಸೊಸಿ ಬಂದು ಮಗನ ಕಸಗೊಂಡು ಬಾಳ್ವಾಗ । 
ಮುಗಿಲೀಗೆ ಬಾಯಿ ತಗ (ಕಿಸಿ)ದಾಳ ॥ 
--(ಗಹಾ, ಪು. ೧೦೩) 


ಹೆತ್ತೆ ತಾಯನ್ನೇ ಬಯ್ಕೋಳು ಅತ್ತೇನ್ಟಿಡ್ತಾಳ್ಯೇ ? 


ಹೋಲಿಸಿ : ತುನ್ನಿಯಾರ್‌ ಕುಟ್ರಿಮುನ್ಹೂ್ರುಮರಬಿನಾ 
ರೆನ್ನೆ ೈಗೊಲೇ ದಿಲಾರ್‌ ಮಾಟ್ಟು —ತಿರುಕ್ಕುಆಳ್‌ 


ಕೂಡಿದ ಕುಂದುವಂಂ ತೂಟ್‌ಡುವ ಗುಣದವರ 
ದೇನನೋ ಪೆಟವರೆಡೆಯೊಳ್‌ 


(ತಮ್ಮವರನ್ನೇ ದೂರುವವರು ಬೇರೆಯವರನ್ನು 
ಬಿಡುವರೆ ?) (ಅನುವಾದ ಎಲ್‌, ಗುಂಡಪ್ಪ) 


ಅತ್ತಿಗೆ ತವರಲ್ಲ, ಹಿತ್ತಾಳೆ ಒಡವೆಯಲ್ಲ 


೧ ಅತ್ತಿಗೆ ತಾಯಲ್ಲ, ಹಿತ್ತಾಳೆ ಚಿನ್ನವಲ್ಲ 
—(ಜಾಗೀ, ಪು. ೫೫) 


೨ ಅತ್ತಿಗೆ ನೆಂಟಲ್ಲ, ಕೊಂಬಿತ್ತಾಳೆ ಕಪ್ಪಲ್ಲಾ 
(ಆಯ್ದಮು. ಪು. ೧೦) 


ಅಚ್ಚಕ್ಕಿ ಅಳಿಯನಿಗೆ, ನುಚ್ಚಕ್ಕಿ ಮಗಳಿಗೆ. ಸಾಲಗಾರನ ಏಟು ಮಗನಿಗೆ 


೧ ಅಟ್ಟಡಿಗೆ ಅಳಿಯನಿಗೆ ಬಿಟ್ಟ ಶೈ ನೀರು ಮಾವನಿಗೆ 
ಪೆಟಿ ಗೆ ಬಂಗಾರ ಮಗಳಿಗೆ-ಮುಂದೆ ಬರುವ 
ಪತ್ರದ ಸಾಲ ಮಗನಿಗೆ 


೨ ಅಟ್ಟಡಿಗೆ ಅಳಿಯನಿಗೆ.ಚೆಟ್ಟಿತುಪ್ಪ ಮಗಳಿಗೆ 
ಸಾಲಾದ ಪತ್ರ ಮಗನಿಗೆ-ತಾಯವ್ವ 
ಸಾಲ್ಯಾದ ಸೀರೆ ಮಗಳೀಗೆ °° —ಜಾಗೀ,ಪು೪೬) 


೩ ಪಟ್ಟೆಬಣ್ಣ ಮಗಳ್ಗೆ ; ಪೆಟ್ಟಿಲಿರೊ ಸಾಲ್ವ ಪತ್ರ ಮಗನಿಗೆ 


ಜಾಮಾತಾ ದಶಮಗ್ರಹಃ 


ಗಾದೆಗಳ ಕಾವ 1 ಪ್ರಯೋ ಗೆಗಳು ೫೪೦ 


೫೬೦ 


೫೬೧ 


೫೬೨ 


೫೬೩ 


೫೬೪ 


೧ ಸದಾವಕ್ರಸ್ಸದಾ ರುಷ್ಟಃ ಸದಾ ಪೂಜ 
ಕನ್ಯಾರಾಶಿಸ್ಸಿ ತೋನಿತ್ಯಂ ಜ 
ದಾರಿದ್ರ, ರಾಹುಣಾ ಗ್ರಸ್ತೋ ಜಾಮಾತಾ ದಶಮಗ್ರಹ 


ಅಯ 


ಶ್ವತ್ರು ಸರ್ವಸ್ವ ದಾನೇನ ತುಷ್ಟೋಭವತಿ ನಾನ್ಮಥಾ ॥ (ಸು) 
ಕೊಡುವ ತನಕ ಅತ್ತೆ ಉರಿದಳು, ಕೊಟ್ಟಮೇಲೆ ಅಳಿಯ ಉರಿದ 


೧ ಕೊಟ ಶಮೇಲುರಿವ-ನಳಿಯನೆಂಬೀ ಮಾತು 
ಕಟ್ಟಿಇಟ್ಟಂತೆ ! ಸರ್ವಜ್ಞ (ಸರ್ವ, ೧೩೩೩) 


ಕಾಯಿ ಒಡೆದರೆ ಕಂಟ, ಮನೆಗೆ ಬಂದರೆ ನಂಟ 


೧ ಕಾಯಿ ಒಡೆದರೆ ಕಂಟ | ಮನೆಗೆ ಬಂದರೆ ನಂಟ 
ಕಂಡುಕರೆಯದ ನಂಟ 1 
ಇದ್ದರೇನೋ-ಇಲ್ಲದಿದ್ದರೇನೋ 
(ಆಯ್ದ ಹ.ಹಾ. ಪು. ೨೨) 


ಹೊಕ್ಕು ಬಳಸಿದರೆ ನಂಟು, 
೧ ಹೊಕ್ಕು ನಡೆಯದ ನೆಂಟತನದೊಳೇನು ? 
ಊರೆಲ್ಲ ನಂಟರು ಉಣ್ಣು ಅನ್ನುವರು ಮಾತ್ರ ಇಲ್ಲ 


೧ ಊರೆಲ್ಲ ನಂಟರು ಉಣಬಡಿಸುವವರಿಲ್ಲ 


ಕಂಡು ಕರೆಯದ ನಂಟ, ಗಂಡುಗತ್ತೆ ಶಂಟ 


೧ ಕಂಡು ಕರೆಯದ ನೆಂಟ ಬಡಕು ಹರಿವೆಯ ಕಂಟ 
(ಕದಾ, ಕೀ, ೧೪) 


೫೬೫ ಕಾದನೀರು ಆದ ಅಡಿಗೆ ಬಿಟ್ಟು ಹೋಗೋವ್ನು ಹೆಡ್ಡ 


೫ ುಭಾಷಿತಂಚ ತಾಂಬೂಲಂ ಸದ್ಯೋಗ ೈಹ್ಮಾತಿ 
ಬುದ್ಧಿಮಾನ್‌ ॥ (ಸಂ) 


| ಹೋಲಿಸಿ: ೧ ಸಿದ್ಧಮನ್ನಂ ಫಲಂಪ ಪಕ್ಕಂ ನಾರೀಂ ಪ್ರಥಮ ಯೌವನಾಂ। 


೫೪೨ ಕನ್ನಡ ಗಾದೆಗಳ ಮಹಾಕೋಶೆ 
೫೬೬ ಬಂದೆ ದಿನ ನಂಟ, ಮರುದಿನ ಬಂಟ, ಮೂರನೆಯದಿನ ಕ(ಶಂ)ಟ 


೧ ಬಂದ ಮೊದಲು, ಇತ್ತ ಬನ್ನಿ ಕುಳ್ಳಿರೆಂದು ಬಲು 
ಉಪಚರಿಸುವರು 


ಅಂದಿನ ಮರುದಿನ ಬಂದ ಸ್ನೇಹಿತರನ್ನು ಕಂಡಂತೆ ಕಾಣುವರೊ 
ಬಂದ ಮೂರರಲ್ಲಿ ಪರದೇಶಿಯ ಕಂಡಂತೆ ಸಡ್ಡೆ ಮಾಡದೆ 
ಇಹರೊ (೫-೮೮) ಪುದಾ 


೫೬೭ ಹೋಗುವವನ ಕಾಲು ಹೊರಗೆ 


೧ ಗಂಡು ಮಕ್ಕಳು ಒಳಗೆ ಹೆಣ್ಣು ಮಕ್ಕಳು ಹೊರಗೆ 
ಹೋಗುವವರ ಕಾಲು ಹೊರಗವ ಸ! ಕೋ | ಹೋಗರೆಂದು 


ಹರಸಿ ಆಪ್ಪಣೆ ಕೊಟ್ಟನವ್ವ । ಕೋಲೆನ್ನಕೋಲ | 
—ಕನ್ನಡ ಜಾ. (ಪು. ೩೩೩) 


ಹೋಗುವವರದು ಕಾಲು ಹೊರಗ ಕೇಳಿರಿ ದೇವ 
ಇದೊಂದು ಇರುಳು ಕಳೆಯಿರಿ 1 ಕೋ | ಪಗಡಿಯಾಡಿ 
ಸೋತರ ಹೋಗಂದು ನುಡಿದಳಂ 1ಕೋ॥ 

—ಕನ್ನಡ ಜಾ. (ಅರ್ಜುನ ಜೋಗಿ ಹಾಡುಗಬ್ಬ, ಪ್ರೆ. ೩೫೦) 


೫೬೮ ಹಾದೀಲಿ ಹೋಗವ್ನ "ಅಪ್ಪಾ' ಅಂದರೆ "ನೀನು ಯಾರಿಗೆ ಹುಟ್ಟಿದೆಯೋ 
ಮಗನೆ. !' ಅಂದನಂತೆ 


ಹೋಲಿಸಿ: ೧ ಓರ್ವರಿಗೆ ಹುಟ್ಟಿ ಮತ್ತೊರ್ವರಿಗೆ "ಅಪ್ಪಾ!' 
—(೩) ಘನ ಲಿಂಗಿದೇವರ ವಚನ 


೫೬೯ ಕೆಟ್ಟಾಗ ನಂಟರ ಮನೆಗೆ ಹೋಗಬೇಡ, ಸ್ನೇಹಿತರ ಮನೆಗೆ ಹೋಗದೆ 
ಇರಬೇಡ 


ಹೋಲಿಸಿ: ೧ ಕೆಟ್ಟು ನೆಂಟರ ಮನೆಯ ಸೇರುವುದು ಬಹು 
ಕಠಿಣ —(ಹೆ.ಕೀ, ಕೀ. ೨೪೧) 


೫೭೦ ಬಡತನ ಬಂದಾಗ ನಂಟರ ಮನೆ ಬಾಗಿಲಿಗೆ ಹೋಗಬಾರದಂ 


ಟೆ 
3 


ಗಾದೆಗಳ ಕಾವ್ಯಪ್ರಯೋಗಗಳು ೫೪೩ 


೫೭೧ 


೫೭೨ 


೫೭೩ 


೫೭೪ 


೫೭೫ 


೧ ಬಡತನ ಬಂದರೆ ನೆಂಟರ ಬಾಗಿಲ ಸೇರಬಾರದು 
— (ಕ,ದಾ. ಕೀ. ೩೩) 


೨ ಆರಿಗಾರೂ ಇಲ್ಲ ಕೆಟ್ಟನವಗೆ ಕೆಳೆಇಲ್ಲ, ಜಗದ ನೆಂಟ ನೀನೆ, 
ಕೂಡಲಸಂಗಮದೇವ (ಬ.ವ.) 


ಅತಿಥಿ ಸತ್ಕಾರವೇ ಕ್ಷಿಶಿಯಲ್ಲಿ ದೊಡ್ಡದು 


“ಮಾತೃದೇವೋ ಭವ । ಪಿತೃದೇವೋ ಭವ । ಆಚಾರ್ಯದೇವೋ 
ಭವ ! ಅತಿಥಿದೇವೋ ಭವ...” 
(ಅತಿಥಿ ದೇವರಿಗೆ ಸಮಾನನೆಂದು ಪ್ರಾಚೀನ ಭಾರತೀಯರ ಮತ) 


ಕಪ್ಪುಕಸ್ತೂರಿ, ಕೆಂಪು ಕಿಸುವಾಯ್‌ 


೧ ಕಪ್ಪುನೇರಾಳೆ ಸಿಹಿಯುಂಟು | ಅಣ್ಣಯ್ಯ ಕಪ್ಪು ಕಸ್ತೂರಿ 
ಕಳೆಯುಂಟಂ 


ಸ್ತ್ರೀಗೆ ರೂಪೇ ಶತ್ರು... 


೧ - ಮಾಂಸಂ ಮೃಗಾಣಾಂ ದಶನೌ ಗಜಾನಾಂ ಮೃಗದ್ವಿಷಾಂ ಚರ್ಮ 
ಫಲಂ ದ್ರ್ರಣಾಂವಾ 


ಸ್ತಿೀಣಾಂ ಸ್ವರೂಪಂಚ ನೃಣಾಂ ಹಿರಣ್ಯಮೇತೇ ಗುಣಾ 
ನಾಶಕರಾ ಭವಂತಿ ॥1(ಸು) 


ನೇರಿಲ ಹಣ್ಣು ಕಪ್ಪಾಗಿದ್ದರೂ ತಿಂದು ನೋಡಿದರೆ ಬಲು ರುಚಿ 


೧ ಕಪ್ಪು ಹೆಂಡತಿಯಂತ ಕರಿಕರಿ ಮಾಡಬ್ಯಾಡ 
ನೇರಿಲೆ ಹಣ್ಣು ಬಲು ಕಪ್ಪು । ಆದರೆ 
ತಿಂದು ನೋಡಿದರೆ ರುಚಿ ಬಹಳ 
—(ಹೊನ್ನಬಿ, ಪು ೬೦೦) 


ಬಿಲ್ಲು ಡೊಂಕಾದರೆ ಬಿಟ್ಟ ಬಾಣ ಡೊಂಕೆ ? 


೧ ಬಿಲ್ಲು ಡೊಂಕು ಆದರೇನು | ಬಾಣ ಡೊಂಕೆ ವಿಠಲ 
—(ಹ.ಕೀ.ತ, ಕೀ. ೩೪೦) 


೫೪೪ ಕನ್ನಡ ಗಾದೆಗಳ ವ:ಹಾಕೋಶ 


೨ ಬಿಲ್ಲ ಗಣೆಯದು ಡೊಂಕು ಬಿಟ್ಟಬಾಣವು ಡೊಂಕೆ 
ದ.ರಾ. ಬೇಂದೆ)) 


೫೭೬ ಅತ್ತಿ ಹಣ್ಣು ಅಚ್ಚ ಕೆಂಪಾದರೂ ಒಳೆಗೆ (ಒಡೆದು) ನೋಡಿದರೆ (ಹುಳು) 


ಆ. ಹುರುಳಿಲ್ಲ 


೧ ಕೆಂಪು ಹೆಂಡತಿ ಅಂತ ಸಂತೋಷ ಪಡಬ್ಯಾ ಡ 
ಅತ್ತಿಯ ಹಣ್ಣು ಬಲು ಕೆಂಪು । ಆದರೆ 
ಒಡೆದು ನೋಡಿದರೆ ಹುಳು ಬಹಳ —(ಹೊನ್ನಬಿ. ೬೦೦) ' 


೨ ಹೆಣ್ಣ ವಿವರಿಸಿ ನೋಡಲತ್ತಿಯ ಹಣ್ಣು } 
(ಸಂ. ೯, ಪ ೬೧) ಶಂಕರದಾಸಿಮಯ್ಯಪುರಾಣ $ 


೫೭೭ ಆಕಾರವಿದ್ದಮೇಲೆ ಅಲಂಕಾರವೇಕೆ ? 
೧ ಕಿಮಿವ ಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ 
೫೭೮ ಬೋಳಿಗೇಕೆ ಜಾಜಿಮಲ್ಲಿಗೆ ದಂಡೆ ? 


೧ ಕೋಳಿಗೆ ಯಾತಕ್ಕೆ ಹೊನ್ನ ಪಂಜರವು । ಬೋಳಿಗೆ ಯಾತಕ್ಕೆ 
ಜಾಜಿಮಲ್ಲಿಗೆ ದಂಡಿ —ಹ.ಕೀ.ತ, (ಪು ೧೭) 


೫೭೯ ಕಾಳಿಗೆ ಕಪ್ಪಾ ಕ, ಬೋಳಿಗೆ ತುರುಬ್ಯಾಕೆ ? | 
೧ ಕಾಳಿಗ್ಯಾಕೆ ಕಣ್ಣಕಪ್ಪ K ಬೋಳಿಗ್ಯಾಕೆ ಎಣ್ಣೆಗಂಟು 
ಉಳ ಎತ್ತಿ ಗ್ಕಾ ಕೆ ಉರುಗೆಜ್ಜೆ -ಗಾಣಿಗನ 


ಮೊಣ್ಣಿತ್ತಿಗ್ಯಾ ಕ್‌ ಮೊಖರಂಬೆ —ಜಾನಪ, (ಪು ೪೫) 


೨ ಕಾಳಿಗೆ ಕಪ್ಪ್ಯಾಕ, ಬೋಳೀಗೆ ತುರುಬ್ಕಾಕ 
ಬಡವ್ನ ಮಡದೀಗೆ ಬೆಡಗ್ಯಾಕೆ। —ಕಜಾ (ಪು ೬೩) 


೫೮೦ ಹಂತವಿಲ್ಲದ ಬಾವಿ ಜಂತವಿಲ್ಲದ ಸೀರೆ 


೧ ಅಂತವಿಲ್ಲದ ಬಾವಿ ಜಂತ ಇಲ್ಲದ ಸೀರೆ 
ಸಂತೋಷಿಲ್ಲಾದ ಸತಿ ಪುರುಷುನ । ಕೈಹಿಡಿದು 
ಚಿಂತೆ ಮಾಡಿದರೆ ಫಲವಿಲ್ಲಾ । “ಅಸ್ಟು ಮು. (ಪು ೯0) 


ಗಾದೆಗಳ ಕಾವ್ಯ ಪ್ರಯೋಗೆಗಳು ೫೪೫ 


೫೮೨) 


೫೮೨ 


೫೮೩ 


೫೮೪ 


೫೮೫ 


೫೮೬. 


೫೮೩೭ 


೨3. 


ಗಾಣದೆತ್ತಿಗೆ ಗೆಜ್ಜೆಯಾಕೆ, ಗೋಣಿಗೆ ಗವಸಣಿಗೆ 


೧ ಗಾಣದೆತ್ತಿಗೆ ಗೆಜ್ಜೆಯೇತಕೆ ಗೋಣಿಗೇತಕೆ ಗವಸಣಿಗೆ 
—(೧-೪೦) ಅನುಭವಾಮೃತ 


ಉಂಬಳಿ ಇದ್ದವರು ಕಂಬಳಿ ಹೊದೀತಾರೈ ) 


೧  ಉಂಬಳಿಯು ಇದ್ದವರು | ಕಂಬಳಿಯ ಹೊದಿಯುವರೆ ? 
(ಸರ್ವ, ಪು. ೨೪) 


ಉಂಡು ನೂರು ಹೆಜ್ಜೆ ನಡಿ 
೧ ಭುಕ್ತ್ವಾ ಶತಪದಂ ಗಚ್ಛೇತ್‌ 


ಒಪ್ಪತ್ತುಂಡವ ಯೋಗಿ, ಎರಡ್ಡೊತ್ತುಂಡವ ಭೋಗಿ, ಮೂರ್ಹೊತ್ತುಂಡವ 
ರೋಗಿ, ನಾಲ್ಕು ಹೊತ್ತುಂಡವನನ್ನು ಹೊತ್ತುಕೊಂಡು ಹೋಗಿ 


ತ 


೧ ಒಮ್ಮೆಯುಂಡವ ತ್ಕಾಗಿ | ಇಮ್ಮೆಯುಂಡವ ಭೋಗಿ | 
ಬಿಮ್ಮಗುಂಡವನು-ನೆರೆರೋಗಿ, ಯೋಗಿ ತಾ | 
ಸುಮ್ಮಗಿರುತಿಹನು ! ಸರ್ವಜ್ಞ --(ಸರ್ವ ಪ್ರ. ೨೪೩) 


೨ ಏಕಭುಕ್ತಮ್‌ ಮಹಾಯೋಗೀ 
ದ್ವಿಭುಕ್ತಮ್‌ ಮಹಾಭೋಗೀ । 
ತ್ರಿಭುಕ್ರಮ್‌ ಮಹಾರೋಗೀ | ಸಂ) 


ಬಾಯಿ ಸವಿ ತಿಂದು ನಾಯಿ ಸಾವು ತತ್ತ 


೧ `ಬಾವಿ ಸವಿಯ ನುಂಡು.ಕಡೆಗೆ ನಾಯಿ ಸಾವು 
ಲ —(೧೮೯) ಕದಾ ಕೀ 


ಮಾತು ಬಲ್ಲವನಿಗೆ ಜಗಳೆವಿಲ್ಲ...... 
" ೧ ನಂಡಿಯ ಬಲ್ಲವನಿಗೆ ಕಲಹವೆಂಬುದುಂಟೆ 


ಹಸಿಯದೆ ಉಣಬೇಡ, ಹಸಿದು ಉಣದಿರಬೇಡ 


೪೫೬ 


೫೮೮ 


೫೮೯ 


ಕೆನ್ನೆಡ ಗಾದೆಗಳ ಮೆಹಾಕೋಶ 


೧ ಹಹಿವಿಲ್ಲದುಣಬೇಡ ! ಹಸಿದು ಮತ್ತಿರಬೇಡ । 
ಬಿಸಿಗೂಡಿ ತಂಗುಳುಣಬೇಡ-ವೈದ್ಯನಾ 


ಗಸಣಿಯೇ ಬೇಡ ! ಸರ್ವಜ್ಞ (ಸರ್ವ, ಪು. ೨೪೨) 


೨ ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ 


ಕುರುಬನ ಕುತ್ತಕ್ಕೆ ಕುರಿ ಪಿತ್ವವೇ ಮದ್ದು 


೧ ಕುಟಿಂಬನ ಕುತ್ತಕ್ಕೆ ಕುಜ೨ನಯ ಪಿತ್ತಮೆ ಮರ್ದಾಯ್ತು 
—(೬-ಪುಟ ೩೭ ; ೫ನೆಯ ಸಾಲು) ಶ್ರೀರಾಮಾಶ್ವಮೇಧಂ 


ತಲೆ ಸಿಡಿತಕ್ಕೆ ಮಲ ಶೋಧನೆ ಕೊಂಡ 


೧ ಸುಖ ಶೋಧನೆಗೆ ಮದ್ದ ಕೊಂಡಂತೆ 
—(೬೫) ಬಸವೇಶ್ವರ ವಚನಗಳು, ಹಳಕಟ್ಟಿ 


ಮೆಚ್ಚು ಮದ್ದು ಅಂತ ಕೊಟ್ಟದ್ದು ಹುಚ್ಚು ಮದ್ದಾಯ್ತು 


೧ ಮೆಚ ಮದೆ ಲ್ಲೋತ ಹುಚ ಮದೆಲ್ಲೋತ 
ಬ 0 ಟು ಚ ಟು ಟು 
—(ಕನ್ನಡಜಾ, ಪು. ೩೮೩) 


ಯಾವ ಗಿತದ ಬೇರು ಯಾವುದಕ್ಕೆ ಮದ್ದೋ ? 
ಹೋಲಿಸಿ: ೧ ನಾಸ್ತಿ ಮೂಲ ಮನೌಷಧಂ 
ಹೆಗ್ಗಣ ಹುಗ್ಗಿಸಿ ಗುದ್ದು ಬಡಿದರಂತೆ 
Nn 13 ಉ 


೧ ಪೆರ್ಗಣಮನಿಕ್ಕಿ ಮನೆ ಮಾಡುವಂದ 
(೨-೧೨೨) ಧರ್ಮಾಮೃತ 


೨ ಹೆಗ್ಗಣವನಿಕ್ಕಿ ನೆಲಗಟ್ಟು ಕಟ್ಟಿ ದಂತೆ 


— (೩೩) ಚೆನ್ನಬಸವಣ್ಣನವರ ವಚನ 


೩ ಉದರಗತರೋಗಕಂ ಮೇಲೌಸಧಿಯ ತೊಡೆಯಲಾರೋಗ್ಯ 
ಮವ್ಪದೆ ? 


ಕಂ, ಕಾಂ. ೧-೨೨) ಶ್ರೀವಾವ್ರಾವಾಯಣ . ' 


ಕ 
4 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೪೭ 
೫೯೩ ಉದ್ದು ಮದ್ದಿಗೆ ಸಲ್ಲ, ನಿದ್ದೆ ಯೋಗಿಗೆ ಸಲ್ಪ 
1:೧: ಉದ್ದು ಮದ್ದಿಗೆ ಹೊಲ್ಲ | ನಿದ್ದೆ ಯೋಗಿಗೆ ಹೊಲ್ಲ 
೫೯೪. ರೋಗಿ ಬಯಸಿದ್ದೂ ಹಾಲೂ ಅನ್ನ, ವೈದ್ಯ ಹೇಳಿದ್ದೂ ಪಾಲೂ ಅನ್ನ 
೧ ರೋಗಿ ಬಯಸಿದುದಂ ವೈದ್ಯಂ ಪೇಳ್ದುದುಂ ಪಾಲ್‌ 
ಆ ಫ್‌ | —(೧-೧೦೯) ಧರ್ಮನಾಥ ಪುರಾಣ 
೨ ವೈದ್ಯನೆಂದುದು ಪಾಲು ರ.ಗ್ಹೀವಿ ಬಯಸಿದುದು ಪಾಲು 


(೮-೮೧) ಸೌಂದರಪುರಾಣ 


(೪೬ ೭ ಹ ರೋಗಿ ಬಯಸಿದುದೂ ಹಾಲೋಗರ, ವೈದ್ಯ ಹೇಳಿದುದೂ 


ಹಾಲೋಗರ —(ಪ್ರಕರಣ ೨೨) ರಾಯ್ಯೂರಃವಿಜಯ 
೫೯೫ ' ರೋಗಿ ಬಯಸಿದ್ದೇ ವೈದ್ಯ ತರಿಸಿದ 
೧ ರೋಗಿ ಬಯಸಿತ್ತ ವೈದ್ಯ ಕೊಡುವಂತೆ 
ಸ —(೩೫) ಮಡಿವಾಳ ಮಾಚಿದೇವನ ವಚನಗಳು 


೨ ರೋಗಿ ಎಳಸಿದುದನು ವೈದ್ಯನಿತ್ತಂತಾದುದು 
BRN —(೨೯-೧೮೦) ನೇಮಜಿನೇಶ ಸಂ 


PAS 
ಪಟ wo 
38 i 


೫೯೬ ಉಂಡಮ್ಮನ ಮೈನೋಡ್ಮು,,, 
೧- . ವಪುರಾಖ್ಯಾತಿ ಭೋಜನಂ (ಸಂ) 


೫೯೭ ಕಣ್ಣು ಕಾಣುವ ತನಕ, ಬೆನ್ನು ಬಾಗುವ ತನಕ 


೧ ಕಣ್ಣು ಕಾಣುವ ತನಕ ಬೆನ್ನುಬಾಗುವ ತನಕ 
ತಾಯಿಯಿರಲಿ ನನಗ ತವರಿರಲಿ ನನ್ನವ್ವ 


ಜಂ, 
ಅಣ್ಣಯ್ಯರಿರಲಿ ಕರಿ ಸಾಕ —(ಜಾಗೀ ಪು ೬೩) 


೫೯೮ ನರೆ ಬಂದ ಮೇಲೆ ಹಂಡುಗಿ ಸಂಗ ಖಠಾಕೆ ? 


೧ ಕುರಿಯ ಕಾಯೋನಿಗೆ ಕಿರುಬಿದಿರು ಕೊಳಲ್ಯಾಕೆ 
ನೆರೆ ಬಂದ ಮೇಲೆ ಹುಡುಗ್ಯಾಕೆ-ಜೋಳಾದ 
ತೆನೆ ಬಿದ್ದ ಮೇಲೆ ಕವಣ್ಯಾಕೆ — (ಹಳ್ಳಿ ಹಾ. ಪು, ೮೧) 


೫೪೮ ಕನ್ನೆಡ ಗಾದೆಗಳ ಮಹಾಕೋಕ 


೫೯೯ ಅರವತ್ತು ವರ್ಷಕ್ಕೆ ಅರುಳು ಮರುಳು 


ಹೋಲಿಸಿ: ೧ ಅಹುವತ್ತು ತುಂಬಿದೊಡೆ ಮಣುವಹತು ಬೇಡೆಂದು 


ನಾಣ್ಣು ಡಿಗಳುಂಟು 
— (೧-೪34) ಸಿದ್ಧರಾಮಚತಿತ್ರೆ 


೨ ಅರವತ್ತು ಪುದಿದರ್ಗೆ ಮಾರ್ನುಡಿಗಳಿಲ್ಲ 
— (೪-೩೯) ಸೌಂದರ ಪುರಾಣ 


೬೦೦ ಮುದುಕಿ ಸೊಕ್ಕಿ ಮುದ್ದೆ ಒಲ್ಲಳು 


೧ ಮುದ್ಕಿ ಸೊಕ್ಕಿ ಮುದ್ದೆ ಒಲ್ಭು ಕೆಣಿಯ ಕೇಳಿರೋ 
(ಜಾಗೀ, ಪು. ೯೮) 


೨ ಮುದುಕನಿಗೂ ವಂದುಕಿಗೂ ಎಲ್ಲಿ ಏಕಾಂತ ಅಂದ್ರೆ ಮುತ್ತುಗದ 
ಮರದ ಅಂಡಲ್ಲಿ 


ಇತತ 


೧ ಮುದುಕೀಗೆ ಮುದುಕನಿಗೆ ಎಲ್ಲೆಲ್ಲಿ ಮಾತಾಯಂ್ರ 
ಮುತ್ತುಗದ ಮರದ ಗೆಡ್ಡೇಲಿ । ಮುದುಕಯ್ಯ 
ಮುದುಕೀಗೆ ಮುತ್ತ ಕೊಡುತಿದ್ದ 

--(ಹಳ್ಳಹಾ, ಪು. ೧೬೬) 


೬೦೧ ಮುದುಕ ಮುದುಕ ಅಂತಾನೆ, ಮೂರು ಮುದ್ದೆ ಉಣ್ತಾನೆ, 
ಊರ ಮುಂದಕ್ಕೆ ಹೋಗು ಅಂದ್ರೆ ಊರುಗೋಲು ಕೇಳ್ತಾನೆ 


೧ ಮೂರು ಮುದ್ದೆ ಉಣ್ಣಾತಾನೆ 
ಮೂಲೇಲಿ ಕೂರುತಾನೆ A 
ಊರು ಮುಂದೆ ಹೋಗಂದ್ರೆ 
ಊರುಗೋಲು ಬೇಡುತಾನೆ —(ಜಗೀ, ಪು. ೧೦೮) 


೬೦೨ ಅಜ್ಜಿ ಇಲ್ಲದ ಮನೆ, ಮಜ್ಜಿಗಿಲ್ಲದ ಊಟ 


೧ ಅಜ್ಜಿ ಇಲ್ಲದ ಮನೆ । ಮಜ್ಜಿಗಿಲ್ಲದೂಟ 
ಲಜ್ಜೆಗೆಟ್ಟನಾಂ । | 
ಇದ್ದರೇನೋ-ಇಲ್ಲದಿದ್ದರೇನೊ॥ (ಆಯ್ದು ಹಹಾ. ಪು, ೩) 


ಗಾದೆಗಳ ಕಾವ್ಯ ಪ್ರಯೋಗಗಳು ಕಲ 


೨ ಅಜ್ಜಿ ಇಲ್ಲದ ಮನೆಯು । ಮಜ್ಜಿಗಿಲ್ಲದ ಊಟ 
ಕೊಜ್ಜೆಯರು ಇಲ್ಲ-ದರ ಮನೆಯು, ಇವು ಮೂರು 
ಲಜ್ಜೆಗೇಡೆಂದ । ಸರ್ವಜ್ಞ —ಸರ್ವ 


೬೦೩ ಬಾಳೆಂವ ವಂನೆಗೊಂದು ಬಗುಳುವ ನಾಯಿ 


೦ ಬಾಟ್ವಿಮನೆಗೊಂದು ಬೊಗಳ್ಳುದು ವೇಟು್ಕಿಂ 
—(೧-೪೦) ಅನಂತನಾಥ ಪುರಾಣ 


೬೦೪ ಮಂಡೆ ಇರುವಾಗ ಮೊಣಕಾಲಿಗೆ ಪಟ ವೆ 2 


೧ ಹಿರಿಯರಿರೆ ಕಿರಿಯಂಗೆ ಪೆಟ್ಟವೆ ? 
—(೪-೧೯) ಕೌಶಿಕರಾಮಾಯಣ 


೬೦೫ ವಂತ್ರೆ (ವಬಂದುಗಿ) ಹುಟ್ಟಿದ ಕೋಡಿ (ಕಿವಿ)ಗಿಂತ, ಮುಂಚೆ ಹುಟ್ಟಿದ 
ಕಿವಿ (ಹೆಚ ಚ್ಚು ಬಲ)ವಾಸಿ 
೧ ಮುನ್ನ ಬಂದ ಕಿವಿಯಿಂದಂ ಬಟ್‌ಕೆಂ ಬಂದ ಕೋಡು ಕೂರಿತ್ತು 
(೨-೦೮) ಧರ್ಮಾಮೃತ 
೨ ಮುನನ್ನೈೈತಂದು ಹೆಚ್ಚಿದ ಕಿವಿಗಳಿಂ ಬಳಿಸಂದ ಕೋಡತಿ ಕೂರಿತು 
(೬-೪೦-೪೯) ತೊರವೆ ರಾಮಾಯಾಣ 
೬೦೬ ಹಾವು ಮುಪ್ಪಾದರೆ ವಿಷ ಮುಪ್ಪೇ? 
೧ ಹಾವು ಡೊಂಕಾದರೆ ವಿಷವು ಡೊಂಕೇ ? (ಪುದಾ) 
೬೦೩ ಹಿರಿಯರಿಲ್ಲದ ಮನೆ, ಗುರುವಿಲ್ಲದ ಮಠ 


೧ ಗುರುವು ಇಲ್ಲದ ಮಠವು | ಹಿರಿಯರಿಲ್ಲದ ಮನೆಯು 
ಅರಸಿಲ್ಲದೂರು —ಸರ್ವ. 


೬೦೮ ಹುಣಿಸೆ ಮರ, ಮುಪ್ಪಾದರೆ ಹುಳಿ ಮುಪ್ಪೇ 


ಇ 


೧ ಹುಣಿಸೆ ಮುಪ್ಪಾದ ಮೇಲೆ ಹುಳಿಯು ತಪ್ಪಿದೋ ರಾಯ 
ಜವನಾ ಒಣಗೋದ ಮೇಲೆ ಘಮಲು ಬಿಟ್ಟಾದ ತ 
(ಹ. ಹಾ. ಪು. ೩೧) 


3೫೦ 


೬೦೯ 


೬೧೨ 


೬೧೧ 


೬೧೨ 


ಕನ್ನಡ ಗಾದೆಗಳ ಮಹಾಕೋಶ 
ಬಾವಿಯೊಳೆಗಿನ ಕಪ್ಪೆ 


೧ ಬಾವಿಯ ಕಪ್ಪೆ ಸಮುದ್ರಮಂ ಮೆಚ್ಚದಂತೆ 


ಕೆರೆ (ಸಮುದ್ರದ) ಮುಂದೆ ಅರವಟ್ಟಿಗೆಯೆ ? 


೧ ಕೆರೆಯಿರಲದರೆದುರಿಗೆ ತಾನರವಟ್ಟಿಗೆಯಿಟ್ಟು ಮೆರೆವ ವಠಾಳ್ಕೆ 
--(೩೫) ಕನ್ನಡ ನೀತಿಸಾರವು 


ತರ್‌ ತ್‌ ನ ಕಡ 
Me ಕೆಪಿ 


ನಾನು ಹಾಲು ಕುಡಿದಷ್ಟು ನೀನು ನೀರು ಕುಡಿದಿಲ್ಲ 


೧ ಎನ್ನು ಂಡುಪ್ಪಿನೊಳಾದ ಲೆಕ್ಕದನಿತುಂ ಕೂಲುಂಡುದಿಲ್ಲ 
—(ಪು ೧೬೩-೩೦) ಜೀವಸಂ 


ಬೇರು ಬಲ್ಲವನಿಗೆ ಎಲೆ ತೋರಿಸಲೇಕೆ ? 
೧  ಬೇಅನಜೌವರ್ಗೆಲೆಯ-2ತೋಲ್‌ದರ್‌ 


— (6-೪೪) ಧರ್ಮಾಮೃತ 

೨ ಬೇರಂ ಬಲ್ಲರ್ಗೆಲೆದೋಜಲೇಕೆ ? | 

--(೫-೬೫) ಗಿರಿಜಾ ಕಲ್ಯಾಣಂ 

೩ ಹಾರೈಸುತಂ ಬಂದು ಮುಡಿವಾಳ .. . 
ದೊಳ್‌ನಿಂದು ಬೇರಬಲ್ಲವರ್ಗೆ ನೀನೆಲೆ 

ದೋಜಲೇಕೆಂದು -- (ಪುಷ್ಪರಗಳೆ-ಸಾಲಃ ೧೦೦) 


೪ ಬೇರ ಬಲ್ಲವರಿಗೆ ಎಲೆಯ ತೋರಿ. . - ೨.೨೦೬ 
—(೬೦) ಉರಿಲಿಂಗ ಪೆದ್ದಿಯ 


೫ ಬೇರ ಬಲ್ಲವರಿಗೆಲೆದೋಅಲೇಕೆ ? 
(೨-೧೦; ೮-೩೮) ಹರಿಶ್ಚಂದ್ರ £ 
೬ ಎಲೆಯ ಬಣ್ಣಿಪರೆ ಬೇರಿರಲು ps 
— (೫-೮೫) ಸಿಂಗಿರಾಜ 
೭ ಎಲೆಯನು ತೋಜಬೇಡ 
(೧೦-೮೭-೩೫) ಕ, ಭಾಗವತ, ನಿತ್ಕಾತ್ಮ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೫೧ 


ಲ 


೧೦ 


೧೧ 


೧೩ 


ಎಲೆಯ ತೋಹುವರಲ್ಲ, ಮೂಲವ ಬಲ್ಲವರಿಗೆ 
—(೧೧-೧೯) ಮಹಾಭಾರತ, ನಿತ್ಯಾತ್ಮಶುಕ 


ಬೇರಬಲ್ಲವರ್ಗೆಲೆಯ ತೋರ್ಪರೆ --ಚೆನ್ನಬಸವ ಪುರಾಣ 


ಬೇರಂ ಬಲ್ಲರ್ಗ್ಗೆಲೆಯಂ ತೋಣಿವೆ ನೀನು 
ನ ದಶಾವತಾರ ಚರಿತೆ (ಕವಿ ಚರಿತ್ರೆ) 


ಬೇರ್ಗಳ ಬಲ್ಲ ಜಾಣರಿಗೆಲೆಯ ತೋಯಿವೆ 
—(ಸುಂ.ಕಾಂ. ೮-೩೩) ಶ್ರೀರಾಮಾಭ್ಯುದಯ ಕಥಾಕುಸುವು 
ಮಂಜರಿ 


ಬೇರ ಬಲ್ಲವಗೆಲೆಯ ಹೆಸರ ವಿಚಾರ 
—(೬-೫) ಕೌಶಿಕ ರಾಮಾಯಣ 


ಬೇರ ಬಲ್ಲವರಿಗೆ ಮರದೆಲೆಯನು ತಂದು ತೋರಲೇಕೆ? 
--(ಯಕ್ಷಗಾನ, ಅಂಗದ ಸಂಧಾನ) 


೬. ಔದ್ಯೋಗಿಕ 


೬೧೩ ಆಡಿ ಉಂಡವ ಕೆಟ್ಟ ಸಃ ಕೇಡು ನೆನೆದವ ಕೆಟ್ಟ ಶೆ 


೧ ಆಡಿ ಉಂಬುವ ಕೆಟ್ಟ ಕೇಡ ನೆನೆದವ ಕೆಟ್ಕ 5 
ನೋಡದವ ಕೆಟ್ಟ ಬೆಳೆ ಭೂಮಿ — (ಆಮು, ಪು. ೨೧) 


೬೧೪ ಆಲಸ್ಯಮಮ ತಂ ವಿಷಂ 


೧ ಆಲಸ್ಕ್ಯದಿಂದಮೃತವು ಗಟಕಿಲನೆ ವಿಷವಾಗದಿಹುದೆ ? 
—(ಸೆಂ ೧೧-೧೩) ಮೋಹನತರಂಗಿಣಿ 


೬೧೫ ಕಡಲೆಗೆ ಮುಂದೆ, ಕಡಿವಾಣಕ್ಕೆ ಹಿಂದು 


೧ ಕಾಣವಾಗೆ ಬಾಯಂ ತೆರೆದು ಕಡಿವಾಣವಾದೊಡಾನೊಲ್ಲೆನೆನ 
ಬಹುದೆ ? (೨-೮೮) ಸೋಮನಾಥಚರಿತ್ರೆ 


ಹೋಲಿಸಿ: ೨ ತುಯ್ಯಲಾದರೆ ಉಂಬೆ, ಹುಯ್ಯಲಾದರೆ ಓಡುವೆ (೨೫೬) 


೩ ಒಪ್ಪುವ ಕೊಯ್ಯಲಾದೊಡೊಲ್ಹು ಂಡುಜ್‌ 
ಪ್ರಯ್ಕಲಾದೊಡೆ ಪಲಾಯನ ಪಂಡಿತರ ಗಾದೆ ! 
(೨-೩೪) ಅಭಿನವ ದಶಕುಮಾರ ಚರಿತೆ 


೬೧೬ ಕಣಿ ದೂ ಕುರುಡ, ಕಾಲಿದೂ ಹೇಳವ 
ಣ [ಷಿ ಐ 
೧ ಕಣ್ಣಿದ್ದೂ ಕುರುಡರು --(ಭರತೇಶವೈಭವ, ವಿರಕ್ತಿ ಸಂಧಿ) 


೨ ಕೇಳುತ್ತಂ ಕಿವುಡರ", ಕಾಣುತ್ತಂ ಕುರುಡರ್‌ 
—-(೩೩-೫೦ವ) ತ್ರಿಷಷ್ಟಿ ಪುರಾತನ ಚರಿತ್ರೆ 


೬೧೭ ಕೂತುಣ್ಣುವವನಿಗೆ ಕುಡಿಕೆ ಹಣ ಸಾಲದು 


೧ ಕುಂತು ಉಂಡಾರೆ ಕುಡಿಕೆ ಹೊನ್ನು ಸಾಲದು 


ಗಾದೆಗಳ ಕಾವ್ಯ ಪ್ರಯೋಗಗಳು ' ೫೫೩ 


೬೧೮ 


ಹೊಟೆ # ಹೊಲೆಯನ ಮನೆ ಹೊಗಿಸಿತು 


೧ ಕುಲವನ್ನು ಕೆಡಿಸುವುದು । ಛಲವನ್ನು ಬಿಡಿಸುವುದು 
ಹೊಲೆಯನಾಮನೆಯ-ಹೊಗಿಸುವುದು ಕೂಳಿನಾ 
ಬಲವ ನೋಡೆಂದ | ಸರ್ವಜ್ಞ —(ಸರ್ವ, ೧೮೧೮) 


ಹೋಲಿಸಿ: ೨ ಬಡತನವೆನೀ ಎನ್ನ ಬಿಡದೆ ಬೆನ್ನಲಿ ಬಂದೆ 


೬೧೯ 


೬೨೦ 


೬೨೧ 


೬೨೨ 


೬೨೩. 


೬೨೪ 


ಕಡುಕಷ್ಟಗೊಳಿಸಿ ದಣಿಸೀದೆ - ಹೊನ್ನುಳ್ಳ 
ಹೊಲೆಯಂಗೆ ಕೈಯ ಮುಗಿಸೀದೆ —(ನಾಡಗೀ, ೩೫೬) 


ಅನ್ನಗತ ಪ್ರಾಣ, ಚರ್ಮಗತ ದೃಷ್ಟಿ 
೧ ಕೃತೇತ್ವಸ್ತಿಗತಾಃ ಪ್ರಾಣಾಃ ತ್ರೇತಾಯಾಂ SE 
ದ್ವಾಪರೇ ಚಾಶ್ರಿತಾಶ್ವರ್ಮ ಕಲೌತ್ವನ್ನಂ ಸಮಾಶ್ರಿತಾಃ (ಸಂ) 
ತುತ್ತು ತಪ್ಪಿದರೆ ತೂಕ ತಪ್ಪೀತು 
೧ ಅನ್ನಮೂಲಂ ಬಲಂ ಪುಂಸಾಂ | (ಸಂ) 
ಕಷ್ಟಪಟ್ಟರೆ ಫಲವುಂಟು 


೨ ಕಷ್ಟಪಡದೇ ಸುಖಬರದು (೯೫) ಶ್ರೀವಿಜಯದಾಸರ ಕೃತಿ 


ಕಾಯಕವೇ ಕೆ ಲಾಸ, ದೇಹವೇ ದೇವಾಲಯ 


೧ ದೇಹೋ ದೇವಾಲಯ ಪ್ರೋಕ್ತಃ ಜೀವೋದೇವಸ್ಸದಾಶಿವಃ 
ತ್ಯಜೇದಜ್ಞಾ ನ ನಿರ್ಮಾಲ್ಕಂ ಸೋಹಂ ಭಾವೇನ ಪೂಜಯೇತ್‌ 
(ಸಂ) 


ಆಳಾಗ ಬಲ್ಲವ ಅರಸಾಗಬಲ್ಲ 
೧ ಆಳಾಗ ಬಲ್ಲವನು । ಆಳುವನು ಅರಸಾಗಿ --(ಸರ್ವ, ೧೩೯೯) 


ತನಗೆ ತಾನಾಗಬೇಕು, ಮನೆಗೆ ಮಂದಿಯಾಗಬೇಕು 


“೫೫೪ ಕನ್ನಡ ಗಾದೆಗಳ ಮಹಾಕೋಶ 


೧ ಆರಯ್ಯ ತಾನೆ ತನಗಿಂ ನೆರಮಲ್ಲರಾರುಂ 
—(ಪ ೯೩) ಸ್ಯ 


೨ ಫೆಟರ್ಪೆಅರೆ, ತಾಂ ತನಗೆ — (೬-೧೩೯) ಧರ್ಮಾಮೃತ 


೬೨೫ ಒಂಟೆ ತುಟಿಗೆ ನರಿ ಜೋತುಕೊಂಡು ಕುಳಿತಿತ್ತಂತೆ 


೧ ಎಳೆ ನರಿಯು ಒಂಟೆಯ ತುಟಿಗೆ ಜೋತಂತೆ ) 
P (ಕೀ. ೪೭೬) ಹ.ಕೀ. ತ. ' 


೬೨೬ ನೂಲು ಹಿಡಿದು ಜೋಲುವವನ ಕಾಲುಹಿಡಿದು ನೇತಾಡಿದ ಹಾಗೆ 


ಹೋಲಿಸಿ: ೧ ಜಾರಿ ಬೀಳ್ವನ ಕಾಲುಗಳನೇ ಪೂರಯದಿ ಬೀಳ್ವೆವನು 
ಹಿಡಿದವೊಲ್‌ --(೩೯-೭೭) ಜ್ಞಾನಸಿಂಧು 


೨ ಜಗುಳುವಾತನು ಜಾಜುವಾತನ ಹೆಗಲ ಹಿಡಿದವೋಲ್‌ 
--(೨-೧-೭) ಕರ್ಣಾಟಕ ಭಾಗವತ 
೬೨೭ ಕೋಟೆ ಹೋದಮೇಲೆ ಪಹರೆ ಕುದರೆ ? 


೧ ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು ' 
—(೩) ಶ್ರೀ ವ್ಯಾ ಸರಾಯಸ್ವಾ ಮಿಗಳ ಕೃತಿ 


೬೨೮ ಇಂದು ಮಾಡುವುದನ್ನು ನಾಳೆ ಎಂದು ಹೇಳಬೇಡ 


ಹೋಲಿಸಿ : ನ ಕಶ್ವಿದಪಿ ಜಾನಾತಿ ಕಿಂ ಕಸ್ಕ ಶ್ವೋ ಭವಿಪ್ಯತಿ 
ಅತಃ ಶ್ವಃ ಕರಣೀಯಾನಿ ಕುರ್ಕಾದದೈೈವ ಬುದ್ಧಿರ್ಮಾ 
—(ಸು) 
ಶ್ವಃ ಕಾರ್ಯಮದ್ಯ ಕರ್ತವ್ಯಂ ಪೂರ್ವಾಹ್ನೇಚಾಪರಾಹ್ನಕಂ 
| —(ಸು) 
ನಾಳೆ ಮಾಡುವುದೀಗಲೀಗ ಮಾಡುವುದೀಕ್ಷಣ 
—(ಸಂ ೧೯-೨೩) ಶಿವತತ್ತ್ವಚಿಂತಾಮಣಿ 


೬ ಗಾದೆಗಳ ಕಾವ್ಯ ಪ್ರಯೋಗೆಗಳು ೫೫೫ 


೬೨೯ 


೬೩೦ 


೬೩೧ 


ನಾಳೆ ಎಂದವನ ಮನೆ ಹಾಳು 


ತ) ನಾಳೆ ಎಂಬವನ ಮನೆ ಹಾಳು | ನೀನು। ನಾಳೆತನಕಿರುವುದು 
ನಿಜವೇನು ಹೇಳು ॥ —(ಪುದಾ) 


ಆರು ಯತ್ನ ನಮ್ಮದು, ಏಳನೇದು ದೇವರಿಚ್ಛೆ 


೧  ಉದ್ಯಮಂ ಸಾಹಸಂ ಭೈರ್ಯಂ ಬುದ್ಧಿಃ ಶಕ್ತಿಃ ಪರಾಕ್ರಮಃ 
 ಷಡೇತೇ ಯತ್ರ ವರ್ತನ್ನೇ ತತ್ರ ದೇವಃ ಸಹಾಯಕೃತ್‌ (ಸಂ) 
ಒಳ್ಳೆ ಕೆಲಸಕ್ಕೆ ನೂರೆಂಟು (ಶತ) ವಿಘ್ನ 
೧ ಶ್ರೇಯಾಂಸಿ ಬಹು ವಿಘ್ನಾನಿ [2a 


೨ ಕಾರ್ಯಸಿದಿ ಪ್ರಾದುರ್ಭಾವಕ್ಕೆ ವಿಘ್ನಂ ಪಲವೊಳವು 
ಎ ಶೆ 4 
—(ಅ. ಆಶ್ವಾಸ ಪ. ೩೦) ವಿಕ್ರಮಾಜಂರ್ಣನವಿಜಯ 


il 
"ಗ 
pu po 
ಲ್ರ 
ಹೆ 
ಸ 
po 
ತೆ 
ತ್ರಿ 
CL 
[eo 8 
© 
ತ್ರ 
ತಃ 
೦. 
& 
©. 
Gb 


೪ ಶ್ರೇಯಸ್ಸಿಗತಿ ವಿಘ್ನಂಗಳೊದಗುವುವು 
--(ಅಯೊ. ಕಾ, ೨-೨೨) ಶ್ರೀಮದ್ರಾಮಾಯಣ 


೫ ಸತ್ಕಾರ್ಯ ಸಿದ್ಧಿ ಗನೇಕ ವಿಘ್ನಗಳೆಂಬ ನಾಳ್ನುಡಿಗೇಕೆ ಬರ್ಪುದು 
ಕೊರತೆ ಸ ೨೦.ಕಾಂ. ಸಂ ೧. ಪ. ೧೩) ರಾಮಾಯಣ 
ಸಂಗ್ರಹ 


೬೩೨ ಮೊದಲ ಚುಂಬನದಲ್ಲೇ ಹಲ್ಲುಬಿದ್ದಂತೆ 


೧ ಪ್ರಥಮೆ ಕಬಲೇ ಮಕ್ಷಿಕಾ ಪಾತಃ (ಸಂ) 
೨ 'ಪ್ರಥಮ ಚುಂಬನೇ ದಂತಭಗ್ನಂ ಸಂ) 


೩ ಪ್ರಥಮದ ಚುಂಬನದೊಳೆ ದಲ್‌ ದಂತ ಭಂಗವಾದಂತೆ(೧೩-೫೭) 
ಪ್ರಥಮ 'ಚುಂಬನದೊಳು ಪಲ್ಮುರಿದಂತೆ ಬ 


೬೩೩ 


೬೩೪ 


೬೩೬ 


೬೩೭ 


೬೩೮ 


ಕನ್ನಡ ಗಾದೆಗಳ ಮಹಾಕೋಶ 
೪ ಮೊದಲ ಚುಂಬನದೊಳಗೆ ಹಲ್ಲುಬಿದ್ದಂತೆ 
—(ವಿ.ಪ,) ಕ,ಭಾ. ಕಥಾಮಂಜರಿ 
ಹೋಲಿಸಿ : ತಿಂಬಗಂಜಿಯ ಮೇಲೆ ಉಗುರು ಬಿದ್ದಂತಾಯಿತ್ತು 
—ಪ್ರಭುದೇವರ ವಚನ 


ಆಕಾಶಕ್ಕೆ ಏಣಿ ಹಾಕಿದಂಗೆ 


೧ ಗಗನಕ್ಕೆ ನಿಚ್ಚಣಿಗೆಯನಿಕ್ಕಿದವರುಂಟೆ ? 
—(೮೮೭) ಪ್ರಭುದೇವರ ವಚನಗಳು 


ಎಳ್ಳಿಲ್ಲದ ಗಾಣವನ್ನು ಎತ್ತು ತಿರುಗಿದಂತೆ 
೧ ಎಳ್ಳಿಲ್ಲದ ಗಾಣವನಾಡಿದ ಎಶ್ತಿನಂತಾಯತ್ತು ಎನ್ನಭಕ್ತಿ 
— (೬೨೭, ೩೮೩) ಬಸವೇಶ್ವರರ ವಚನಗಳು 


೨ ಎಳು )ಿ ಇಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ ? ಜೊಳು ¥ ತೂರಿದಲ್ಲಿ 
ಬತ್ತ ಉಂಟೆ ? —(೩೮) ದೇವರ ದಾಸಿಮಯ್ಯ 


ಕಮ್ಮಾರನ ಬೀದಿಯಲ್ಲಿ ಸೂಜಿ ಮಾರಿದ ಹಾಗೆ 
೧ ಕಮ್ಮಾರಗೇರಿಲಿ ಕದರು ಮಾರಿಪಗಾದೆ 


ಗಾಳಿ ಗುದ್ದಿ ಮೈ ನೋಯಿಸಿಕೊಂಡ ಹಾಗೆ 
೧ ವಾತ ಗುದ್ದಿ ಕೈಗಳೆರಡು ನೋಯಿಸಲೇಕೆ ? 
(ಶ್ರೀ ವ್ಯಾಸರಾಯಸ್ವಾಮಿಗಳ ಕೃತಿ-೬) 
ನೀರಿಲ್ಲದ ಬಾವಿಗೆ ರಾಟೆ ಹಾಕಿದ ಹಾಗೆ 


0 pe | ನೀರಿಲದ 
ಬಾವಿಗೆ ರಾಟಿ ಹಾಕಿದಂಗ | ಕೋ । 
—(ಕನ್ನಡ ಜಾ, ಪು ೩೪೭) 


ಬೆಟ ಶ್ರ ಅಗೆದು ಇಲಿ ಹಿಡಿದ ಹಾಗೆ 


೧ ಬೆಟ್ಟಗೆಡಹಿಲಿಯ ಹಿಡಿದೆಸೆವಗೆಲ್ಲ! 
—(೭-೨೯)ಸಿಂಗಿರಾಜ ಪುರಾಣ 


ಗಿದೆಗಳೆ ಕಾವ್ಯ ಪ್ರಯೋಗಗಳು ೫೭ 


೨ ಗಿರಿಯನಗುಳಿ ಇಲಿಯ ಹಿಡಿದ ಪರಿ 
--(೩-೧) ಸುಬೋಧ ಸಾರ 


೩ ಇಲಿಯಂ ಹಿಡಿಯುವುದಕ್ಕೆ ಬೆಟ್ಟವನ್ನಗುಳ್ತಂತೆ 
—(೪) ಮುದ್ರಾಮಂಜೂಷ 


೪ ಬೆಟ್ಟವನ್ನು ಅಗೆದು ಇಲಿಯನ್ನು ಹಿಡಿದ ಹಾಗೆ 
—(ಪ್ರಕರಣ ೨೫) ರಾಯ್ಕೂರು ವಿಜಯ 


೬೩೯ ಬೆಟ್ಟ (ಗುಡ್ಡ)ಕ್ಕೆ ಕಲ್ಲು ಹೊತ್ತಹಾಗೆ 


೧ ಗುಡ್ಡಕ ಜನ ಕಲ್ಲು ಹೊತ್ತಂಗ । ಕೋಲೆನ್ನ ಕೋಲ | 
--ಕನ್ನಡ ಜಾನಪದ (ಪುಟ ೩೪೬) 


೬೪೦ ಬೆಟ್ಟಕ್ಕೆ ನಾಯಿ ಬೊಗಳಿ ಹೊಟ್ಟೆಯುಬ್ಬಿ ಸತ್ತ ಹಾಗೆ 
೧ ಬೆಟ್ಟಕ್ಕೆ ನರಿಯೂಳ ಮಾಳ್ಯೈ —(೧೩-೫೦) ಸಮಯ ಪರೀಕ್ಷೆ 


೨ ಬೆಟ್ಟವಂ ಕಂಡೂಳಿಡುವುದರ ಛಂದವಾಯ್ತು 
--(೨೧-೫೩) ಬಸವ ಪುರಾಣ 


೬೪೧ ಮಜ್ಜಿಗೆ ಕಡೆದರೆ ಬೆಣ್ಣೆ ಬರುವುದು, ನೀರು ಕಡೆದರೆ ಏನು ಬರುವುದು? 


೧ ಎರವಿನ ಸಿರಿಗುಬ್ಬಿ ಮೈಮರೆವರೆ, ನೀರ ಕಡೆದರುಂಟೆ ಬೆಣ್ಣೆ 
--ಅತ್ಯಾ(ಕೀಃ ೧೪೭) 


೨ ಆರ ಹಾರೆ ಓಸಿದರೇನುಂಟು ಬರೇ ನೀರ ಕಡೆದರಲ್ಲೇನುಂಟು 
(ಕೀ. ೧೬೪- ಹ, ಕೀ, ತ.) 


೬೪೨ ಹೊಟ್ಟು (ಉಮ್ಮಿ , ಹೊಳ್ಳು) ಕುಟ್ಟಿ ಕೈತುಂಬ ಗುಳ್ಳೆ 


೧ ಹೊಳ್ಳ ಕುಟ್ಟಿ ಕೈ ಹೊಟ್ಟಾದಂತೆ 
— (೩೮) ದೇವರ ದಾಸಿಮಯ್ಯ 


೨ ಹೊಳ್ಳೆ ಕುಟ್ಟಿ ಕೈ ಹೊಟ್ಟಾದಂತಾಯಿತ್ತು 
—(೪೭೩) ಬಸವೇಶ್ವರ ವಚನಗಳು 


೫೮ ಕನ್ನಡ ಗಾದೆಗಳ ವ.ಹಾಕೋಶೆ ' 


೩ ಯಉವಿಗುಟ್ಟೆ ಕೆಯ್‌ ಪುಗುಳೆನಾಂತುದು 
— (೧೫-೧೨) ಪಾರ್ಶ್ವನಾಥ ಪುರಾಣಂ 


೬೪೩ ನಾಯಿ ಸಂತೆಗೆ ಹೋಗಿ ನ(ಲಿ)ಳಿಗೆಯಿಂದ ಬಡಿಸಿಕೊಂಡಿತು 


೧ ಕುನ್ನಿ ಸಂತೆಗೆ ಹೋದಂತೆ | 
— (೧೦೮) ಶ್ರೀ ಪ್ರಸನ್ನ ವೆಂಕಟದಾಸರ ಕ ತಿ 


೬೪೪ ಇರುವೆ ಗೂಡು ಕಟ್ಟೆ ಹಾವಿಗೆ ಹುತ್ತ ಮಾಡಿಕೊಟ್ಟ ಹಾಗೆ 


೧ ಗೆದ್ದಲು ಮನೆ ಮಾಡಿ ಸರ್ಪಂಗೀಡಾದಂತೆ 
—(ಅಮರೇಶ್ವರಲಿಂಗ, ಕ. ಚರಿತ್ರೆ ಸಂ. ೨) 


pp 


೨ ಧಾರುಣಿಯೊಳು ಪಿಪೀಲಿಕೆಯು ವಿ 
ಸ್ತಾರದಲಿ ಮಾಡಿದ ಮನೆಯ ಕಾ 
, ಳೋರಗನು ಹೊಗುವಂತೆ 
—(ಆದಿ. ಸಂ, ೮, ಪ-೧೯) ಕರ್ಣಾಟ 
ಭಾರತ ಕಥಾ ಮಂಜರಿ 


೩ ಗೆಜ್ಜಲ ಮನೆಯ ಕಾಳೋರಗ ಸೇರಿದಂತಹುದು 
— (೧೯-೫೯) ನಾಗಕುಮಾರ ಚರಿತಂ . 


ಎಫ್‌ ಭನ. ಹಟ ಹಾ ಹ (೬ ನಾ, 


೬೪೫ ಒಬ್ಬನ ಗಳಿಕೆ, ಮತ್ತೊಬ್ಬನ ಬಳಕೆ 


೧ ಕೆಲಬರು ಗಳಿಸಿದೊಡೆ ಕೆಲರುಂಡು ಜಾರಂವರು 
(ವಿ, ಪ. ೩-೪೫) ಕರ್ಣಾಟ ಭಾರತ ಕಥಾ ಮಂಜರಿ 


| 


೬೪೬ ' ಎಳ್ಳಿಗೆ ಪರಿವಂಕೆ ಕಟ್ಟಿದರೆ ಎಣ್ಣೆಗೆ ಪರಿಮಳ ಬರುವುವು 
೧ ಎಳ್ಳಿಂಗೆ ಪರಿಮಳವ ಕಟ್ಟಿದಲ್ಲದೆ ಎಣ್ಣೆಗೆ ಪರಿಮಳ ವೇಧಿಸದು 
೬೪೭ ವಿನಾಯಕನನ್ನು ಮಾಡಲಿಕ್ಕೆ ಹೋಗಿ (ವಾನರನಾದ ಹಾಗೆ) ಅವರಪ್ಪನನ್ನು 
ಮಾಡಿದಂತೆ 


೧. ವಿನಾಯಕಂ ಪ್ರಕುರ್ವಾಣಾ ರಚೆಯಾಮಾಸ ವಾನರಂ 1- (ಸು) : 


ಗಾದೆಗಳ ಕಾವ್ಶ ಪ್ರಯೋಗಗಳು ೫೪೯ 


೨ ಬರೆಯೆ ಅಯ್ಯನ ಕೋತಿ ಮರಿಯಾದಂತೆ 
(೧೪-೧೫) ಜ್ಞಾ ನಸಿಂಧು 


೬೪೮ ಕೊರಳಲ್ಲಿ ಸತ್ವವಿಲ್ಲದವನು ಒರಳು ನುಂಗಿದನಂತೆ 


೧ ಕೊರಲ ಸತ್ತ್ವಮಿಲ್ಲದೊರಲಂ ನುಂಗಿದರ್‌ 
(೭-೧೭೩) . ಧರ್ಮಾಮೃತ 


೨ ಸುರಗಿಯ ನಾನುವ ಕೊರಳ ಸತ ವೇ? 


: ೩  ಗಳೆದ ಸತ್ವವನರಿಯದದ್ರಿಗೆ ತಲೆಯನೊಡ್ಡುವರೆ ? 
—(ದ್ರೋ. ಪ. ೨-೫೧) ಕರ್ಣಾಟ ಭಾರತ ಕಥಾ ವಂಂಜರಿ 


೪ ಕೊರಳಿನ ಬಲುಹನರಿಯದೆ ಗಿರಿಯ ಹೊರಲಂಫೈಸುವರೆ ? 
(ದ್ರೋ. ಪ. ೪-೫೪) ಕರ್ಣಾಟಕ ಭಾರತ ಕಥಾ ಮಂಜರಿ 
೬೪೯ . ಮಳೆಯ ತಡೆಯಲಾರದ ಕೊಡೆ ಸಿಡಿಲು ತಡೆದೀತೆ ? 
೧ ಸಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ ? 
—(೨-೩೧) ಹರಿಶ್ಚಂದ್ರ ಕಾವ್ಯ 


೨ ಸಿಡಿಲಿನುರುಬೆಯನಾನ ಬಲ್ಲುದೆ ಕೊಡೆ ? 
--(೬-ಲ-೫೩) ತೊರವೆ ರಾಮಾಯಣ 


೩ ಸಿಡಿಲು ಹೊಡೆಯಲ್ಲಿಡಿ ಕೊಡೆಯನ್ನನಡಸಿ ಕಾಯ್ಕುದೇ ? . 
(೩೫-೨೦) ಸಿಂಗರಾಜ ಪುರಾಣ 


೪  ಸಿಡಿಲೆಣಗಿದಡೆ ಕೊಡೆ ತಡೆಕಾವುದೇ ? 
(ಪು. ೩೮೫-೨) ಸಾಳ್ವಭಾರತ 
೫ ಹಸಿಡಿಲಿನಂರುಬೆಯ, ತಾಳೆಲೆಯೊಳು ಮಾಡಿದ ಕೊಡೆ: 
ತಾಳಲಾಪ್ರದೇ (೧೮-೧೫) ಕಂಠೀರವ ನರಸರಾಜ ವಿಜಯಂ 


ಓ ಸಿಡಿಲ ಪೊಡೆತಕೆ ಕೊಡೆಯು ಮರೆಯಹುದೆ ? 
(ಸುಂ, ಕಾಂ, ೧೨-೪೧) ಶ್ರೀಮದ್ರಾಮಾಯಣಂ 


೫೬೦ ಕನ್ನಡ ಗಾದೆಗಳ ಮಹಾಕೋಶ 


೬೫೦ ಗೇಣು ಬಿಟ್ಟು ಸ ಅಗುಳು ಹಾರಿದ ಹಾಗೆ 


೧ ಗೇಣುಳಿದಗಳ ದಾಂಟಿದೊಲಾಯ್ತು --(ಯಂ. ಕಾಂ ೧೮-೩೨) 
ಶ್ರೀ ರಾಮಾಭ್ಯುದಯ ಕಥಾ ಕುಸುಮ ಮಂಜರಿ 


೬೫೧ ಅಡಲಾರದಾಕೆಗೆ ಒಲೆ ಡೊಂಕು, ಕುಣಿಯಲಾರದಾಕಿಗೆ ಅಂಗಳ (ಓರೆ) 
ಡೊಂಕು 


೧  ಆಡಲಜ್‌ಯದಂಗಣವೊಳ್ಳಿತ್ತಲ್ಲಿಂಬವೋಲ್‌ 
(೨-೩೮) ಸಮಯ ಪರೀಕ್ಷೆ 


೨ ವರ ನರ್ತನದಿರವನರಿಯದೆ ಮೆರೆವಂಗಳವೋರೆಯೆಂಬ 
ನಾಯಕಿಗೆ ಸಮಂ ( ) 


೩ ತಾ ಕುಣಿಯಲಾರದೆ ಅಂಗಳ ಡೊಂಕು | | 
--(೧೩-೭) ಅಖಂಡೇಶ್ವರ ವಚೆನ 


೬೫೨ ಕುಂಬಾರನಿಗೆ ಒಂದು ವರ್ಷ, ದೊ ಣ್ಣೆಗೆ ಒಂದು ನಿಮಿಷ 
(ಸಾವಿರ ಮಡಕೆಗೆ ಒಂದೇ ದೊಣ್ಣೆ) 


೧ ಇಡೀ ವರುಷದ ಕುಂಬಾರನ ಗಡಿಗೆಯನೊಡೆದಿದೆ ದೊಣ್ಣೆಯು 
ನಿವಿಷದಲೇ (ಯುಗಪುರುಷ, ದಸರಾ ಸಂಚಿಕೆ ೧೯೬೭) 


೨ ಭಾಂಡ ತತಿಗೊಂದು ಗುದುಗೆಯ ಪೆಟ್ಟು ಸಾಲದೇ 
—(ಸಂ. ೫೦ ಪ ೪೩) ಚೆನ್ನಬಸವು ಪುರಾಣ 


೬೫೩ ಎಣ್ಣೆ ಬರುವಾಗ ಗಾಣ ಮುರಿಯಿತು 
೧ ಎಣ್ಣೆಯು ಬಂದಾಗಲೆ ಗಾಣವೂ ಸಹ ಮುರಿದರೆ,.., 
(ಯುಗಪುರುಷ, ದ. ಸಂ. ೧೯೬೭) 


೬೫೪ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದೈೆಯೆ ಲೇಸು 
(ಸರ್ವ, ೧೨೨೯) 


ಗಾದೆಗಳ.ಕಾವ್ಶ ಪ್ರಯೋಗಗಳು ೫.೧ 


೬೫೫ 


೬೫೬ 


೬೫೭ 


೬೫೮ 


ರೋಹಿಣಿಯಕಾದರೆ ಓಣಿಯೆಲ್ಲ ಜೋಳ 


೧. ರೋಣಿಯ ಮಳೆಯಾಗಿ ಓಣೆಲ್ಲ ಜೋಳಾಗಿ 
ಕಾಣಾದ ಹುಲಸು ಕುಡಿಯಾಗಿ-ಹೊಲದಾಗ 
ಕಣ ತುಂಬಿ ರಾಶಿ ಹೊಳೆಯಾಗಿ 
(ಕನ್ನಡ ಜಾ, ಪು-೨೬) 


ಉತ್ತರ, ಸ್ವಾಮಿ ಉತ್ತರ 


೧ ಆಸಾಡಿ ಮುಂದಾಗಿ ಬೀಸ್ಕಾವ ಈ ಗಾಳಿ 
'ಮೋಸ ಮಾಡ್ಯಾವ ಮಗಿಮಂಳಿ । ಉತ್ರಿಸಾತಿ 
ಬಾಸೆ ಕೊಟ್ಟಾವ ಬಡವರಿಗೆ 
(ಕನ್ನಡ ಜಾ, ಪು. ೨೬) 


ಉತ್ತರೆ ಬರೆತರೆ, ಹೆತ್ತಮ್ಮ ತೊರೆದರೆ, ಮುತ್ತು ಮಣ್ಣಾದರೆ ; 
ಲೋಕ ಬೈಗು ಬೆಳಗು ಆಗುವುದು ಹೇಗೆ ? 


೧ ಉತ್ತರೆಯು ಬರತಿಹರೆ, ಹೆತ್ತ ತಾಯ್ತೊರೆದಿಹರೆ 
ಸತ್ಯಕುಂ ತಪ್ಪಿ-ನಡೆದಿಹರೆ ಲೋಕತಾ 
ನೆತ್ತ ಸೇರುವುದು ! ಸರ್ವಜ್ಞ 
(ಸರ್ವ, ವ. ೧೧೪೯) 


ಕುರುಡು ಚಿತ್ತೆ 


೧ ಚಿತ್ತೆಯ ಬಲ್ಲರಿಯಂತೆ 
(೧೨-೭೮) ನೇವಿಂನಾಥ ಪುರಾಣ, ಕರ್ಣ ಪಾರ್ಯ 


ಕೊಟ್ಟ ಸಾಲ ಕೇಳವೆ ಹೋಯ್ತ್ತು, ಮಾಡಿದ ಆರಂಬ ನೋಡದೆ 


ಹೋಯ್ತು 
೧ ಅನವೇಕ್ಷಣಾದಪಿ ಕೃಷಿಃ —(ಸೆಂ) 


ಎರೆ ನಂಬಿದೆಯೊ, ದೊರೆ ನಂಬಿದೆಯೊ 
೧ ಎರೆಯನ್ನು ಉಳುವಂಗೆ । ಧೊರೆಯನ್ನು ಹಿಡಿದಂಗೆ 


೫೬೨ 


೬೬೧ 


೬೬೨ 


೬೬೩ 


೬೬೪ 


೬೬೫ 


೬೬೬ 


ಕನ್ನಡ ಗಾದೆಗಳ ಮಹಾಕೊ ಶೆ 


ಗರಗ ಭೊಪಣನ-ನನೆವಂಗ ಭಾಗ್ಯವು 
ಅರಿದಲ್ಲ ವೆಂದ ! ಸರ್ವಜ್ಞ 


(ಸರ್ವ, ಪ. ೩೯) 


ಹಣಜೆ ಭತ್ತವಲ್ಲ, ಅಣಬೆ ಸತ್ತಿಗೆ ಅಲ್ಲ 
—(ಸರ್ವ, ಪ. ೧೨೯೨) 


ಕೊಂಕಣೀರ ಎಮ್ಮೆಗೆ ಕೊಡತಿ (ಯೇ ಮದ್ದು) ಪೆಟ್ಟು 


೧ ಕೊಂಕಣೀರೆಮ್ಮೆಗೆ ಕೊಡತಿ ಮದ್ದೆಂಬಂತೆ 
—(ಹ.ಕೀ.ತ. ಪು ೩೭೧) 


೨ ಕೊಂಕಣೀರೆಮ್ಮೆಗೆ ಕೊರಡೇ ಮದ್ದೆ ಬಂತೆ 
—-(ಹೆ.ಕೀ. ತ. ಪು ೩೭೮ (ಉಗಾಭೋಗ) 


ಸಂಜೀವನ ತತ್ತ ಅಂದ್ರೆ ಸಂಜೀವನ ಪರ್ವತಾನೇ ತಂದ 


೧ ಮಂದ್ದನಾವ್‌ ತರಹೇಳಿದರೆ ಕಿತ್ತದ್ರಿಯನು ತಂದ 
— (೬-೩೬-೬೨) ತೊರವೆ ರಾಮಾಯಣ 


ಕ 
ತ 
ಈ 


ಕಬ್ಬು ತಿನ್ನಕ್ಕೆ ಕೂಲಿ ಕೇಳಿದನಂತೆ } 


ಹೋಲಿಸಿ: ೧ ಕೂಲಿಗೆ ಸಕ್ಕರೆಯಂ ಮೆಲ್ಲುವಂದೆ { 
— (ಆ ೩೯-೫ ವ) ತ್ರಿಷಷ್ಟಿ ಪುರಾತನ ಚರಿತ್ರಂ 


ಊರ ಗುದ್ದಲಿ ತಂದು ನಾಡ ಕಾಲುವೆ ಅಗೆದ 


೧ ಊರ ಗುದ್ದಲಿಯನು ಕೊಂಡು ನಾಡ ಕಾಲುವೆಯ ತಿದ್ದು ವರೆ 
— (೬-೮) ಮೋಹನ ತರಂಗಿಣಿ ' 


1 
ತಾನು ವಣಾಡುವುದು ಉತ್ತಮ ............ ಆಳು ಮಾಡುವುದು ಹಾಳಾ ' 


೧ ವೋಳಿಯ ತೆಕ್ಕೊಡು ಕಾಯಿಯ ಕೊಯ್ಕೊಡು 
ಈಳಿಯ ನೆಟ್ಕೊಡು ಎಂಬವನೆ-ಬೈ ಸರಿಗೆ 
ಆಳು ಮಾಡಿದ ಇ ಸ ಹಾಳು ಕ 


--(ಹೊನ್ನೆ, ಪು. ೧೪೦) 


SS 


ಗಾದೆಗಳ ಕಾವ್ಯ ಪ್ರಯೋಗಗಳು ತ್‌ 
೬೬೭ ಹಲವು ಸಮ್ಮಗಾರರು ಸೇರಿ ಚರ್ಮ (ತೊಗಲು) ಹದಗೆಡಿಸಿದರು 


೧. ಹಲವು ತಲೆ ಬಹು ಬುದ್ಧಿ ! 
— (೧೦-೭೩) ಕೌಶಿಕ ರಾಮಾಯಣ 


೬೬೮ ನಾಯಿ ತನ್ನಿಚ್ಚೆಯಂತೆ, ಸೇವಕ ಒಡೆಯನಿಚ್ಚೆಯಂತೆ 


ವಾ ಶ್ವವೃತ್ತಿಯೈರುಕ್ತಾ ತೈರಸಮ್ಯ್ಮ ಗುದಾಹೃತೆಮ್‌ | 
ಚಂದ ಚರಿತಃ ಕೃಶ್ವಾ ವಿಕ್ರೀತಾತ್ಮಾ ಕೃಸೇವಕಃ 


೧ 


೫ 2% 


—(ಸಂ) 


೬೬೯ ಸೇವೆ ನಾಯಿ ಪಾಡಿಗಿಂತ ಕಡೆ 


೧.: ಸೇವೆಯಿಂ ತನಿ ಚ್ವೈಯೊಳ್‌ ಬರ್ದುಂಕುವ ಶುನಕಂ ಲೇಸು 
— (೨೫ನೆಯ ಶ್ಲೋಕದ ತಾತ್ಪರ್ಯ (ಕರ್ಣಾಟಕ ಪಂಚತಂತ್ರ) 


೨ ಸೇವಾವೃತ್ತಿ ಧರೆಯಲಿ ಶ್ವಾನವೃತ್ತಿಯು, ಶ್ವಾನ ನಿಜ ಚಾರಿತ್ರ 
ಸೇವಕನ ಸ್ವತಂತ್ರನು 
(೩೮-೫೮) ಕೌಶಿಕ ರಾಮಾಯಣ 
೬೭೦ ಸನ್ನೆಗೆ ಸಾವಿರಾನೆ ಬಲ-ಸನ್ನೆಗೆ ಸಾವಿರಾಳು ಶಕ್ತಿ 
೧ ಸನ್ನೆಸಾವಿರ ಕಾಲಾಳಿನ ಸತ್ವವೈ 
—(೭೬) ಸೋಮೇಶ್ವರ ಶತಕ 
೬೭೧ ಹುಟ್ಟಿರೋವಾಗ ಕೈಯಾಕಿ ಸುಟ್ಟುಗೋ ಬೇಕು 


೧ ಪುಟ್ಟುಳ್ಳೆಂತೆ ಕಯ್‌ ಬೇಗುಮೇ 
— (೭-೫೫) (೩-೨೨ ವ) ಶಾಂತಿ ಪುರಾಣ 


೨ ಪುಟ್ಟಿರ್ದಂತೆ ಕೆಯ್‌ ಬೇಯಲೇಕೆಯೋ ? 
__(೩೭-೮) ಪಾರ್ಶ್ವನಾಥ ಪುರಾಣಂ 


೩ ಸಟ್ಟುಗವಿರ್ದು ಕಯ್ಯ ಬೇಯಿಸಿ ಕೊಂಬುದನುವೆ ? 
(೨೫-೨೧೬) ರಾಮನಾಥ ಚರಿತ 


೫೬೪ 


೬೭೨ 


೬೭೩ 


೬೭೪ 


೬೭೫ 


೭೬ 


೬೬೭ 


ನ್ನಡ ಗಾದೆಗಳ ಮಹಾಕೋಶೆ 
ತುಖಬಿದ ಲೆಕ್ಕಕ್ಕೆ ಮತ್ತೊಂದು ಎಂದು ಕಡೆಗಣಿಸುವಂತೆ 


೧ ತುಂಬಿದ ಲೆಕ್ಕಕ್ಕೆ ಮತ್ತೊಂದ (ಪ್ರಭಃಡೇವ) 
ನಾಣ್ಯದ ನೋಟವಿದ್ದ (ಬಲ್ಲ)ವನೇ ಸೆಟ್ಟಿ 
೧ ಚಪ್ಪನ್ನ ದೇಶದ ನಾಣಿಯಂಗಳ ನೋಟ ತಪ್ಪದ ಚೆಪಲ 
ಸೆಟ್ಟಿಗಳು (ಕನಕದಾಸ ಪ್ರಶಸ್ತಿ-ಪು. ನ, ೯೩) 
ಸೆಟ್ಟಿ (ಕುಂತಲ್ಲೇ, ಇಳಿದಲ್ಲೇ) ಇದ್ದ ಕಡೆ ಪಟ್ಟಣ 


೧ ಶೆಟ್ಟಿ ತಾ ಬೀಡು ಬಿಟ್ಟದ್ದೇ ಪಟ್ಟಣವು 


(ಹ, ಕೀ. ತ, ಕಿ. ೪೬೪) 


೨ ಅರಸು ಬಿಟ್ಟಲ್ಲಿ ಪಟ್ಟಣ 
(ಪೂರ್ವ ಸಾಗರ ದರ್ಶನ ಸಂಧಿ-೫೦) ಭರತೇಶ ವೈಭವ 


೩ ಸೆಟ್ಟಿ ಬಿಟ್ಟಲ್ಲಿ ಪಟ್ಟಣ--(೬-೪೩) ಪದ್ಮಾವತಿ ಚರಿತ್ರೆ 


ಸಲ್ಲದ ಹೊನ್ನಿಗೆ (ಬಡ್ಡಿ) ಒಟ್ಟವಿಲ್ಲ 


೧ ಸಲೆ ಸಂದ ಹೊನ್ನಿಗೆ ಬಟ್ಟಿ ಉಂಟೇ 
—(ಮೋಳಿಗೆ ಮಾರಯ್ಯನ ವಚನಗಳು) 


ಅಸಲಿಗೆ ಮೋಸ, ಲಾಭಕ್ಕೆ ಗುದ್ದಾಟ 


೧ ಅಸಲು ಕಳೆದೆ ಬಳಿಕ ಲಾಭವುಂಟೇ ? 
--(೧೧-೦೫) ಅಖಂಡೇಶ್ವರ ವಚನ 


ಸೂಜಿ ಚಿನ್ನವಾದರೆ ಹಾಗದ ಕಾಸು 


೧ ಸೂಜಿ ಹೊನ್ನವದಾದಡೆ ನದೀ ರಾಜಲಕ್ಷ್ಮಿಯ ಬೆಲೆಯೇ ? 
—ಸಾಳ್ವಭಾರತ 


ಗಾದೆಗಳ ಕಾವ್ಮ ಪ ಯೋಗಗಳು ೫೬೫ 
೬೭೮ ಬೆಲೆ ಬಿದ್ದ ಸರಕಿನಲಿ ಲಾಭವುಂಟಿ ? 


೧ ಬೆಲೆ ಬಿದ್ದ ಸರಕನೊಳು ಲಾಭವುಂಟೆ--(ಕದಾ. ಕೀ.) 


೬೭೯ ಮಾತೆಲ್ಲ ಹೋಲಿಕೆ, ಕೊಳಗೆ ಮಾತ್ರ (ಕಡಿಮೆ) ಪಿಚ್ಚೆ 
ಮಾತು ನೋಡಿದರೆ ಮಾಣಿಕ್ಕ, ಮಾನ ನೋಡಿದರೆ ಪಚ್ಚೆ 
ಸೆಟ್ಟಿಯ ಬಳ್ಳೆ ಕಿರಿದು, ಭಟ್ಟರ ಸೊಲ್ಲು ಕಿರಿದು 
ಸೆಟ್ಟಿಯ ಬಳ್ಳ ಕಿರಿದೆ ? 
೧ ಸೆಟ್ಟಿಯ ಬಳ್ಳೆಂ ಕಿಜೌಿದು 
(೧೨-೧೭೫ ವಿಕ್ರಮಾರ್ಜುನ ವಿಜಯಂ 


೨ ನಮ್ಮ ಸೆಟ್ಟಿಯ ಮಾತೊಳ್ಳಿದವು ಬಳ್ಳಂ ಕಿಜ್‌ದು 
(೬-೨೩೨) ಧರ್ಮಾಮೃತ 


೩ ಮಾತೊಳಿ ತು ನಮ್ಮ ಶೆಟ್ಟಿಯ ಬಳ್ಳೆಂ ಕಿರಿದು 
— (೮-೧೨) ಸಮಯ ಪರೀಕ್ಷೆ 


೬೮೦ ಅಕ್ಕಸಾಲೆ ಊರಿಗೊಕ್ಕಲೇ 9) 


೧ ಅಕ್ಕಸಾಲೆಯನೂರಿಗೊಕ್ಕಲೆಂದೆನ ಬೇಡ 
ಬೆಕ್ಕು ಬಂದಿಲಿಯ-ಹಿಡಿವಂತೆ ಊರಿಗವ 


ರಕ್ಕಸನು ತಾನು 1 ಸರ್ವಜ್ಞ 
— (ಸರ್ವಜ್ಞನ ಪದಗಳು ಪ. ೧೨೮೩) 


೬೮೧ ಕುಟ್ಟ ಕುಟ್ಟ, ಕೊಟ್ಟವನು ಕೆಟ್ಟ 


೧ ಕೊಟ್ಟಂ ಕೆಟ್ಟಂ 
— ಪು, ೧೨. ಸಾಲು-೨೧-೧೦೩) ಶ್ರೀ ರಾಮಾಶ್ಚಮೇಧ 


೫೬೬ ಕನ್ನಡ ಗಾದೆಗಳ ಮಹಾಕೋಶ 


೬೮೨ ತಿಿಣಯನ ಮಕುಟವಾದರೂ ಅಕ್ಕಸಾಲೆ ಟೊಣೆಯದೆ ಬಿಡ 
ಹಣಕ್ಕೊಂದು ಈಸ, ಇಪ್ಪಣಕ್ಕೊಂದು ಬೇಳೆ 


೧ ಹಣವಿಗೊಂದೀ ಸವಿ | ಪ್ಪಣಕೊಂದು ಬೇಳೆಯನು 
ತ್ರಿಣಯನಾ ಮಕುಟ-ವಾದರೂ ಅಕ್ಕಸಾಲೆ : ಟೆ 


ಬೊಣೆಯದೇ ಬಿಡನು । 'ಸರ್ವಜ್ಞ ; 
—(ಸರ್ವ ಪ. ೧೨೮೪) 


೬೮೩ ಆಟಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕ ಧ್ವನಿ 


೧ ಬಹುರೂಪ ತೊಟ್ಟಾಡಿದ ದೇಹವೊಂದೆ 
ವೇಷರೂಪಿನ ಪಲ್ಲಟವಲ್ಲದೆ ವೇಷಕ್ಕೆ ತಕ್ಕ 
ಭಾಷೆ, ಭಾಷೆಗೆ ತಕ್ಕ ವೇಷ ( ) 


Meeps 


೭. ಗುಣಶೀಲ ಸ್ವಭಾವಗಳು 
೬೮೪ ಅಗಸರ ಕಲ್ಲಾಗಿ ಸಾವಿರ ವರ್ಷ ಇರೋಕಿಂತ ಪೂಜೆಗಲ್ಲಾಗಿ ಮೂರು 
ದಿವಸ ಬಾಳಿದರೂ ಸಾಕು. 


ಹೋಲಿಸಿ: ೧. ಲೋಕಂ ನುತಿಸುವಂದದಿಂ । ದಿನದೆ ಇಳೆಗೆ ಘಳಿಗೆ 
ಬಾಳ್ಪೆರೆ ಸಾಕು ಧರ್ಮದಿಂ 


೨ ಶುನಿಯಂತೆ ಸರ್ವರಿಂದತಿ ತಿರಸ್ಕೃತರಾಗಿ ಬಾಳ್ಗೆರೇಂ 
ಚಿರಜೀವಿಯಂ 
—(ಶ್ರೀಮದ್ರಾಮಾಯಣ, ಅಯೋ.ಕಾಂ. ೯-೫೧) 


೩ ಎರಡು ದಿನ ಬದುಕಿದರೆ ಸಾಲದೆ ಜನ್ಮ ಸಫಲತೆಗೆ 
—ಲೌಶಿಕ ರಾಮಾಯಣ (೧೩-೪೦) 


. ೪ ಶರಣರಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬಾಳಿದರೆ ಸಾಲದೆ? 
ಬಸವೇಶ್ವರ ವಚನ (೧೮೦-೧೮೧) 


೬೮೫ ಎಲ್ಲ ಗುಣವೂ ಏಕತ್ರ ಇರೋದಿಲ್ಲ 


೧ ನಹಿ ಸಂತ್ಯೇಕತ್ರ ಸರ್ವೇಗುಣಾಃ 


೬೮೬ ಮಾಡಿ ಮನೆಗೆ ತಕ್ಕ ಮಡದಿ ಕೂಡು 


೧ ಮುನಿ ಬಿಚ್ಚಿ ಮೇಲೆ ಮಾಡಿಯ ಮಾಡು ।ಟ 
ಮಾಡಿಗೆ ತಕ್ಕಂತ ಮಡದಿಯ ಕೂಡಣ್ಣಾ ಕೇಳೋ ಜಾಣ | 
— (ಕರ್ಣಾಟಕ ಸಂಸ್ಕೃತಿ, ಲಾವಣಿ, ಪು, ೩೦) 


೬೮೭ ಜೊತೆಗಾರ ಹೋಗಿ ವ್ಯಥೆ ಆರಂಭಿಸಿತು 


ಹೋಲಿಸಿ : ೧ ಮಿತ್ರ ವಿಯೋಗಮದೆಂಬುದಂ 
ಧಾತ್ರಿಯೊಳಾರ್ಗೀಯದಧಿಕ ದುಃಖೋದಯಮಂ 


೬೮೮ ದೊಡ್ಡವರ ಸಂಗ ಗೆಜ್ಜೆ ಮೇಲಿನ ಲಿಂಗ 


೧ ದೊಡ್ಡೋರ ಸಂಗ ಗೆಜ್ಜೆ ಮೇಗಲ ಲಿಂಗ 


೫೭೮ ಕನ್ನಡ ಗಾದೆಗಳ ಮಹಾಕೋಶ 


ಹಾರುವರ ಸಂಗ ಅಲವಂಗ 1 ತಮ್ಮಯ್ಯ 
ದೊಡ್ಡೋರ ಸಂಗ ನೀ ಬಿಡಬ್ಕಾಡ 
: --(ಆಮು; ಪು. ೨೮) 


೬೮೯ ಮುಗುಳಿಯಂ ನೆರಳಿಗಿಂತ ನುಂಗುವ ನೆಗಳಂ ವಾಸಿ 


೧ ಮಬಗಳಿಯಾ ಮರದ-ನೆರಳಿಂದ ನುಂಗುವಾ 


ನೆಗಳು ಲೇಸೆಂದ | ಸರ್ವಜ್ಞ 
(ಸರ್ವ, ಪ, ೧೨೬೦) 


೬೯೦ ಹೂವಿನಿಂದ ನಾರು ಸ್ವರ್ಗ ಸೇ (ಮುಡಿಗೇ, ಮಂಡೆಗೇ) ರಿತು. 
೧ ಪುಷ್ಪಮಾಲಾನ:ು ಷಂಗೇಣ ಸೂತ್ರಂ ಶಿರಸಿ ಧರ್ಯತೆ (ಸಂ) 


೨ ಪೂವಂ ಕಟ್ಟಿದ ನೂಲುಂ ಮುಡಿಗಾದುದು 
—(೮6೭೬) ಕಂದಪದ್ಯ, ಬೊಪ್ಪಣ ಪಂಡಿತ 


೩ ಹೊವಿಂದ ನಾರುಗತಿ ವಡೆದಂತೆ 
— (೬-೫೨) ಸೌಂದರ ಪುರಾಣಂ 


೪ ಹೂವಿಂದ ನಾರೊಪ್ಪ 
— (ಮದುವೆಯ ಸಂಭ್ರಮದ ಸಂಧಿ-೬೭) ಭರತೇಶ ವೆ ಭವ 


೫% ಸೌರಭ್ಯ ಕುಸುಮ ಸಂಗದಿ । ನಾರುಂ ಸಲುವಂತೆ ಸುಗುಣ 
ರತ a ಕರಂಡ 


೬೯೧ ತುಂಟ ತುಂಟರಿಗೆ ಗಂಟುಬಿದ್ದರೆ ಗಂ (ಬ) ಟಿ ಆಗತದ ಗಮ್ಮತ 


೧ ತುಂಟ ತುಂಟರಿಗೆ ಗಂಟು ಬಿದ್ದರ ಗರದಿ ಆಗತದ ಗಮ್ಮತ 
(ಜನಾಂಗದ ಜೀವಾಳ, ಪ್ರ. ೫೭) 


೬೯೨ ಜನ್ಮ ನಾಯಿಯೂ ಹೊರೆಯುವುದಿಲ್ಲ, 


ಹೋಲಿಸಿ: ೧ ಪೊರೆದೇಂ ಬಾಳನೆ ಪಂದಿ ನಾಯ್ಗಳೊಡಲಂ 
—(೧೮) ಸೋಮೇಶ್ವರ ಶತಕ 


ಗಾದೆಗಳ ಕಾವ್ಯ ಪ್ರಯೋಗಗಳ ರ್ಕಿ 


೬೯೩ 


೬೯೪ 


೬೯೫ 


೬೯೭ 


೬೯೮ 


ಎಕ್ಕಡ ಕಾಲು ಕಚಿ ತು ಅಂತ ಅದನ್ನು ಕಚ್ಚಲಾದೀತೆ ? 


ಹೋಲಿಸಿ: ೧ ನಾಯ್‌ ಕಚ್ಚಿದೊಡೊಡಗಚ್ಚಲ ಬೋಗುಲ್‌ 
ಬೊಗುಟಲೇ, ಬಂದಪುದೇ 
— (೯-೮೫, ಧರ್ಮಾಮೃತಂ) 


೨ ಕಾಲಂ ಕಚ್ಚಿದ ನಾಯಂ ಸೊಲವಿದೆಂದದರ ಕಾಲ ಕಚ್ಚಿದ 
ರುಂಟೆ ? — (೯೨೫), ನೀತಿಸಾರ 


ಹೇಸಿಕೆ ಮೇಲೆ ಕಲ್ಲು ಹಾಕಿದರೆ ಮೋರೆ ಮೇಲೆ ಸಿಡಿಯುತ್ತೆ 


೧ ಕೆತ್ತೆತ್‌ ಕಲ್‌ ಕಸಿಚಿತ್‌ ಮೂಡಕ್‌ ಪಾರಿಚಿಟ್ಟುವ 
— (ಕೊಡಗು ಗಾದೆ) 


ಕೊರಳಿಗೆ ಸುತ್ತಿದ ಹಾವು ಕಚ್ಚದೆ ಬಿಡುತ್ಯೆ ? 


೧ ಕೊರಳ ಸುತ್ತಿದ ಹಾವು ಕಚ್ಚದೆ ಮರಳುವುದೆ ? 
(೧-೩೯) ಅನುಭವಾಮೃತಂ 


೨ ಕುತ್ತಿಗೆಗೆ ಹಾವ್‌ ಸುತ್ತಿಯಿದ್ದುದು ಮತ್ತೆ ಕಚ್ಚದೆ ಬಿಡುವುದೇ? 
--(೨೩-೨೨) ಜ್ಞಾನಸಿಂಧು 
ದುಷ್ಟನ ಸಂಗ ಕೇಡಿಗೆ ಕಾರಣ 
೧ ದುರ್ಜನರನೊಳಕೊಂಡವರ್ಗೆ ಕೇಡಡಸುವುದು ನಿಜ ನಾಣ್ಣುಡಿ) 
—(ಸಂ. ೪೦ ಪ. ೩೩) ಚನ್ನಬಸವ ಪುರ 
ನಾಯ ಸಂಗ ಶಾಲೆ ಕೇಡು 


೧ ನಾಯ ಸರಸ ಸೀರೆಯ ಕೇಡು, 
ಮಾಯೆಯ ಸಂಗ ಹರಣದ ಕೇಡು 
—(೧೧೩) ತೋಂಟದ ಸಿದ್ದೇಶ ರ ವಚನ 


' ನೀಚರಿಗಿಂತ ಈಚಲು ವಾಸಿ 


೧ ನೀಚರಾ ನೆರೆಯಿಂದ । ಈಚೆಲದ ಮರ ಲೇಸು 
(ಸರ್ವ, ಪ. ೭೫೧) 


೫೭೦ ಕನ್ನಡ ಗಾದೆಗಳ ಮಹಾಕೋಶ 
೬೯೯ ಸೀಗೆ ಒಳಗಿನ ಬಾಳೆ ಹಾಗೆ 


೧ ಸೀಗೆಯೊಳಗಣ ಬಾಳೆ 


—(೧೨-೧೩) ಹರಿಶ್ಚಂದ್ರ ಕಾವ್ಯಂ 
೨ ಸೀಗೆಯೊಳೆಗಣ ಬಾಳೆಯಂತೆ x 
೨-(ಸಂ. ೩-೧೨) ಚೆನ್ನಬಸವ ಪುರಾಣ 
೭೦೦ ' ಹಲ್ಲುಗಳ ಮಧ್ಯೆ ನಾಲಗೆ ಇದ್ದಹಾಗೆ 
೧- ದಂತ ಪಂಕ್ತಿಯ ನಡುವೆ | ಎಂತಿಪ್ಪುದದು ಜಿಹ್ವೆ । 

ಅಂತು ದುರ್ಜನರ-ಬಳಸಿನಲಿ ಸಜ್ಜನನು 
ನಿಂತಿಹನು ನೋಡ | ಸರ್ವಜ್ಞ 

— (ಸರ್ವಜ್ಞನ ಪದಗಳು ೭೩೬) 
೭೦೧ ಕಳ್ಳ ಕಳ್ಳನಿಗೆ ನೆಂಟು, ಹುಳಿ ಮೆಣಸಿಗೆ ನೆಂಟು 


೧ ಕಳ್ಳೆ ಕಳ್ಳನಿಗೆ ನೆಂಟು, ಕಡಲೆ ಬೆಲ್ಲಕೆ ಜೋಡು, 
ಬೆಳ್ಳುಳ್ಳಿ ಜೋಡು ಅಗ್ರಣಿಗೆ --(ಮಸಲಿಂಗಸ್ವಮಿ) 
೨ ಉಗ್ರಾಗ್ನಿಗಾಳಿಯೊಡಗೂಡಿದವೊಲ್‌ 
- (ಪು. ೧೮೫-೧೦)-ವರ್ಧಮಾನ:ಪುರಾಣಂ 

೭೦೨ ಡೊಂಕ ಸೌದೆಗೆ ಬೆಂಕಿ ಮದ್ದು 


೧ ಪುಳ್ಳೆಯ ಕೊಂಕಂ ಕಿರ್ಚು ತಿರ್ದುವಂತೆ 


೨-೮೦)-ಪಾರ್ಶ್ವನಾಥ ಪುರಾಣಂ 


೭೦೩ ತಾಗದೆ ಬಾಗದು, ಬಿಸಿಯಾಗದೆ ಬೆಣ್ಣೆ ಕರಗದು 


೧ ಬಿಸಿಯ ಕಂಡರೆ ಬೆಣ್ಣೆ ಕರಗಿದಲ್ಲದೆ ಮಾಣದು ' 


- (೪೭೩) ಸಿದ್ದೇಶ್ವರ ವಚನ ' 


೨ ತಾಗಿದಲ್ಲದೆ ಬಾಗರ:ಗ್ರರು 


| 
— (ರಾಜೇಂದ್ರ ಗುಣವಾಕ್ಯ ಸಂಧಿ-೪) ಭರತೇಶ ವೈಭವ 


ಗಾದೆಗಳ ಕಾವ, ಪ್ರಯೋಗಗಳು ೫೭೧ 
೩ ವಾವಕಗೆ ನವನೀತಂ ಕರಗದಿರ್ಪದೇ ? 
(ಅಯೊ. ಕಾಂ ೯-೯) ಶ್ರೀಮದ್ರಾಮಾಯಣ 
೭೦೪ ಮಂತ ಕ್ಕೆ ಮಾವಿನ ಕಾಯಿ ಉದುರೀತೆ 
ಹೋಲಿಸಿ: ೧ ಪಂಚಾಂಗಮಂ ಪೇಟ್‌ ಮಾವಿನ ಪಣ್‌ ಬೀಲ್‌ ದೆ ? 
— (೭-೫೭) ದಿವ್ಮಸೂರಿ ಚರಿತೆ 
೭೦೫ `ಕಬ್ನಿಣದ ಜೊತೇಲಿ ಸೇರಿದ ಯಚ್ಞೇಶ್ವರನಿಗೂ ಮೂರು ಪೆಟ್ಟು 


೧ ಲೋಹಸಂಗದಿಂದಗ್ನಿ ಬಡಿವಡೆದಂತೆ 
— (೧೧೬೯)-ಪ್ರಭುದೇವರ ವಚನಗಳು 


೨ ಲೋಹಸಂಗದಿಂ ಕಿಚ್ಚು ಬಡಿಹಡೆದುದು 
(೯-೪೦, ಸಿದ್ಧರಾಮ ಚಾರಿತ್ರ 


೩ ಬೆಂಕಿ ಕಬ್ಬಿಣ ಸಂಗ ಮಾಡಲು ಬೆಂಕಿಗೆಯು ಕಬ್ಬಿಣಕ್ಕೆ ಪೆಟು ಶು 
--(೫-೮ಬ)-ಜ್ಲಾನಸಿಂಧು 


೪ ಬೆಂಕಿ ಕಾಂತಿ ವಡೆದಂ ನಿಜ ಭಾವವನಿತ್ತ ಹೇತುವಿಂ 
ಸ ಕಬ್ಬುನ ಕೊಲ್ಲು ಚಮ್ಮಟಿಕೆ ಪೆಟ್ಟಿಗೆ ಸಿಲ್ಲಿದುದಲ್ಲೆ 
[a ೬ ಗೆ fe; ಇ 
ಸನ್ಮತಿ ಶತಕ 
೭೦೬ ದುರ್ಜನರ ಸಹವಾಸದಿಂದ ಸಜ್ಜನ ಕೆಟ್ಟ 
“೧ ದುಷ್ಟಜನ ಸಂಗದಲಿ ಸಜ್ಜನ ಕೆಟ್ಟ 
—(೧೬-ಪಲ್ಲವಿ) ಕೌಶಿಕ ರಾಮಾಯಣ 
೭೦೭ ಸಂಗತಿ ದೋಷೆ ಕೊರಳಿಗೆ ದೊಣ್ಣೆ 


೧ ಅಸಂಗ (ಅಸತೀ) ಸಂಗ ದೋಷೇಣ ಸತ್ಕಾಶ್ವ ಮತಿ ವಿಭ್ರಮಃ 
' ಏಕರಾತ್ರ ಪ್ರಸಂಗೇನ ಕಾಷ್ಕಂ ಕಂಠಾವಲಂಬನಂ (ಸಂ) 


ಹೋಲಿಸಿ: ೨ ಸಂನಿರ್ಗ ಜಾ ದೋಷಗುಣಾ ಭವಂತಿ 
; --(೭೪) ಕರ್ಣಾಟಕ ಪಂಚತಂತ್ರ 


೫೭೨ 


೭೬೦೮ 


೭೦೯ 


೬೧೦ 


೭೧೧ 


೭೧೨ 


ಕನ್ನಡ ಗಾದೆಗಳ ಮಹಾಕೋಶ 
ಹಂದಿಯೊಂದಿಗೆ ಆಡಿ ಕೊಂದಗರು ಹೇಲುತಿಂತು 


೧ ಮೊದಲಿಂ ಪಂದಿಗಳೊಡನಾಡಿದ ಕಣುವುಂ ಪಂದಿಯಂಂತೆ ಪೇಲಂ 
ತಿಂತೆಂಬುದು ನಾಣ್ಣುಡಿ —(೨-೭೬) ಧರ್ಮಾಮೃತ 
ಲಂಡ ಅತ್ತಿಗೆ ಭಂಡ ಆಳಿಯ 
ಹೋಲಿಸಿ: ಮೂಕೊಅತಿ ಮೋಟಕೆ ಮೋಹಿಸುವ ತೆಅಂ 
೨೫-೨೭) ಸಾಳ್ವ ಭಾರತ 
ಸಮಾನತೆ ಇದ ಬಳಿ ಸ್ನೇಹ ಶೆ 
a) ಷ್ಠ 


೧ ಸಮಾನ ಶೀಲಾ ವ್ಯಸನೇಷು ಸಖ್ಯಂ-(ಸು) 


ತ 


೨ ಕಳೆಸಮಾನ ಶೀಲರ್ಗಕ್ಕುಂ 
೬ (೯-೨೫) ನೇವಿ:ನಾಥ ಪುರಾಣಂ 


ತೊಡೆ ಸೋಕಿದ ನಾಯಿ ಒಡೆಯನ ಗುರುತರಿಯದು 


4 
4 
೧ ಹುಚ್ಚುಗೊಂಡ ನಾಯಿ ಬಲ್ಲುದೇ ಸಾಕಿದೊಡೆಯನನು | 
ಕಲಿದೇವಯ್ಯ 
ಅನೆ ಹೋದದ್ದೇ ಬೀದಿ, ಕಾವು ಹರಿದದ್ದೇ ಮಾರ್ಗ | 
೧ ಶ್ರುತಿರ್ವಿಭಿನ್ನಾ ಸ್ಮೃತಯಶ್ಚ ಭಿನ್ನಾ ನೈಕೋ ಮುನಿರ್ಯಸ್ಯ 
ವಚ್ಕೊ ಪ್ರಮಾಣಮ್‌ 
ಧರ್ಮಸ್ಯ ತತ್ತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಯೇನ 
ಗತಃ ಸಪಂಥಾ --(ಸಂ) 
೨ ಮಹಾಜನಂ ನಡೆದುದು ಸತ್ತಥೆಂ 
(೧೫-೬೮) ಸಮಯ ಪರೀಕ್ಷೆ 


೩ ಹಲವರು ನಡೆದುದೆ ಮಾರ್ಗ 
(ಭೀ. ಪ ೯-೨೬) ಕರ್ಣಾಟ ಭಾರತ ಕಥಾಮಂಜರಿ 


ಗಾದೆಗಳ ಕುವ್ಯ ಪ್ರಯೋಗಗಳು ೫೭೩ 


೪ ಐವರು ನಡೆವ ಪಥ ರಾಜಪಥ । 
ಐವರು ನುಡಿದುದೇ ವೇದಾರ್ಥ ಟ 
ಐವರ ಗೋಷ್ಠಿಯಲ್ಲಿ ಪುರಂದರ ವಿಠಲನಿಪ್ಪ 
(ಪುರಂದರ ಸುಳಾದಿ) ಪು. ೩೮೫ ಹ.ಕೀ. ತ. 
೫ ಮದ್ದಾನೆ ಹೋದುದೇ ಬೀದಿ 
೨-(ಶ-೧೦೬) ಪುರಂದರ ದಾಸರ ಕೀರ್ತನೆಗಳು 
೬ ಆನೆ ಹೋದುದು ಬೀದಿಯಲ್ಲವೆ ಜಗದೊಳು 
--ನಂದಿ ಮಹಾತ್ಮೆ 


೭೧೩ ಹತ್ತು ಜನ ನಡೆದದ್ದೇ ರಾಜಪಥ 
೭೧೪ ಹತ್ತರು ತುಳಿದದ್ದೇ ಹಾದಿ, ಮಹಾನುಭಾವರು ಮಾಡಿದ್ದೇ ಪದ್ಧತಿ 
೭೧೫ ಸಾವಿರ ಸುಳ್ಳೆನ ಮಗ ಕೋಟಿ ಸುಳ್ಳ 
೧ . ಕೋಟಿ ಸುಳ್ಳನ ಮಗ ಅವ ಶತಕೋಟಿ ಸುಳ್ಳೆ 
--(೮-೬೧) ಜ್ಞಾ ನಸಿಂಧಂ 
೭೧೬ ಸುಳ್ಳು ಮಾತು ಕೆಸರಿನಲ್ಲಿ ಮುಳ್ಳು ತುಳಿದ ಹಾಗೆ 


೧ ಒಳೆ ಯನು ಇರದೂರು | ಕಳೆ ೈನೊಡನಾಟವೂ 
ಸುಳ್ಳೆನಾ ಮಾತು - ಇವು ಮೂರು, ಕೆಸರೊಳಗೆ 
ಮುಳ್ಳು ತುಳಿದಂತೆ । ಸರ್ವಜ್ಞ 


- (ಸರ್ವಜ್ಞನ ಪದಗಳು ೧೦೮೧) 


೭೧೭ ಮಾತಿಗೆ ಮಲಕಿಲ್ಲ, ನೀತಿಗೆ ತೊಡಕಿಲ್ಲ 


೧ ವಣತಿಗೆ ಮಲಕಿಲ್ಲ ನೀತಿಗೆ ತೊಡಕಿಲ್ಲ 
ಸಾಸ್ವಿ ಕಾಳೀಗೆ ಹುಳುಕಿಲ್ಲ-ಅತ್ತಿ ಮನಿ 
ಸೋಸಿ ನಡೆದರು ಅರಿಕಿಲ್ಲ —(ಜಾ.ಗೀ, ಪು. ೭೭) 


೭೧೮ ಇರುವೆ ಗೂಡಿಗೆ ಕಿಚ್ಚಿಟ್ಟ ಕ ಹಾಗೆ 


೧ ಇರುವೆಯ ಗೂಡಿಗಿಕ್ಕಿದ ಕಿಚ್ಚಿನಂತೆ 
(೩೪-೧೦೮) ನೇಮಿ ಜಿನೇಶ ಸಂಗತಿ 


೫೭೪ 


೭೧೯ 


೭೨೦ 


೭೨೧ 


೭.೨೩ 


ನಡೆ ಗಾದೆಗಳ ಮಹಾಕೋಶ 
ನಂಜು ಮರವಾದರೂ ನಟ್ಟವನು ಕಡಿಯಬಾರದು 
೧ ವಿಷವೃಕ್ಷೋ*ಪಿ ಸಂವರ್ಧ್ಯ ಸ್ವಯಂ ಛೇತ್ತುಮ ಸಾಂಪ್ರತಂ 


ಇಕ್ಕಲಾರದ ಕೈ ಎಂಜಲು, ಹುಡಿಗೆ ಮಾಡಿದ ಅನ್ನೆಗಿಂಜಲಂ 
ಇಕ್ಕಲಾರದ ಕೆ ೈನ ಎಂಜಲಾಗೆ ತೆ ಅಂದರಂತೆ 


೧ ಇಕ್ಕಲಾರೆ ಕೈ ಎಂಜಲು —(ಪ್ಪರಂದ. ೧-೧೩೧-೧) 
೨ ಇಕ್ಕಲಾರದ ಕೈ ಎಂಜಲು, ಚಿಕ್ಕಮಕ್ಕಳು ಅಳುತಾವೆ ಹೇಗೊ ' 
ದಾಸಯ್ಯ —(ವು.ದಾ. ೨೨೬). ಭು | 
ಕೊಟ್ಟಿದ್ದೂ ತನಗೆ ಬಚ್ಚಿಟ್ಟದ್ದು ಪರರಿಗೆ ( 


೧ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ 
ಕೊಟ್ಟು ನಾ ಕೆಟ್ಟನೆನಬೇಡ-ಅದು ಮುಂದೆ 
ಕಟ್ಟಿದಾ ಬುತ್ತಿ ಸರ್ವಜ್ಞ (ಸರ್ವ, ಪ. ೫೪೦) 


| 


ಕೊಟ್ಟವನಿಗೆ ಬಡತನ ಬರಲ್ಲ, ಕೊಡದೆ ಇದ್ರೆ ಸಿರಿತನವಿಲ್ಲ 


೧ ಕೊಟ್ಟಂಗೆ ಬಡತನಂ ಬಂದಪುದೇ 
— (೧-೯೭) ರಾಜಶೇಖರ ವಿಳಾಸಂ : 


ಕೊಡುವ ಕೈ ಮೇಲೆ, ಕೊಂಬುವ ಕೈ ಕೆಳಗೆ 


೧ ಏಕೇನ ತಿಷ್ಕತಾ ಧಸ್ತಾದನ್ಮೇನೋಪರಿ ತಿಷ್ಕತಾ 


ದಾತೃಯಾಜಕಯೋರ್ಛೇದಃ ಕರಾಭ್ಯಮೇವ ಸೂಚಿತಃ 
ಸು) 


೨ ಕೊಳ್ಳೆನ ಕೆಯ್‌ ಕೆಳೆಗಪ್ಪುದುಂ ಕುಡಂವನ ಕೆಯ್‌ 
' ಮೇಲಪ್ಪುದುಂ - (ಪು. ೧೫೭-೧೫ವ) ಜೀವ ಸಂಬೋಧನಂ 


೩ ಕೊಡುವ ಕೈ ಮೇಲು ಕೊಂಬುವ ಕೈ ಕೆಳಗೆ 
--(ತೀರ್ಥೇಶ ಪೂಜಾಸಂಧಿ-೧೧೧) ಭರತೇಶ ವೈಭವ 


ಗೌದೆಗಳ ಕಾವ್ಯ ಪ್ರಯೋಗಗಳು | ೫೭೫ 
೭೨೪ ಕೊಡುವ ದಾನಕ್ಕೆ ಇಂದು ನಾಳೆ ಎಂದೆನಬೇಡ 
೧ ಈಗ ಮಾಡುವ ಧರ್ಮ ನಾಳೆ ಎಂದೆನಬೇಡ 
—(೨-೧೮೦) ಪುರಂದರ ದಾಸರ ಕೀರ್ತನೆಗಳು 
೭೨೫ ಜೀ (ದೀ) ನನ ಸಿರಿಗಿಂತ ದಾನಿಯ ಬಡತನ ಲೇಸು 
೧ ಚಾಗಿಯ ಬಡತನಮುಂ ಖಳನ ಸಿರಿಯಿಂನಗ್ಗಳೆ ಮಲ್ಲೇ 


೨ ಗುಣಹೀನನ ಸಿರಿಯಿಂದಂ ಗಂಣಿಗಳ ಬಡತನವೇ ನಾಡೆಯುಂ 
ಲೇಸಲ್ತೆ (ಹೋ) 
(೯-೧೮೨) ರಾಮಚಂದ್ರ ಚರಿತ ಪುರಾಣಂ 
೭೨೬ “ದೇಹಿ” ಎಂದವನಿಗೆ "ನಾಸ್ತಿ' ಎನಬಾರದು 


೧ ದೇಹಿಯೆಂದವರಿಗೆ ನಾಸ್ತಿಯನಲಾಗದು 
—ವಿವೇಕ ಚಿಂತಾಮಣಿ ' 


೨ ದೇಹಿಯೆಂದರೆ ನಾಸ್ತಿಯೆನ್ನ ಬೇಡ 
--(೫-೧೦೧) ಪುರಂದ, ಕೀ, 
೭೨೭ ಸಮುದ್ರಕ್ಕೆ (ಕೆರೆಗೆ) ನೀರು ಹೊತ್ತ ಹಾಗೆ 


೧ ತೊಜ್‌್‌ಗೆ ನೀರಡಕಲುಂ 
--(ನವಮ-೧೮ವ) ವಿಕ್ರವರಾರ್ಜುನ ವಿಜಯಂ 


೨ ಪಾರಾವಾರಕ್ಕೆ ಜಡರ್‌ ನೀರನಡುಕುವ ತೆಜಂ 
--(೮-೧೦೮) ಶಾಂತಿ ಪುರಾಣಂ 


೩ ತೊಟ್‌ಗೆ ನೀರನಡುಕಿದರ್‌ (೧೦-೬೭) ಧರ್ಮಾಮೃತಂ' 


೭೨೮ ಮಾಡಿದವರಿಗೆ ಮಾಡಿದಷು ) ನೀಡಿದವರಿಗೆ ನೀಡಿದಷ್ಟು 


೧ ಮಾಡಿದವರಿಗೆ ಮಾಡಿದಷ್ಟು ಎಂಬ ಗಾದೆ 
(೩-೨೦-೭) ಕೈವಲ್ಯ ಕಲ್ಪವಲ್ಲರಿ 


೫೭೬ ಕನ್ನಡ ಗಾದೆಗಳ ಮಾಹಾಕೋಶ 


೭೨೯ ಇಟ್ಟು ಕುದಿಯ ಬಾರದು, ಕೊಟ್ಟು ಹಂಗಿಸ ಬಾರದು 


೧ ಕೊಟ್ಟು ಕುದಿಯಲು ಬೇಡ ಮಾಡಿ ಹಂಗಿಸಬೇಡ 
ಇಷ್ಟುಂಡರೆಂದು ಎನಬೇಡ । ಇವು ಮೂರು 


ಮುಟ್ಟುವುದು ಶಿವನ ಬಳಿಯಲ್ಲಿ 
—(ಹಳ್ಳಿ ಹಾ. ಪು. ೧೪೫) 


೨ ಕೊಟ್ಟ ದಾನವನು ಹೇಳಿಕೊಳ್ಳುವುದು । 
ಇಟ್ಟ ಅನ್ನವ ಹಂಗಿಸಿ ನುಡಿವುದು 
— (ಗುರುರಾಮ ವಿಠಲ) 


೭೩೦ ಅನ್ನದಾನಕ್ಕಿಂತ ಮುನ್ನದಾನವಿಲ್ಲ 


೧ ಅನ್ನದಾನಗಳಿಂದ ॥ ಮುನ್ನ ದಾನಗಳಿಲ್ಲ । 
ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ 
ಅನ್ನವೇ ಪ್ರಾಣ । ಸರ್ವಜ್ಞ (ಸರ್ವ. ಪ. ೬೧೭) 


೨ ಅನ್ನದಾನದಿಂದುಜಿ:ವ ದಾನಗಳಿಲ್ಲ 
— (ಸಂ. ೨೪-೫) ಶಿವತತ್ತ್ವ ಚಿಂತಾಮಣಿ 


೩ ಅನ್ನದಾನದಿಂ ಮೇಲಾದ ದಾನಮುಂಟೆ ? 
—(ಸಂ. ೫೨-೪೨) ಚೆನ್ನ ಬಸವಪುರಾಣ 
೭೩೧ ಅನ್ನದಾನಕ್ಕೆ ಸಮಾನವಿಲ್ಲ ... 
೧ ಅನ್ನದಾನಂ ಮಹಾದಾನಂ (ಸಂ) 
೨ ಅನ್ನಾತ್ವರತರಂ ಲೋಕೇ ನ ಭೂತೇ ನ ಭವಿಷ್ಯತಿ --(ಸಂ) 


೩ ದಾನದೊಳನ್ನಮೆ ಸಾರಂ ದೀನಾನಾಥರ್ಗೆ ತುಷ್ಟಿದಾನಂ 
(ಕ, ಶಾ. ಸಾಂ, ಅ. ಪು, ೪೫೦) 


೪, ದಾನದೊಳನ್ನಮೆ ಸಾರಂ —(ಸೊರಟೂರಿನ ಶಾಸನ, 
ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್ಲನ್‌ ೧೧-೧೬೫) 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೭೭ 


೬೩೨ 


೭೩೩ 


೭೩೪ 


೭೩೫ 


೬೩೬ 


37 


“ಸತ್ತೇನು' ಎಂಬುವವರಿಗೆ "ಉಂಬೇನು' ಅನ್ನುವಷ್ಟು ಅನ್ನ 


ಹೋಲಿಸಿ: ೧ ಸಾವ ಕುದುರೆಗೆ ಹುಲ್ಲ ನಡುಕಿದಂತೆ 
--(ಗುರುಬಸವ) 


ಅನ್ನ ಹಾಕಿದ ಮನೆ ಹಾಳು, ದೀಪ ಹಚ್ಚಿದ ಮನೆ ಬುಳು 


ಹೋಲಿಸಿ: ೧ ಇಲಿ ಹೆಗ್ಗಣ ಹೆಚ್ಚಿದ ಮನೆಯುಂ | 
ಹಲವರು ಬಂದುಂಡು ಹೋಗುವ ಮನೆಯುಂ ॥ 


ಕಲಹಂ ಹೆಚ್ಚಿದ ಮನೆಯುಂ ಬಲು ಬೇಗನೆ 
ಕೆಟ್ಟು ಪೋಪ್ರದಯ್ಕ ಚೂಡಾರತ್ನ ॥ 
ಕ —(ನೀತಿಸಾರ) 
ತಾಳುವಿಕೆಗಿಂತ ತಪವು ಇಲ್ಲ 
೧ ತಾಳುವಿಕೆ ಗಿಂತನ್ಯ ತಪವು ಇಲ್ಲ | ಕೇಳಬಲ್ಲವರಿಗೆ 
ಹೇಳುವೆನು ಸೊಲ್ಲ (೫೯) 
ಶ್ರೀ ವಾದಿರಾಜ ಸ್ವಾವಿಂಗಳ ಕೃತಿಗಳು 


ಆತುರಗಾರನಿಗೆ ಬುದ್ಧಿ ಮಂಕು, ಆತುರದಿಂದ ಅನರ್ಥ 


ಹೋಲಿಸಿ : ೧ ಕಾರ್ಯಾತುರನಜ್‌ಗುಮೆ ಹಾನಿವ ೃದ್ಧಿಗಳ ಭಂಗಿಗಳಂ 
--(ಪ, ೧೦೪ ಸ,ಆ.ಶಾಂತೀಶ್ವರ ಪುರಾಣಂ 


೨ ಕ್ರಿಯಾತುರ ನದೆಂತಜ್‌ವಂ ಸಮಯೋಚಿತಂಗಳಂ 
(೪-೧೧೦) ಕುಸುಮಾವಳಿ 


ದಯವಿಲ್ಲದ ಧರ್ಮವಿಲ್ಲ 


೧  ದಯಂದಿಂದ ಬಿಟ್ಟು ಧರ್ಮವಿಲ್ಲ (೨) ಸಕಳೇಶ ಮಾದರಸ 


ವಚನಗಳು 

೨ ದಯವಿಲ್ಲದ ಧರ್ಮವಾವುದಯ್ಯ...ದಯವೇ ಧರ್ಮದ 
ಮೂಲವಯ್ಯ (೨-೨೪೭) —ಬಸವೇಶ್ವರ ವಚನ 
೩ ದಯಾಮೂಲಂ ಧರ್ಮಂ —(ಯಶೋದರ ಕಾವ್ಯಂ) 


೫೭ರ ಕನ್ನಡ ಗಾದೆಗಳ ವಹಾಕೋಶ 


೪ ದಯಾಮೂಲಮೆ ಧರ್ಮಂ 
—(೧೧-೩೯ವ) ಧರ್ಮ ಪರೀಕ್ಷೆ 


೬೩೭೬ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ 


೧ ಕಾಯ ವಿದಳಿವುದಗ್ಗದ ಕೀರ್ತಿಯುಳಿವುದಂ 
—(ಉ.ಪ. ೯-೭೩) ಕರ್ನಾಟ ಭಾರತ ಕಥಾಮಂಜರಿ 


೨ ಅಳಿವವೊಡಲಿದು ಅವನಿಸಾಗರವಳಿಯಲುಳಿವುದು ಕೀರ್ತಿ 
—(ಉ.ಪ. ೬-೪) ಕರ್ಣಾಟ ಭಾರತ ಕಥಾಮಂಜರಿ 


೫3 


ಅಳಿವುದೊಡಲು, ಜಸವಳಿ ಜಸವೆರಡೆ ನಿಲುವವು 


--(೬.೬೩) (೯-೫೩) ಸೊಬಗಿನ ಸೊಸಿ 


೪ ಅಳಿವುದೊಡಲು ಉಳಿವುದು ಕೀರ್ತಿಯಪಕೀರ್ತಿ 
(೮-೮೫) ನೇಮಿಜಿನೇಶ ಸಂಗತಿ 


೫ ಉಳಿವುದು ಕೀರ್ತಿಯಳಿವುದೊಡಲು 
(೨೮-೩೧) ನೇಮಿಜಿನೇಶ ಸಂಗತಿ 


೬ ಅಳಿವುದು ಕಾಯವು ಉಳಿವುದೊಂದೇ ಕೀರ್ತಿ | 
(೨-೪೫) ಪುರಂದರದಾಸರ ಕೀರ್ತನೆಗಳೆಂ 


೭೩೮ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು 


೧ ಮೂರ್ತಿ ಸಣ್ಣದಾದರೂ ಕೀರ್ತಿ ಜಗದಲಿಪ್ಪುದು 
—(೧೪-೧೭) ಅಖಂಡೇಶ್ವರ ವಚನ 


೭೩೯ ಅಪಕಾರ ಮಾಡಿದವರಿಗೂ ಉಪಕಾರ ಮಾಡಬೇಕು 


೧ ತನಗಪಕಾರಂ ಗೆಯ್ಮಂಗನವರತಂ ಲೇಸನೆಸಗುವುದು ಸನ್ಮಾರ್ಗಂ 
--(೮-೨೦೪) ಅಭಿನವ ದಶಕುಮಾರ ಚರಿತೆ 


೨ ಅನುಜ ಕೇಳಪಕಾರಿ ಜನದಲಿ 
ನೆನೆವುದಂಪಕಾರವನಂ; ಗುಣಹೀ 
ನನಲಿ ಗುಣವನಂ ತೋರುವುದು ಗರುವರಿಗೆ ತೊಡಿಗೆಯಿದು 
--(ಅ,ಪ, ೨೦-೧೩) ಕರ್ಣಾಟ ಭಾರತ ಕಥಾಮಂಜರಿ 


ರ್ನ” 


| 


ಗೌದೆಗಳ "ಕಾವ್ಯ ಪ್ರಯೋಗಗಳು ೫೭೯ 


೭೪೦ 


೭೪೧ 


೭೬೪೨ 


ಪರೋಪಕಾರದಂಥ ಪುಣ್ಯವಿಲ್ಲ, ಪರಪೀಡೆಯಂಥ ಪಾಪವ 


ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ 
— (ಮಹಾಭಾರತ) 


ಉಪಕಾರಕ್ಕೆ ಅಪಕಾರ ಮಾಡಿದಹಾಗೆ 


"೧" ಉಪಕಾರಿಗೆ ಮದದೂಷಿತನಪಕಾರಂ ಗೆಯ್ವನೆಂಬುದಚ್ಚರಿಯೆ ? 
(೪-೨೦) ಆದಿಪುರಾಣಂ 


ಉಪಕಾರವರಿಯದವನನ್ನು ನಿಪುಣನೆಂದು. ಹೇಳಬೇಡ 


ನ ಉಪಕಾರ ಮನಜಶಯದಾವನುಂ ಮಾನಸನೇ 


೭೪೩. 


| — (೫೯). ಆದಿಪುರಾಣಂ 
ಉಂಡಮನೆಗೆ ಎರೆಡು ಬಗೆಯಬೇಡ, ತುಂಬಿದ ಕೆರೆಗೆ ಕಲ್ಲು ಹಾಕಬೇಡ 


೧ ಕೂಡಿದಂಗೆರಡಂ ತಾಂ ಬಗೆನಾತನುಂ ನರಕದೆೊಳ್‌ ಬೀಳ್ವಿಲ್ಲಿಗೇಂ 
ಸಂದೆಯಂ — (ಶಬ್ದಮಣಿ ದರ್ಪಣಂ) 


೨ -ಉಂಡವನನೆಗೆರಡನ್ನು ಬಗೆಯುತಿಪರಂ 
—(ಪು. ೨೩೨) ಹಕೀ.ತ, 


೩ ಉಂಡಮನೆಗೆರಡನ್ನು ಬಗೆಯುವಾತನೆ ಹೊಲೆಯ 
(ಪು. ೪೪೫) ಹ.ಕೀ.ತ, 


"೪, ಉಂಡಮನೆಗೆರಡೆಣಿಪ ನುರಿದು ಬಿದ್ದರೆ ಏನು 
(ಪು. ೧೯೮) ಹ.ಕೀ,ತ. 


೫. ಉಂಡಮನೆಗೆರಡನ್ನು ಬಗೆಯುವಾತನೆ ಮೂರ 


—(ಪು. ೨೧೯) ಹ.ಕೀ.ತ, 


Gs ಉಂಡಲ್ಲಿಗೆರಡ ಬಗೆವುದಾ ಕ್ಷತ್ರಿಯ ಪಿಂಡ 
ಟೊ (೩೭-೮೬) ರಾಮನಾಥ ಚರಿತ 


೭  ಉಂಡಮನೆಗೆರಡ ಬಗೆಯದಿರು 
—(ಸಂ ೧೨-೧೯) ಬಿಜ್ಜಳ ಚರಿತ್ರೆ 


೭೪೪ 


೭೪೫ 


೭೪೬ 


೭೪೭ 


ಕನ್ನಡೆ ಗಾದೆಗಳ ಮಹಾಕೋತ 
ಏರಿದ ಏಣಿ ಕಾಲಲ್ಲಿ ಒದೆದ 


ಹೋಲಿಸಿ : ೧ ಬೆಟ್ಟವ ನೆಮ್ಮಿ ಕಟ್ಟಿಗೆಯ ತಳ್ಳುವುದು ಅದಾವ 
ಅಚ್ಚರಿ ? --ಮರಳುಶಂಕರದೇವ 


೨ ಪೆರ್ಬೆಟ್ಟಮಂ ನಂಬಿ ಮೂಡೆಯ ನೊದೆವು 
ದಾವುದರಿದು (೮-೪೨) —ಸೌದರಪುರಾಣಂ 


ಕೆರೆಯಲ್ಲಂಂಡು ತೊರೆ ಹೊಗಳಿದಂತೆ 


೧ ಕೆರೆಯಲಂಂಡಃ ತೊರೆಯ ಹೊಗಳುವರೆ 
ಅಲ್ಲಮಪ್ರಭು 


೨ ಕೆಜ್‌ನೀರನುಂಡಂ ತೋಜ್‌ಯಂ ಪೊಗಳ್ವೆಂತೆ ಕೃತಘ್ನರ್‌ 
—(೧೦) ಗಂರುಮೂರ್ತಿ ಶಂಕರಶತಕ 


ತಾನಂ ನೆಟ್ಟ ಬೀಳು ತನ್ನ ಎದೆಗೆ ಹಬ್ಬಿತು 


ಹೋಲಿಸಿ : ತಾನಿಟ್ಟ x ಬೇತಾಳ ತನ್ನ ತಿಂದಿತು 
(೧೦೨೦) (೯೬೫) ಪ್ರಭುದೇವರ ವಚನಗಳೆಂ 


ಹಾವಿಗೆ ಹಾಲೆರೆದ ಹಾಗೆ 


೧ ಉಪಚಾರ ಃ ಕೃತೋ ನೀಚೇಷ್ಟಪಚಾರಾಯ ಕಲ್ಪತೇ 


ಪಯಃ ಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ (ಸು) 
೨ ಪಾವಿಂಗೆ ಪಾಲನೆಜದೊಡೆ ಕೇವಳಮದು ವಿಷವೆಂಯಕ್ಕುಂ 
— (೧೪-೧೫೯) ಆದಿಪುರಾಣಂ 


೩ ಪಾಲನೆಜ್‌ವಿರ್‌ ಪಾವಿಂಗೆ, ದಾಯಾದ್ಯರಂ ಪಿರಿಯರ್‌ 
ಮಾಡಿದಿರ್‌ (೨-೮೯) ವಿಕ್ರಮಾರ್ಜುನ ವಿಜಯಂ 
೪ ಪಾಯಸಮಂ ಪುಲಿಯನೂಡಿ ಪೊರೆದಂತಕ್ಕುಂ 
--(೭-೭೧) ಸಮಯಪರೀಕ್ಷೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ಭಾ 


೫ 


೧೦ 


೧೨ 


೧೩ 


೧೪ 


೧೫ 


೧೬ 


ದುಷ ಸೈ ಪನ್ನಗಾಪತ್ಯಚೆಯಕ್ಕೆ ಪಾಲ ನೆಟ್‌ ಯಲ್‌ ವಿಷವಾವಾದ 
ವುದು (೫೯೯) ನಳ ಚಂಪು 


ಹಾವಿಂಗೆ ಹಾಲದೆಜ್‌ದೊಡೆ ತೀವಿದ ವಿಷವಪ್ಪದಂ 
—(೨೧೦) ನಳಚಂಪು 


ಬಿಡದೆ ಹಾಲನೇಸನೆಜ್‌ ದೊಡೆ ಬಿಡುವುದೇ ಫಣಿ ವಿಷವನಿನಿತಾ 
ದೊಡೆ — (೫7-೪೯) ಬಸವಪುರಾಣ 


ಹಾವಿಗೆ ಹಾಲನೆಜ3ದು ಮೇಲ್ಸಿಸದಿಂದ ಬೇವವೊಲ್‌ 
—(೨೫-೧೧) ಸೊಬಗಿನ ಸೋನೆ 


ಪಾಲನೂಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ 


--(೪೧) ಸೋಮೇಶ್ವರ ಶತಕ 


ಹಾವಿಗೆ ಹೂಲೆಣಕದು ನೆಜ್‌ಸಲಹೆ ವಿಷಮೇಲಪ್ಪುದು 
—(೫-೭) ಜೀವಂಧರ ಚರಿತೆ 


ಅಹಿಗೆನಿಸುದಿನಂ ಹಾಲೆಣದಡೆ ವಿಷಮಂತಿನಿದಹುದೆ ? 
— (೨೮-೫೭) ಸಿಂಗಿರಾಜಪುರಾಣಂ 


ಹಾವಿಗೆ ಹಾಲನೆರೆಯಲದರೊಡಲೊಳಗಾ ವಿಷಪೂರಿಸುವಂತೆ 
— ನೇಮಿಜಿನೇಶ ಸಂಗತಿ 


ಸುಧೆಯನು ಕಾಳಸರ್ಪಂಗೆರದು ಸಲಹುವರುಂಟೆ ? 
—(ಸೆ.ಸ್ಕಂಧ, ಸಂ ೧೦ ಪ-೪0೦) ಕನ್ನಡ ಭಾಗವತ 


ಹಾವು ಹಾಲೆರೆದವನನರಿವುದೆ ? 
--(ಅಷ್ಟ,ಸ್ಕಂ. ಸಂ ೯ ಪ-೨೪) ಕನ್ನಡ ಭಾಗವತ 


ಹಾಲನು ಕ ೈಷ್ಣಸರ್ಪಂಗೆಜ್‌ದ ತೆಜಿಂ 
(೧೦-೮೬-೨೫) ಕನ್ನಡ ಭಾಗವತ 


ತಾನು ಬಲ್ಲುದೆ ಹಾವು ಹಾಲನೆರೆದವರ ? 
—(ಪು. ೨೨೩) ಹ.ಕೀ.ತ, 


೫೮೨ ಕನ್ನಡ ಗಾದೆಗಳ ಮಹಾಕೋಶ 
೧೭ ಪಾಲನುಜ್ಮಳ ಸರ್ಪಂಗೆರೆದೋವೆ ನಿರ್ವಿಷತೆಯಂ; 
ಕೈಕೊಳ್ತುದೇ ? (೪೧-೪೭) —ವೃಷಭೇಂದ್ರವಿಜಯಂ 


೧೮ ಹಾವು ಹಸಿದಿದೆಯೆಂದು ಕರುಣದಿ । ಹಾವಿಗೆಯು ಹಾಲ್ಕುಡಿಸೆ ' | 
ಅದಕೆಯು ಕೇವಲದ ವಿಷ ಹೆಚ್ಚಿ ಮನುಜರ ಕಡಿವೆನೆನುತಿಹುದು ' 


—(೧೯-೫೬) ಜ್ಞಾನಸಿಂಧು ' 

ಕ | 

೧೯ ಸರ್ಪಕ್ಕೆ ಕ್ಷೀರವನ್ನೆರೆದು ಸಲಹಿದಂತೆ .. : - | 

—(೧೭) ಮುದ್ರಾಮಂಜೂಷವು 

೭೪೮. ತೊರೆ ಇಳಿದ ಮೇಲೆ ಅಂಬಿಗನ ಹಂಗೇನು ? i 


೧ ತೊರೆ ಇಳಿದರೆ ಅಂಬಿಗಂಗೇನುಂಟಿ ?-.- 7. ಇ 
೨-೬೬) ಬಸವೇಶ್ವ ರ ವಚನ 


೨ ತೊಟ್‌ವಾಯ್ದ ಅಬಿಗರ ಗಂಡ ! 
—(೪೪-೧೧) ಸಿಂಗಿರಾಜ ಪುರಾಣಂ 


೭೪೯ ಉಸಿರುಂಟಾದರೆ ಮೊಸರು (ಉಪ್ಪು) ಮಾರಿ ತಿನ್ನೆಬಹುದಕ" 
4 ಜೀವವಿದ್ದರೆ ಬೆಲ್ಲಿ ಬೇಡಿ ತಿನ್ನಬಹುದು 
ಬದುಕಿದ್ದರೆ ಭಿಕ್ಷವಾದರೂ ಜೇಡಬಹುದು ನ ' ೫ 2 
ಹೋಲಿಸಿ: ೧ ಜೀವ ಮುಳ್ಳೊಡೆ ಹಾಡಿಕೊಂಡುಣಲಕ್ಕುಂ 
(೨-೧೩೩) 'ಧರ್ಮಾಮೃತಂ 
೨ ಹರಣವುಳ್ಳೊ ಡೆ ಹಾಡಿಕೊಂಡುಂಬ 
(೬-೫೦) ನೇಮಿನಾಥ ಚರಿತ್ರೆ 


೩ ಹರಣ ಮುಳ್ಳೊಡಂ ಹಾಡಿ ಬರ್ದುಂಕುವೆನ್‌ . ಗ್ರ | 
| (೧೧-೨೩) ಕುಸುಮಾವಳಿ 


೪ ಹರಣ ಮುಳ್ಳೊಡೆ ಹಾಡಿಯುಣಲ್ಕೆ ಬರ್ಪದು . 
— (2-೪೮) ಶಾಂತೀಶ್ವ ರ ಪೃರಾಣಂ ' 


ಗಾದೆಗಳ ಕಾವ್ಯ ಪ್ರಯೋಗೆಗಳಃ ೫೮೩ 
೫ ಹರಣ ಮುಳ್ಳೊಡೆ ಪಾಡಿ ಬರ್ದುಂಕಲಕ್ಕು 


(೧೦-೫೫) ತ್ರಿಷಷ್ಟಿ ಪುರಾತನ ಚಾರಿತ್ರಂ 


೬ ಹರಣ ಮುಳೊ ಡೆ ಹಾಡಿಕೊಂಡು ಬದುಕುವೆವು 
-. (ಸಂ ೪೩-ಪ ೨೩) ಚೆನ್ನಬಸವ ಪುರಾಣ 


೭ ಜೀವವುಳ್ಳೊಡೆ ತಂದು ಕಾರೆಯ ಸೊಪ್ಪನಾದೊಡೆ ತಿಂದು 
ಬದುಕಲುಬಹುದು -(೫೭-೪೩) ಬಸವಪುರಾಣ 


೭೫೦ ಎಳಗುರು ಎತ್ತಾಗದೆ ? 
೧ ಎಳೆಗರುಂ ಎತ್ತಾಗದೆ (೩೫) ಸೋಮೇಶ್ವರ ಶತಕ 
೭೫೧ ' ಸಾಯದೆ ಉಳಿದರೆ ಸಾವಿರ ಚೋದ್ಯ ಕಂಡೇನು' 


ಹೋಲಿಸಿ: ೧ ಕಾಣಲು ಬಹುದಲಾ ಜೀವಿಸಿದರತಿಶಯವನು 


(ವಿ.ಪ, ಸಂ ೬-ಪ ೪೪) ಕರ್ಣಾಟ ಭಾರತ ಕಥಾಮಂಜರಿ 
೭೫೨ ಒಲಿದ ಅರಸನಿಗೆ ಕುಲಶೀಲ ಒಂದೂ ಬೇಡ 


೧ ಕಡುಕಾಮಿಗೆಲ್ಲಿಯ ಕುಲಶೀಲ ? 
— (೩೮-೧೩) ರಾಮನಾಥಚರಿತ 


೭೫೩ ಒಲುಮೆಯ ಕೂಟಕೆ ಸ ಹಾಸಿಗೆಯ ಹಂಗೇ ಬೇಡ 


೧ ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ ? 
(೪೨೫) ಪ್ರಭುದೇವರ ವಚನಗಳು 


೭೫೪ ಕಾಮಕ್ಕೆ ಕಣ್ಣಿಲ್ಲ, ಸಿಟ್ಟಿಗೆ ದೃಷ್ಟಿಇಲ್ಲ 


ಲಲ ಇ 


೧ ಅತಿ ಕಾಮಿ ಕಣ್ಣಾಾಣ 
ಜತೆ ಸ್ಥಲ ೧೪-೧೦೫) ನಂಬಿಯಣ್ಣನ ರಗಳೆ 


೨ ಕಾಮಿ ಕಣ್ಣಾಣಂ (೧-೬೩) ಅನಂತನಾಥ ಪುರಾಣಂ 


೩ ಕಾಮಿಗಳೈಣ್ನಾ ಣರ್‌ (೮-೯೦) ಪದ್ಮರಾಜ ಪುರಾಣಂ 


೭೫೫ 


೭೫೭ 


ಕನ್ನಡ ಗಾದೆಗಳ ಮಹಾಕೋಶ 


೪ ಕಾಣರು ಕಣ್ಣ ಮೋಹಿಗಳ್‌ 
—(೧೯-೮೮) ನೇವಿಜಿನೇಶ ಸಂಗತಿ 


೫ ಕಾಮಿಗಳ್‌ ಕಣ್ಣಾಣರೆಂಬುದೇನಚ್ಚರಿಯೇ 
(ಸಂ ೯-೧೪) ಚೆನ್ನಬಸವಪುರಾಣ 


ತಾನು ಒಲಿದವಳೇ ರಂಭೆ, ತಾನು ಮಿಂದದ್ದೇ ಗಂಗೆ 


೧ ತಾನೋಶಂ ಗಡ (ತಾನೋತಳ್‌*) ರಂಭಿ ! 
—(೧೫-೬೧) ಸಮಯ ಪರೀಕ್ಷೆ 


ಪ್ರೀತಿಯಾಕೆ ಓತಿಯಾದಳು 
೧ ಪ್ರೀತಿಯಾಕೆ ಓತಿಯಾದಳ್‌ ಾಧರ್ಮಾಮೃತಂ 


೨ ಮೋಹದಾಕೆ ವೋತಿಯಾದಳ್‌ (೨-೮೩) ಧಮಾಮೃತಂ 


ಮನೆ ಮಡದಿ ಬಿಟ್ಟು ಬೀದಿ ಬಸವಿ ಹುಡುಕ್ಕೊಂಡು ಹೋದ ಹಾಗೆ 


೧ ಸೂಟ್‌ವೆಂಡಿರಂ ನಂಬಿ ನಿಜಾಂಗನೆಯರಂ ಬಿಡುವೆಗ್ಗರಂತೆ 
(೭-೨೩ ವ ; ಪು.೧೩೦) ಜೀವಸಂಬೋಧನಂ 
೨ ತನ್ನ ನಚ್ಚಿದ ಸತಿಯಿರೆ ಬೆಲೆ । ವೆಣ್ಣಿ ಚ್ಚಿಸುವುದು ನೀತಿಯೇ 
ವಿದಗ್ಹಲಲಾಮ — (೧೦-೭೮) ಶೃಂಗಾರಸಾರ 
ಬೀದಿಸೂಳೆ ನಂಬಿ (ಸಂತೆ ಸೂಳೆ ನೆಚ್ಚಿ) ಮನೆ ಹೆಂಡತಿ ಬಿಟ ಕೈ 
೧ ಸಂತೆ ಸೂಳೆಯ ನಂಬಿ ಮನೆಯ ಹೆಂಡತಿ ಬಿಟ್ಟ 


ಬಾಗಿಲಲಿ ಬೆಳೆವ ಬದನೆಕಾಯಿ! ನಂಬಿ 
ಕರೆವೆಮ್ಮೆ ಬಿಟ್ಟ ಕುಲಗೇಡಿ 


೨. ವೇಶ್ಯೆಯ ನೆಚ್ಚಿ ತನ್ನ ನಾರಿಯ ಬಿಡುವಂಥ ಪುರುಷನೇಕೆ ? 
—ಹ.ಕೀ.ತ, ಕೀ, ೪೭೭ 
೩ ಹಾದಿ ಸೂಳೆಯ ನೆಚ್ಚಿ ಮನೆ ಹೆಂಡಿರ ಬಿಟ್ಟ 
(ಮಹಲಿಂಗಸ್ವಾಮಿ) 


i 


ಗಾದೆಗಳ ಕಾವ್ಯ ಪ್ರಯೋಗಗಳು ೪೮೫ 


೭೫೯ 


೭೬೦ 


೭೬೧ 


"sh 


೭೬೩, 


೭೬೪ 


ಮೇಲೆ ಬಿದ್ದ ಸೂಳೆ ಹಾಗದ ಕಾಸಿಗೂ ಬೇಡ 


' ೧ ಮೇಲಿಕ್ಕಿದ ಹೆಣ್ಣು ಹಾಗವಡೆಯಳು 
(೯-೧೫೬) ಕಂಠೀರವ ನರಸರಾಜವಿಜಯಂ 


ಸೂಳೆಗಿಕ್ಕೊ ಚಿನ್ನ ನಾರಿಗಿಕ್ಕು 


೧ ಸೂಳೆಗಿಕ್ಕುವ ಚಿನ್ನ ನಾರಿಗಿಕ್ಕೆಲೊ ತಮ್ಮ 
ನಾಳೆ ನಿನ್ನೂಡನೆ ಬರುವಳು । ನಮ್ಮೂರ 
ಭೂಮಿಗೆ ಹಾಕಲು ಬೆಳೆವುದು (ಹಳಿ ಹಾ, ಪು ೧೨೧) 


ಅರಸನ್ನ ನಂಬಿ ತನ್ನ ಪುರುಷನನ್ನೇ ಕೈಬಿಟ್ಟಳು 


೧ ಪಾದಂಗ ಗಂಡನಂ ನಂಬಿ ಮನೆಯ ಗಂಡನಂ ಬಿಡುವಂತೆ 
— (೧0-೬೭) ಧರ್ಮಾಮೃತಂ 


೨ ಅರಸನ ಕಂಡು ತನ್ನ ಪುರುಷನ ಮರೆದಂತಾದೆನಯ್ಯ 
—(6೪೬) ಬಸವೇಶ್ವರ 


“ಅಲಾ' ಅನ್ನೊ ಅತ್ತೆ ಇಲ್ಲ, "ಭಲಾ' ಅನ್ನೊ ಮಾವ ಇಲ್ಲ, ದಂಡಿಸೊ 
ಗಂಡ ದಂಡಿಗೋಗವ್ನೆ (ತಗ್‌ ಬಿಗಿ ಅನ್ನು ಗಂಡ ಮೊದ್ಲೇ ಇಲ್ಲ) 


೧ ಅಲೆಯೆಂಬತ್ತೆಯಿಲ್ಲ ಮಲೆಯೆಂಬ ಮಾವನಿಲ್ಲ 
(೧೫-೫೧) ಸಮಯ ಪರೀಕ್ಷೆ 


ನಾರಿ ಒಲಿಯೋದು ನೀಚನಿಗೆ 


೧ ಚಿತ್ರಮಪಾತ್ರೆ ರಮತೇ ನಾರಿ 
(೨-೩೪) ಬ ಹತ್ಯಥಾಮಂಜರಿ 


೨ ಲಕ್ಷ್ಮೀರ್ಲಕ್ಷಣ ಹೀನೇಷು ಕುಲಹೀನೇ ಸರಸ್ವತೀ 
ಅಪಾತ್ರೆ ರಮತೇ ನಾರಿ ಗಿರೌ ವರ್ಷತಿ ವಾಸವಃ 
--ಯಶೋಧರ ಕಾವ್ಯಂ 


ತುಡುತಿನ್ನಿ ಗಂಡನ ಬಡತನ ಬಲ್ಲಳ? 


೧ ತುಡುಗ:ಣಿಯು ಗಂಡನಾ ಬಡತನವ ಬಲ್ಲಳೇ 


೭೬೬ 


೭೬೮ 


ಕನ್ನಡ ಗಾದೆಗಳ ಮಹಾಕೋಶ 


ಕಡನ ತಂದಿಕ್ಕಿ - ಕುದಿಸಿ ತುಪ್ಪವ ಬೆರಸಿ 
ಹೊಡೆದು ಕುಳ್ಳಿಹಳು | ಸರ್ವಜ್ಞ (ಸರ್ವ, ಪ. ೧೬೯೪) 


ನಾಯಿ ಮುಟ್ಟಿದ ಮಡಕೆಯನ್ನು ತಿಪ್ಪೆಗೆ ಬಿಸಾಡೋದೆ ? 


೧ ಕುನ್ನಿ ಮುಟ್ಟಿದ ಘಟಕೆ ವಿಧಿಯೇನಿನ್ನು ಸುಟ್ಟೊಡೆ ಸಾಕಲಾ ? 
(೫೨-೫೨) ಬಸವ ಪುರಾಣ 


ಹಾದರಗಿತ್ತಿಗೆ ಹಗಲೊಬ್ಬ, ಇರುಳೊಬ್ಬ 


೧" ಹಾದರಗಿತ್ತಿಗೆ ಹಗಲೊಬ್ಬ ಇಳ್ಳೊಬ್ಬ 
ಮಂಚದ' ಮೇಲೊಬ್ಬ ಕೆಳಗೊಬ್ಬ | ಬೀದೀಲಿ 


ಹೊಂಚ್ಚಾಕುತಾನೆ ಹೊರಗೊಬ್ಬ 
ಕ —(ಹಳಿ ಹೂ, ಪು. ೧೬೭) 


ಚಪಲೆಯರನ್ನು ಬ್ರಹ್ಮನೂ ರಕ್ಷಿಸಲಾರ 
೧ `ಶಿಜೈಗಾಕ್ಕು ಜ್ಲಾಪ್ಪೆವನ್‌ ಶೆಯ್ಕುಮಗಳಿರ್‌ 
ನಿಜೈೈಗಾಕ್ಕು ಜ್ಲಾಪ್ಟೇ ತಲೈ —ತಿರುಕ್ಕುಜಿಳ್‌ 
ಸೆಜ್‌ಗಾವ ಕಾಪದೇನ್‌ ಗೆಯ್ಗುಂ ಮಗಳ್ಲಿರನ್‌ 


ನಿಆ್‌ಗಾವ ಕಾಪೇತಲೆ 
—ಅನುವಾದಕರು-ಶ್ರೀ ಎಲ್‌. ಗುಂಡಪ್ಪ 


ಮುಪ್ಪಿನಲ್ಲಿ ಮುದುಕಿಯೂ ಪತಿವ್ರತೆ 


ಆದೌ ವೇಶ್ಯಾ ಪುನರ್ದಾಸೀ ಪಶ್ನಾ ್ವಿದೃವತಿ ಕುಟ್ಟಿನೀ । 
ಸರ್ವೋಪಾಯ ಪರಿಕ್ಷೀಣಾ ವೃದ್ಧಾ ನಾರೀ ಪತಿವ್ರತಾ ॥ 
ಆರ್ತಾ ದೇವಾನ್ನಮಸ್ಕಂತಿ ತಪಃ ಕುರ್ವಂತಿ ರೋಗಿಣಃ | 
ನಿರ್ಧನಾ ದಾನ ಮಿಚ್ಛೆಂತಿ ವೃದ್ಧಾ ನಾರೀ ಪತಿವ್ರತಾ ॥ (ಸಂ) 
ಹೋಲಿಸಿ : ೧ ಬೇಲಿ ತಳಿಗೋಂಬೆ ಮದಿಲುಗ 
ಳೋಲೈಸುವ ಕಾಪಿನಾಳು ಮೆಯ್ಗಾ ಪಿನವರ್‌ 
ಬಾಲೆಯರಂ ಕಾವರೆ, ನಿಜ 
ಶೀಲಮೆ ಕಾದಪ್ಪುದು ಎಾಸುಕವಿ ರತ್ನಾಭರಣ 


ad i 


ಪರೀತ ತ. ನಾದಿ. ಕಾ, ಟಟ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೮೭ 


೨ ಪತಿ ಕಾಗುಮೆ ಪೆಂಡತಿಯಂ 
ಸತಿ ತನ್ನಂ ತಾನೆ ಕಾಗು ಮುತ್ತಮ ಜಾತಿ 
ಸ್ಥಿತಿಯಂ ಗುಣಸಂತತಿಯಂ 
'ಗತಿಯಂ ತಾಂ ಬಗೆದು ನೆಗಬ್‌ ಪಟ್‌ ಪೊರ್ದುಗುಮೇ....೯ 
--(ಹರಿವಂಶಾಭ್ಯುದಯ) 


೭೬೯. ಗಂಡು ತುಪ್ಪದ ಕೊಡ, ಹೆಣ್ಣು ಬೆಂಕಿ ಕೊಡ 


೧ ಘೃತ ಕುಂಭ ಸಮಾ ನಾರೀ ತಪ್ತಾಂಗಾರ ಸಮಃ ಪುಮಾನ್‌ 
ತಸ್ಮಾದ್ಭೃತಂಚ ವಹ್ನಿಂಚ ನೈಕತ್ರ ಸ್ಮುಪಯೇದ್ಭುಧಃ 


೭೭೦ ಸುಖ ಸಾಸಿವೆಯಷ್ಟು, ದುಃಖ ಗ:ಡ್ಡದಷ್ಟು 
೧ ಸುಖಂ ಬಿಂದು ಮಾತ್ರೇಣ ದುಃಖಂ ಪರ್ವತ ಮೇವಚ (ಸು) 


೨ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ 

' (೧೨೩) ಪ್ರಭುದೇವರ ವಚನಗಳು 
೩ ಬಿಂದು ಮಾತ್ರದ ಸುಖಕೆ ಮುಂದೆ ಪರ್ವತದಷ್ಟು 

ದಂದುಗವ ಹೊತ್ತು ತೊಳತೊಳಲಿ ಭವ ಭವದೊ 


ಳೆೊೊಂದಿ ಸಾವವಗೆ ಸುಖವುಂಟೆ ? 
—ಗುರುಬೋಧಾಮೃತ 


೪ ಬಿಂದು ಮಾತ್ರವೆ ಸುಖವು! ದುಃಖ ಪರ್ವತದಷ್ಟು 
| —(೫೧) ಶ್ರೀ ವಿಜಯದಾಸರ ಕೃತಿಗಳು 


೭೭೧ ಹೆಣ್ಣಿದೆ ಎಂದು ಹೋದವ ಕೆಟ್ಟ, ಅನ್ನವಿದೆ ಎಂದು ತಿಂದವ ಕೆಟ್ಟ 


ಹೋಲಿಸಿ: ಅಶಿರತಿ ಸಲ್ಲದು 
—(ಅರಗಿಳಿಯಾಲಾಪ ಸಂಧಿ-೨೧) ಭರತೇಶ ವೈಭವ 


ಕ ಮಣ್ಣಿನಿಂದ ಕೌರವ ಕಿಟ ;, ಹೆಣ್ಣಿನಿಂದ ರಾವಣ ಕೆಟ 


೧ ಹೆಣ್ಣಿಗೂ ಮಣ್ಣಿಗೂ | ಉಣ್ಣದುರಿಯಲು ಬೇಡ 


೫೮೮ ಕನ್ನಡ ಗಾದೆಗಳ ಮಹಾಕೋಶ 
ಹೆಣ್ಣಿಂದ ಕೆಟ್ಟ-ದಶಕಂಠ, ಕೌರವನು 
ಮಣ್ಣಿಂದ ಕೆಡನೆ ? ಸರ್ವಜ್ಞ (ಸರ್ವ, ಪ, ೧೧೬೭) 
೭೭೩ ಅಧಮನ ಕೋಪ ಹಗಲು ರಾತ್ರಿ, ಪಾಪಿ ಕೋಪ ಸಾಯೋತನಕ 


೧ ಉತ್ತಮೇ ಸ್ಯಾತ್‌ಕ್ಷಣಂ ಕೋಪಃ ಮಧ್ಯಮೇ ಘಟಿಕಾದ್ವಯಂ 
ಅಧಮೇ ಸ್ಕಾತ್‌ ಅಹೋರಾತ್ರಂ ಪಾಪಿಷ್ಠೇ ಮರಣಾಂತರಂ 


ಸಂ) 
೭೭೪ ಈದ ಹುಲಿ ಹಂಗಾಡ್ತಾನೆ 
೧ ಈಂದ ಪುಲಿವೋಲ್‌ 
೨ ಪಸಿದ ಪುಲಿಯಂತೆ —(೧೩-೩೩) ನೇಮಿಜಿನೇಶ ಸಂಗತಿ 


೭೭೫ ಕೋಪ ಎನ್ನುವುದು ಪಾಪಿ 


ಹೋಲಿಸಿ ; ಕೋಪಗೊಂಬುದೆ ಸಕಲ ಪಾಪಕ್ಕೆ ಕಾರಣಂ 
(ಅಯೋ .ಕಾಂ, ೯-೧೬) ಶ್ರೀಮದ್ರಾಮಾಯಣಂ 


೭೭೬ ಕೋಪ ತಾಪ ತಂದಿತು, ಪಾಪ ಬ್ರಹ್ಮೇತಿ ತಂದಿತು 


ಹೋಲಿಸಿ : ಕೋಪಮಾಪತ್ತ ನೀಗುಂ 
(೧೪-೪೮) ಲೀಲಾವತಿಪ್ರಬಂಧ 


೭೭೭ ತನ್ನ ಕೋಪ ತನ್ನನ್ನೇ ತಿಂದಿತು, ತನ್ನ ಶಾಂತ ಹೆರರನ್ನು ತಿಂದಿತು 


ಹೋಲಿಸಿ : ಆತನ ಕೋಪ ವಹ್ನಿಯಾತನನೆ ಕರುತ್ತು ಸುಟ್ಟುದು 
— (೩೦೬-೧೨೬) ಪಾರ್ಶ್ವನಾಥ ಪುರಾಣಂ 


೭೭೮ ಕೆರೆ ಜೊತೇಲಿ ಮುನಿಸಿಕೊಂಡು ಕಾಲು ತೊಳೆಯದೆ ಬಿಟ್ಟರು 


೧ ಕೆರೆಗೆ ಮುನಿದು ಮಂಡೂಕಂ ವೊಅಗಿರ್ದುದು | 
—(೪೪ ವ) ಕರ್ಣಾಟಕ ಪಂಚತಂತ್ರ ' 
| 


| 


ಗಿದೆಗಳ ಕಾವ್ಯ ಪ್ರಯೋಗಗಳು Hee 


೭೭೯ ಬಡವನ ಕೋಪ ಅವುಡಿಗೆ ಮೃತ್ಯು 


೧ ಬಡವನ ಕೋಪ ದವಡೆಗೆ ಮೃತ್ಯುವಾದಂತೆ 
(೮೪೦) ಬಸವೇಶ ಶಿರ ವಚನಗಳರಿ 
೨ ಬಡವನ ಕೋಪ ಅವುಡಿಗೆ ಮ ೃತ್ಯು 
(೨-೬೪೭) ಬಸವಣ್ಣನವರ ವಚನಗಳು 
೩ ಬಡವರ ಕೋಪ ವೌಡಿಗೆ ಮೃತ್ಯು 
(ವಿ.ಪ, ೨-೨೯) ಕರ್ಣಾಟ ಭಾರತ ಕಥಾಮಂಜರಿ 
೪ ಬಡವನ ಕೋಪ ವವುಡಿಗೆ ಕೇಡು ತಹವೊಲ್‌ 
— ೧೩-೩೧) ಪ್ರಭುಲಿಂಗಲೀಲೆ 
೫ ಬಡವನ ಕೋಪ ವವುಡಿಂಗೆ ಮೃತ್ಯು 
| — (೧೨-೮೩) ಸೌಂದರ ಪುರಾಣಂ 
೬ ಬಡವ ಸೆಡೆತಂ ನೋಡಿ ತಿವಿಯಿಸಿಕೊಂಡ 
--(ರಾಯಸದಂಖೆಚ್ಚ ಸಂಧಿ-೬೫) ಭರತೇಶ ವೆ ಭವ 
೭ ಬಡವನ ಕೋಪ ವೌ್‌ಡಿಗೆ ವದಾರಿ 
—(೧೮-೬) ಕಂಠೀರವ ನರಸರಾಜ ವಿಜಯಂ 


೮ ದರಿದ್ರನ ಕೋಪ ಮಧರ ಪೀಡನೆಯಲ್ಲದೇಂ ಫಲಂ? 
(ಅಯೋ.ಕಾಂ,. ೪-೪೧) ಶ್ರೀಮದ್ರಾಮಾಯಣ 


೭೮೦. ಉರಿಯುವ ಬೆಂಕಿಗೆ ತುಪ್ಪ (ಉಪ್ಪು, ಎಣ್ಣೆ) ಸುರಿದಂಗೆ 
೧ ಉರಿವನಳಂ ಗಾಜ್ಯಾಹಂತಿ ದೊರೆಕೊಂಡ ವೋಲ್‌ 


೨-೧೧-೧5) ವರ್ಧವಕಾನ ಪುರಾಣಂ 


೨. ಉರಿಯೊಳಾಜ್ಯವನೆಣಕಿದೊಡಂತುಬ್ಬರಿಸಿ ಧಗಧಗ 
ಎನಂತ ಶಕೆಯಾವರಿಸಿದ ವೊಲ್‌ 


(ಕಾಂ : ೫, ಸಂ ೪೪-೨) ಬಸವ ಪುರಾಣ 


೫೯೦ 


೧೨: 


ಕನ್ನಡ ಗಾದೆಗಳ ಮಹಾಕೋಶೆ 


ಅಗ್ನಿಯೊಳ್‌ ಫೃತವ ಸುರಿದಂತೆ ಭುಗಿಲಿಡುತ್ತುರಿದು 
.. (ಸಂ ೪-೧೧) ಶಿವತತ್ತ್ವ ಚಿಂತಾಮಣಿ 


ಹುತವಹನೊಳಾಜ್ಯವೆಟ್‌ದ ನಿರ್ನಯವೆ 
— (ಸಂ ೧೯-೨೩) ಶಿವತತ್ತ್ವ ಚಿಂತಾವಂಣಿ 


ಆಜ್ಯಾಹುಶಿಯಂ ಕೊಂಡಗ್ಗಿ ಜಾ ಎಲೆಯಂತೆ 
—(ಆ ೭-೩೩ ಗದ್ಯ) ಶೃಂಗಾರ ಸಾರ 


ಅನಲಂಗಾಜ್ಯ ಮನೆಟ್‌ದ ಮೋಲ್‌ 
—(೪-೮೯) ಶೃಂಗಾರ ಸಾರ 


Nc ಚಾಚ ಚ 


ವಾಯುಸಖನೊಳ್‌ ತುಪ್ಪವಂ ಪೊಯ್ಯವೊಲ್‌... 
ಭುಗಿ ಭುಗಿಲೆನುತ್ತೆ (ಸಂ ೩೨-೩೦) — ಚೆನ್ನಬಸವ ಪುರಾಣ 


ಉರಿಗೆ ತುಪ್ಪವ ಹಾಕಿದಷ್ಟಕೆ ಮರಳಿ ಹೇಗೆ ವಿಶೇಷವಹುದೊ 
ಎ-ಶುಕಸಪ್ತತಿ 


ಉರಿಗೆ ತುಪ್ಪವ ತೋರಿದಂತಾಸುರದ ಕೋಷದಿ 
ಸ (೩೧-೧೯) ಕೌಶಿಕ: ರಾಮಾಯಣ 


ಉರಿವಗ್ಗಿಯೊಳ್‌ ನೆಯ್ವೊಯ್ದಂತೆ 
(೧೪ -ಪು ೪೪) ಅದ್ಭುತ ರಾಮಾಯಣಂ 


ಉರಿಗಿಚ್ಚಿಗೆ ನೆಯ್ಯಟ್‌ಯೆ ಕೆದರ್ವಂತೆ ಕೋಪಂ ಕೆದಟ? 
’ (0೫-೫) ಅದ್ಭುತರಾಮಾಯಣಂ 


ಕಿಚ್ಚೆಗಿಟ್ಟ ಬೆಳ್ನೆಯ್ಯಂತೆ ಜಿಗಿ 
--(೫-೧೩) ಶ್ರೀರಾಮಾಶ್ವಮೇಧಂ 

ಪೊತ್ತಿದಗ್ನಿಯೊಳ್‌ ನೆಯ್ಯನೆಟ್‌ದಂತುಂ 
—(ಪು ೧೪-೧೩೦; ೧೨ನೆಯ ಸಾಲು) ಶ್ರೀರಾಮಾಶ್ವಮೇಧಂ 


ಉರಿಂಜ ಗಾಯಕ್‌ ಉಪ್ಪಿಡತ್ತೆ. 
ಕ (ಕೊಡಗು ಗಾದೆ) 


ಗಾದೆಗಳ ಕಾವ್ಶ ಪ್ರಯೋಗಗಳು ೫೯6 
೧೫ ಸುಡುವ ಬೆಂಕಿಗೆ ಎಣ್ಣೆ ಕೊಡ ಸುರುವಿದ್ದಾಂಗ 
(ಹಳಿ ಹಾ, ಪು. ೧೩೦) 
೭೮೧ ಕೊಡದವನ ಹಣ ಮಡಗಿದಲ್ಲಿಯೇ ಹಾಳು 
೧ ಗಾವಿಲನ ಧನವು-ಘನವಾಗಿ ಬಯ್ಬಿಟ್ಟ 
ಠಾವಿಲೇ ಪೋಕು ಸರ್ವಜ್ಞ (ಸರ್ವ, ಪ. ೬೦೪) 
೭೮೨ ಒಕ್ಕಳ ಹೊನ್ನಿನ ಬಡವ 
೧ ಇಪ್ಪತ್ತು ಪಂಜ ನಾವೇಕೆ ತಂದೇವು 
ಒಕ್ಕಳೊನ್ನಿನ ಬಡವರು ನಮ್ಮ ಬೀಗರು 


ಕೊಪ್ಪಿನ ಬೆಳಕಲ್ಲಿ ಬರಹೇಳಿ . 
—ಹೊನ್ನಬಿತ್ತೇವು, ಪು. ೭೬೪ 


೭೮೩ ನಾಯಿಯ ಮೊಲೇಲಿ ನಾಗಳೆ ಹಾಲು ದೇವರಿಗಿಲ್ಲ, ದಿಂಡರಿಗಿಲ್ಲ 


೧ ನಾಯಿಯ ಹಾಲು ಪಂಚಾಮ ತೆಕ್ಕೆ ಸಲ್ಲದಯ್ಯ 
— ಬಸವಣ್ಣನವರು 


ಸ್ರಿ ನನನ ಮೊಲೆಯೊಳೆಗೆ ಹಾಲಿದ್ದರೇನು ? 
೩ ನಾಯ ಮೊಲೆ ವಾಲು ತಾ ನಾಯಿ ಕುನ್ನಿಗೆ ಯೋಗ್ಯ 


ಪಾಯಸಕೆ ಯೋಗ್ಯವಹುದೆ ? ಲೋಭಿಯ ಧನವು 


ನಾಯಿ ಮೊಲೆವಾಲ ತೆರನಂತೆ 
--ಹ.ಕೀ,ತ. ಪು. ೨೪೮ 


೭೮೪ ಕೊಡದ ಲೋಭಿಯ ಮಾತು ಕೊಡಲಿ ಗಾಯ 


೧ ಕೊಡುವರೆ ಕೆ ಹಾಳೆ ? 1 ಎಡೆಯೇನು ದೂರವೆ ? 1 
ಎಡೆಯಾಡಿಸಂತ್ತ- ಕೊಡದ ಲೋಭಿಯ ಮಾತು 
ಕೊಡಲಿಯಾ ಗಾಯ ! ಸರ್ವಜ್ಞ 


೫೯೨ ನ್ನಡ ಗಾದೆಗಳ ಮಹಾಕೋಶ 


೭೮೫ ತಾನೂ ತಿನ್ನ ಪರರಿಗೂ ಕೊಡ 


೧ ತಾನುಣ್ಣದ ಪೆಟರ್ಗಿಕ್ಕದ...ಲೋಭಿಯ ಪೊನ್ನಂ 
(೨-೩೪) ಧರ್ಮಾಮೃತ 


೨ ಉಣದಿರ್ಪಾ ಧನಮಿರ್ದೊಡೇನು 
— (0೬) ಸೋಮೇಶ್ವರ ಶತಕ 


೩ ತಾನು ಉಣ್ಣದ ದ್ರವ್ಯ ತಾಳ್ಕುದ್ಧ ಇದ್ದರೇನು? 
(ಪುರಂದರದಾಸರು) 


೪ ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ಯಾತಕೆ 
— (೮-೧) ಎರಡನೆಯ ಭಾಗ, ಕನಕದಾಸರ ಕೃತಿಗಳು 


೬೮೬ ನಾಗರ ಹಾವಿನ ತಲೆಯಲ್ಲಿ ಮಾಣಿಕ್ಯ ಇದ್ದ ಹಾಗೆ 


೧ ಮುಗಿಲ ಮ್ಯಾಗಿನ ಚಿಕ್ಕಿ ಹಗಲು ಮೂಡಿದರೇನ 
ಅಗಲಿ ಇರುವುದರ ಗೊಡವೇನ | ಮಾಣೀಕ 
ಹಾವೀನ ಬದಿಲಿದ್ದು ಫಲವೇನ 


೭೮೭ ಕೃಪಣನಿಗೇ ಧನ ಒಲಿಯೋದು, ಗುಡ್ಡದ ಮೇಲೆಯೇ ಮಳೆ 
ಹೊಯ್ಕೋಮ 


೧ ಲಕ್ಷ್ಮೀರ್ಲಕ್ಷಣ ಹೀನೇಚ ಕುಲಹೀನೇ ಸರಸ್ವತೀ । 
ಅಪಾತ್ರೆ ರಮತೇ ನಾರೀ ಗಿರೌ ವರ್ಷತಿ ವಾಸವಃ (ಸಂ) 


೨ ಕೃಪಣಾನು ಸಾರಿವಿತ್ತಂ 
--ಕರ್ಣಾಟಕ ಪಂಚತಂತ್ರ 


೭೮೮ ಉಳ್ಳಾಗ ಉಣದವನ, ಉಳ್ಳಾಗ ಉಡದವನ, ಉಳ್ಳಾಗ ಕೊಡದವನ 
ಒಡವೆ ಕಳ್ಳನಿಗೆ 


೧ ಉಳ್ಳಲ್ಲಿ ಉಣಲಿಲ್ಲ 1 ಉಳ್ಳಲ್ಲಿ ಉಡಲಿಲ್ಲ । 
ಉಳ್ಳಲ್ಲಿ ದಾನ ಕೊಡದವನ ಒಡವೆಯದು 
ಕಳ್ಳಂಗೆ ! ನೃಪಗೆ ! ಸರ್ವಜ್ಞ 

| —(ಸರ್ವ, ಪ, ೬೦೩) 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೯೩ 
೭೮೯ ಜೀನ ಗಳಿಸಿದ್ದು ಅಡವಿ ಪಾಲು 


೧ ಜೀನ ಗಳಿಸಿದ್ದು ಅಡವೀಯ ಪಾಲೊಂದ ಇಮಿರಾಯ 
ಅಡವೀಯ ಪಾಲೊಂದ-ಸುವಿ ಸೀ | 
ತಾನು ಸಂಪಾದಿಸಿದ್ದು ಮಣ್ಣುಪಾಲು ಸುವಿ ್ಟೀ | | 
—ಜಾನಪ (ಪು. ೧೭೦) 


ಹೋಲಿಸಿ: ೧ ಲುಬ್ಬೇನ ಸಂಚಿತಂ ದ್ರವ್ಯಂ ಸಮೂಲಂಚ 
ವಿನಶ್ಯತಿ (ಸಂ) 


೭೬೯೦ ಅಪಜಯಕ್ಕೆ ಅಹಂಕಾರವೇ ಕಾರಣ 


೧. ಕಾರಣಂ ಪರಾಭವಕೆ ಗರ್ವಂ 
(೧೪-೯೬) ಚಂದ್ರಪ್ರಭ ಪುರಾಣಂ 


೭೯೧ ಇಂದಿನ ಹಮ್ಮು ನಾಳೆಗಿಲ್ಲ 


೧ ಇಂದಿನ ಹಮ್ಮು ನಾಳೆಗೆ ಇಲ್ಲ, ಭವ, ಬಂಧನದೊಳು ನೀನಿರೆ ಸಲ್ಲ 
—(ಹಕೀತ, ಪು, ೪೫೫) 


೭೯೨ ಮರ ಹತ್ತುವವನ ಕಾಲು ಕೆಳಗೆ 


೧ ಎನಿತು ತಾಳೆವಂರನನೆಟ್‌ದೋೊಡಂ ತಲೆಗೆ ಕಾಲ್ಮೆಳೆಗೆಂಬಂತೆ 
(ಷ, ಆಶ್ವಾ ೧೭೨ವ )ಧರ್ಮಾಮೃತ 


೭೯೩ ಇದ್ದಕ್ಕಿದ್ದ ಹಾಗೆ ಕತ್ತೆಗೆ ರುದ್ರಾಕ್ಷಿ ಸರ ಬಂದಿತು 


ಹೋಲಿಸಿ : ಕತ್ತೆ ರುದ್ರಾಕ್ಷಿಯ ಹೊತ್ತು ಬಂದಂತೆ 
(೧೪೦) ಉರಿಲಿಂಗಪೆದ್ದಿ 


೭೯೪ ಎತ್ತಿಗಿಂತ ಕೋಡೇ ದೊಡ್ಡದು 


೧ ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ 
--ಗೋಹೇಶ್ವರಲಿಂಗ 


38 


೫೯೪ 


೭೯೫ 


೭೯೬ 


೭೯೮ 


೭೯೯ 


600 


ಕನ್ನಡ ಗಾದೆಗಳ ಮಹಾಕೋಶ 
ಒಳಗೆ ಹುಳುಕು, ಹೊರಗೆ ಥಳಕು 


ಹೋಲಿಸಿ: ೧ ಹೊರಹಂಚು, ಒಳಬೊಳ್ಳೆ 


ತ ತ ಕ್‌ 


—(೭೭) ಸಕಲೇಶ ಮಾದರಸನ ವಚನಗಳು 


೨ ಒಳಗೆ ಧಗೆ, ನಗೆ ಹೊರಗೆ 
—(ಶ.ಪ. ೨-೧) ಕರ್ಣಾಟ ಭಾರತ ಕಥಾಮಂಜರಿ 


೩ ಒಳಗಣ ರಣರಂಗ, ಹೊರಗಣ ಶ ಗಾರ 
— (೩೧೬) ಪಭುದೇವರ ವಚನಗಳಂ 


ಕಳ್ಳ ಹಣಕ್ಕೆ (ಹೊನ್ನಿಗೆ) ದೊಡ್ಡ ಮುದ್ರೆ 


೧ ನಿರುತದಿಂ ಕಳ್ಳೆ ಹೊನ್ನಿಗೆ ದೊಡ್ಡ ಮುದ್ರೆಯಂ 
ವಿರಚಿಸಲದಂ ಸವ ೯ರೊಲ್ಲೆ ವೆಂಬರು 
ಸಿದ್ಧೇಶ್ವರ ಪುರಾಣ 


ಡಾಂಭಿಕರಿಗೆ ಗಂಭಿರ ಯಾಕೆ ? 
೧ ಡಾಂಭಿಕನು ಎನಿಸುವಗೆ ಗಂಭೀರತನವೇಕೆ -ಪು.ದಾ. 


56 


ತೋಟ ಹೊರಗೆ ಶೃಂಗಾರ, ಒಳಗೆ ನೋಡಿದರೆ ಗೋ(ಳಿಣಿ ಸೊಪ್ಪು: ' 


೧ ಗೋಳಿಯ ಸೊಪ್ಪನ್ನೊಳಗೊಂಡರು ಸಹ 
ಸೊಬಗಿದೆ ತೋಟದ ಸಿಂಗರವು 
—ಸಂಪಾದಕ, ಯುಗಪುರುಷ್ಕ ದಸರಾಸಂಚಿಕೆ, ೧೯೬೮ 


ಮೂಗಿಗಿಂತ ಮೂಗುತಿ ಭಾರ 


೧ ಮೂಗುಸ ಸಣ್ಣ ದು ಮೂಗುತಿ ದೊಡ್ಡ ದು 
(೩-೧೯ ೮) ಪುರಂದರದಾಸರು 


ಕರುಬಿದವನ ಮನೆ'ಬರಿಮನೆ :" -.- 


೧ ಅವ್ವಿತ್ತಟುಕ್ಕಾಅಂಡೈಯಾನೈಜ್ಞೆಯ್ಯವ 


ಸ 
ಡವ್ವೈಯೈ ಕ್ಕಾಟ್ಬಿ ವಿಡುಮ್‌ | 


ಗೊದೆಗಳ ಕಾವ್ಯಪ್ರಯೋಗಗಳು ೫೫ 
ತಾಳದಳ್ಳೆಜ ಮುಳ್ಳೆನನ್‌ ಲಕ್ಷ್ಮಿ (ತವ್‌) 
ಅಕ್ಕನನ್‌ ತೋಟ ಬಿಡುಗುಂ (ಕರುಬನನ್ನು ಲಕ್ಷ್ಮಿ ತೊರೆಯು 


ತ್ತಾಳೆ ; ಮೂದೇವಿ ಒಲಿಯುತ್ತಾಳೆ 


ಅನು, ಎಲ್‌, ಗುಂಡಪ್ಪ 
೮೦೦ ಕೇಡು ಬಗೆದವನಿಗೆ ಕೇಡು ತಪ್ಪದು 


೧ ಲೋಗರಿಂಗುಪಹತಿಯ ನೆನೆದಡೆ ತಾಗದಿಹುದೇ ತನಗೆ ? 
(೦-೦೨-೧೩) ಕನ್ನಡ ಭಾಗವತ 


೨ ಪರರ ಕೆಡಿಪನೆಂಬಾತ ಕೆಟ್ಟಪ (೯-೧೯) ನಾಗಕುಮಾರಚರಿತಂ 


೩ ಕೇಡನಿತರರಿಗಿತ್ತರದು ತನಗೂಡಂವುದು ಕೈಯೊಡನೆ 
—(೧೨-ಪಲ್ಲವಿ) ಕೌಶಿಕ ರಾಮಾಯಣ 


೮೦೨ ಗುಣಕ್ಕೆ ಮತ್ಸರವೇ? 


೧ ಗುಣಕೆ 8 ಮಚ್ಚರಮುಂಟೆ 
— (೧2೨-೪೦) ಅಜಿತ ತೀರ್ಥಂಕರ ಪುರಾಣತಿಲಕಂ 


ಕ 1.೨ "ಗುಣಕ್ಕೆ ಮಚ್ಚೆರವೇ ? 
(೧೨-೧೬) ನೇಮಿನಾಥ ಪುರಾಣಂ 


71 ಮಚ್ಚರಮೆ ಗುಣಕ್ಕೆ ) 
(೧೦-೧೮) ನೇಮಿನಾಥ ಪುರಾಣಂ 


'೪ ಗುಣಕ್ಕೆ ಹಂರುಡೆ ? 
—(ದ್ರೋ.ಷ, ೪-೨೮) ಕರ್ಣಾಟಕ ಭಾರತ ಕಥಾಮಂಜರಿ 


೫ `ಗುಣಕೇಕೆ ಮತ್ಸರ ? 
(ವಿ.ಪ. ೮-೩೮) ಕರ್ಣಾಟಕ ಭಾರತ ಕಥಾಮಂಜರಿ 


ಇಇ. “ಜು ಗುಣದಲಸೂಯನೇ? 
--(ದ್ರೋ,ಪ, ೧-೬೬) ಕರ್ಣಾಟಕ ಭಾರತ ಕಥಾಮಂಜರಿ 


೫೬ 


೧೧ 


೧೨ 


C೩ 


೧೪ 


೧೫ 


ಕನ್ನಡ ಗಾದೆಗಳ ಮಹಾಕೋಶ 
ಸದ್ಗುಣಕೆ ಮತ್ಸರವೆ ? 
—(ದ್ರೊ.ಪ. ೩-೬೦) ಕರ್ಣಾಟಕ ಭಾರತ ಕಥಾಮಂಜರಿ 
ಗುಣಕೆ ಮತ್ಸರವೆ ? 
(೬-೨೩-೨೩) ತೊರವೆ ರಾಮಾಯಣ 


ನುಡಿದಾಡಬಹುದು ಗುಣಿವ 
ಹಗೆಯಾದಡೆಯಃ ಕಂಡುದನು 
(೬-೯-೨೦) ತೊರವೆ ರಾಮಾಯಣ 


ನಿಜದಚ್ಚುಕಕೆ ಮಚ್ಚಕವೆ ? 
(೧೨-೨೪) ಸಿಂಗಿರಾಜ ಪುರಾಣ 


ಗುಣಕೆ ಮಚ್ಚರವುಂಟೆ ? 
(೧೩-೧೦೨, ೦೪೫) ರಾಮನಾಥ ಚರಿತೆ 


ಗುಣಕೆ ಹುರಡೆ 
(೧೪-೧೨೬ ; ೪೩-೬೨ ; ೪೪-೧೬೧) ರಾಮನಾಥ ಚರಿತೆ 
ಮತ್ಸರವೆ ಗಂಣದೊಡನೆ | 
(೧೦-೫೬-೪೬) ಕನ್ನಡ ಭಾಗವತ 
ಹುರುಡೇಕೆ ಗುಣದಲಿ 


(ದ. ಸ್ಕಂ, ಸಂ, ೫೯-೩೫) ಕನ್ನಡ ಭಾಗವತ 


ಗುಣದಲಸೂಯೆಯೇ ? 
—(ಅ. ಸ್ಕಂ, ಸಂ. ೧೯-ಪ ೨೨) ಕನ್ನಡ ಭಾಗವತ 


ಗುಣಕೆ ಪುರುಡಿಪರೊಳರೆ 
- (೧-೬) ರಸರತ್ನಾಕರ 


ಗುಣಕೆ ಹುರುಡೆ (ಸಂ, ೩೮-೪೦) ಭರತೇಶ ವೈಭವ 
ಗುಣಕೆ ಮತ್ಸರವೆ —(ಸಂ. ೭೮-೫೯) ಭರತೇಶ ವೈಭವ 


ಗುಣಕೆ ಮತ್ತರವೆ ? . — (೩೨-೮) ಚೆನ್ನಬಸವ ಪುರಾಣ 


ಗಾದೆಗಳ ಕಾವ್ಯ ಪ್ರಯೋಗಗಳು ೫೯೭ 


೨೦ ಸದ್ಗುಣಕಸೂಯೆಯೆ 
—(೪-೮೫) ಶಬರಶಂಕರ ವಿಲಾಸ 
೨೧ ಗುಣಕೆ ಮತ್ಸರಂ ಗೆಯ್ವಂ ಕವಿಯು ಸಲೆ ಮೂಕನಹನು 


ದುರ್ಗತಿಗಿಳಿದು — (ಸಂ. ೧೪) ರಾಘವಾಂಕ ಚರಿತೆ 


೨೨ ಗುಣದಲಿ ಕಲಿಗೆ ಮತ್ಸರವೆ ? 
(೫-೩೬) ಕೌಶಿಕ ರಾಮಾಯಣ 
೨೩ ಗುಣಕೆ ಮತ್ಸರವೆ ? 
(೨೭-೨೮, ೨೯-೨೩) ಕೌಶಿಕ ರಾಮಾಯಣ 
೨೪ ಗುಣಕೆ ಹುರುಡುಂಟೆ 


— (ಕಿ.ಕಾಂ ೪-೨೧) ಶ್ರೀಮದ್ರಾಮಾಯಣಂ 


೨೫ ಗುಣಕ್ಕೆ ಮತ್ಸರವುಂಟೇ ? 
--(೧೫) ಮುದ್ರಾಮಂಚೂಷವು 


೨೬ ಗುಣದೊಳೆ ಪುರುಡೇಂ 
-- (೧೨-ಪು ೪೧) ಅದ್ಭುತ ರಾಮಾಯಣಂ 


೨೭ ಗುಣದೊಳ್‌ ಪುರುಡುಂಟೆ 
—(೧೬-ಪು. ೧೬೪ ; ೧೫ನೆಯ ಸಾಲು) ಶ್ರೀರಾಮಾಶ್ಚಮೇಧಂ 


೨೮ ಗುಣಕೆ ಮತ್ಸರವುಂಟೆ ? —ತಾಮಸಪ್ರಭು ಚರಿತಂ 


೮೦೩೬ ಮೂಗು ಕೊಯ್ದು ಕೊಂಡು ಆವಲಕ್ಷಣ ಅನಿಸಿಕೊಂಡ 


೧ ಬೇಡವೆಂದು ನಿವಾರಿಸಲು ಮತಿ | ಗೇಡಿ ಛಲದಲಿ ಮೂಗನುಜ್‌ 
ಹೋಗಾಡಿದಂತೆ 
(ಕಾಂ. ೪ ; ಸಂ. ೨೧-ಪ ೪೦) ಬಸವ ಪುರಾಣ 


೮೦೪ ತೊನ್ನು ಹತ್ತಿದವಳ ಮೈಗೆ ಶರಣು ಅನ್ನೋವತ್ಸ "ನನ್ನ ಹಂಗೆ ಆಗೋ 
ನನಕಂದ' ಅಂದ್ಲಂತೆ 


೧ ತೊನ ಗೆ ತುಳಿಲುಗೆಯ್ದ ೦ಗೆನ್ನಂತಾಗೆಂದ 
| — (೯-೬೮) ಸಮಯ ಪರೀಕ್ಷೆ 


೫೯೮ 


ಕನ್ನಡ ಗಾದೆಗಳ ಮಹಾಕೊ:ಶ 


೮೦೫ ಮನೆಯ ಕಿಚ್ಚು ಮನೆಯಂ ಸುಡುಗು 
೧ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ 


ಸುಡದು --(೨೨೮) ಬಸವೇಶ್ವರ ವಚನ 


ನೆರೆ ಮನೆಯ ಕಿಚ್ಚಿಂದವಲ್ಲದೆ 
ಉರಿಯದೇ ಮನೆ ತನ್ನ ಕಿಚ್ಚಿನೊಳ್‌ 
—(೨೪-೨೭) ಬಸವ ಪುರಾಣ 


ಮನದೊಳಗನ್ಮರಿಗಹಿತವ | ನೆನೆದರೆ ತಾಂ ಮುನ್ನ ಕಿಡುವ 
ತನಿಗಿಚ್ಜೆದ್ದಾ ॥ 


ಮನೆ ಮುನ್ನ ಬೆಂದು ಮಿಕ್ಕಿನ । ಮನೆಯಂ ಸುಡುವಂತೆ 
ಚೂಡಾರತ್ನ --ನೀತಿಸಾರ 


೮೦೬ ಹೆರರಿಗೆ ಕೇಡು ಬಗೆದರೆ ತನಗೆ ಕೇಡು ತಪ್ಪದು 


೧ 


ಮಜನ್ಹುಮ್‌ ಪಿಜನ್ನೇಡು ಶೂಟಿಜ್ಯ ಶೂಲ ಜೃ 
ನಣಿಇ್ಕೂಮೀಗ್ಕೂಟ್‌ನ್ನವನ್ನೇಡು — (ತಿರುಕ್ಕುಜಳ್‌) 
ಮಣಕದುಂ ಪೆಅಂಗೆ ಕೇಡೆಣಿಸದಿರ್ಕೆಣಿಸಿದೊಡೆ 
ಅಜನೆಣಿಪುದೆಣಿಸಿದನ ಕೇಡಂ (ಹೆರರಿಗೆ ಕೇಡೆಣಿಸಿದೊಡೆ ತನಗೆ' 


ಕೇಡು) ಅನು-ಎಲ್‌. ಗುಂಡಪ್ಪ 
ಕೇಡನೊಬ್ಬಗೆ ಬಗೆದುಂ | 
ಕೇಡು ತಪ್ಪದು ತನಗೆ ಸರ್ವ, (ಪ.೧೧೩೬) 


೮೨೭ ಹಾವಿನ ಮತ್ಸರ ಹನ್ನೆರಡು ವರ್ಷ 


೧ 


ಪಾವುಗಳುಳ್ಳೆ ಪಗೆಯಂ ಮಟ್‌ಯವು ಎಂಬುದಂ ನನ್ನಿಮಾಡಿ 
.(೫-೯೯ವ) ವಿಕ್ರಮಾರ್ಜುನ ವಿಜಯಂ 


೮೦೮ ಆತ್ಮಸ್ತುತಿ ಪರನಿಂದೆ ಧನಾಕಾಂಕ್ಷೆಯಿಲ್ಲದ ಯೋಗ್ಯ ಬ್ರಾಹ್ಮಣನಾದ 


ನನಗೂ ಮೂರುಕಾಸು, ಆ ದಡ್ಡನಿಗೂ ಮೂರುಕಾಸೆ ? 


೧ 


(4 


ಅನ್ಯನಿಂದಾರ್ಥ ಕಾಂಕ್ಷಾತ್ಮಸ್ತು ತಿಯ ಬಿಟ್ಟು ಕ 
ಮಾನ್ಯನೆನಗೀ ಖಲನ ಸಮಕೊಂದು ದುಡ್ಡೆ ? 
-ಕೈವಲ್ಯಕಲ ವಲ್ಲರಿ 


ಇ 
ತ್ರ 
ತ 


ಗಾದೆಗಳ ಕಾವ್ಶ ಪ್ರಯೋಗಗಳು ರ್ಜ 


೮೦೯ 


೮೧೦ 


೮೧೨ 


೮೧೩ 


೮೧೪ 


ಎನ್ನದೂ ಹರಿನಾಮ ಮಾಧವನದೂ ಹರಿನಾಮ ; 

ಎನಗೂ ಜಲಶಯನ ಮಾಧವನಿಗೂ ಜಲಶಯನ ; 

ಎನ್ನದು ಕಿರಿದೇನು ಮಾಧವನದು ಹಿರಿದೇನು ? ಟೋರೊ ಟೋರೊ 
ಎಂದಿತು 


೧. ಮಾಧವಗೆ ಹರಿನಾಮ ವೆನಗೆಯುಂ ಹರಿನಾವು' 
ಮಾಧವಗೆ ಜಲಶಯನ ವೆನಗೆಯುಂ ಜಲಶಯನ 
ಮಾಧವನ ಪಿರಿದೇನು ಎನ್ನ ಕಿರಿದೇನೆನುತ ಕಪ್ಪೆ ವಿಷ್ಣುವ 
ಜರೆವೊಲು 


ತನ್ನಗುಣ ತಾನೇ ಹೊಗಳಿಕೊಳೊ ದೆ ? ಪರರು ಹೊಗಳಬೇಕು 


೧ ತಾನೆ ತನ್ನನು ಹೊಗಳಿಕೊಂಬರೆ ಮಾನನಿಧಿಯಾದವನು 
| (ದೋ. ಪ. ೧೬-೩೩) ಕರ್ಣಾಟಕ ಭಾರತ ಕಥಾಮಂಜರಿ 


ಮುಂದೆ ಹೊಗಳಬಾರದು, ಹಿಂದೆ ತೆಗಳಬಾರದು 


—(ತಿರುಕ್ಕುಖಳ್‌) 
(ಹಿಂದೆ ಹಳಿದು ಎದುರಿಗೆ ಹೊಗಳುವುದು ಎಲ್ಲಕ್ಕಿಂತ 
| ಕೆಟ್ಟುದು) 


ಹೊಗಳಿದ ಎಮ್ಮೆ ಹೋರಿಗರ ಹಾಕಿತು 


ಹೋಲಿಸಿ : ಕೊಂಡಾಡಿದಡೆ ಕೊ೦ಡು ಕುಣಿವುದು 
—(೩-೧೦) ಸಿಂಗಿರಾಜಪ್ಪರಾಣ 


ಅತಿ ಹಂಬಲ ದುಃಖದ ಮೂಲ 
೧ ಆಶಾಶಾ ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ (ಸಂ) 
ಅತಿ ಆಸೆ ಗತಿಗೆಡಿಸಿತು 


೧ ಅತಿ ಆಸೆ ಮಾಡುವನು | ಗತಿಗೇಡಿಯರಕಾಗುವನು 


೬೦೦ ಕನ್ನಡ ಗಾದೆಗಳ ವಂಕಾಕೋಶ 


೨ ಅತಿಕಾಂಕ್ಷೆಯಿಂದ ವಿಪರೀತ ಸಂಭವವಹುದು 
—(ಸುಂ.ಕಾ. ೧೮-೨೨) ಶ್ರೀಮಡ್ರಾಮಾಯಣಂ 


೮೧೫ ಚಿಕ್ಕಾಸಿಗೆ ಆಸೆ ಮಾಡಿ ಕೋಶ ಕಳೆದುಕೊಂಡ 


ಹೋಲಿಸಿ: ೧ ಕಾಣಿಯ ಲೋಭ ಕೋಬಿಯ ಲಾಭವ 
ಕೆಡಿಸಿದುದು ' — (3-೨೯೬) ಬಸವೇಶ ರ ವಚನ 


೨ ಕಾಣಿಗಾಡಿ ಕಡವ ಬಿಡುವರೆ ? 
(೧-೭೧) ಸೋಮನಾಥ ಚರಿತ 


೩ ಅಳೆಗಾಡಿ ಬಳ ವನು ಹೋಗಾಡಿದಂತೆ 
(ಪ್ರ ೫೩೪-೪೭) ಸಾಳ ಭಾರತ 


೪ ಪಾಕಿಗೆ ಚಿಂತಿಸಿ ಪಣವ ನೀಗಿದರಂ 
—(ಕುಮಾರವಿಯೋಗ ಸಂಧಿ-೯೬) ಭರತೇಶ ವೈಭವ 


೫ ಅಡ್ಡದಾಸೆಗೆ ದಃಡ್ಡಿನ ಲಾಭವ ಕಳೆವರೆ 
—(೯-೧2) ಅಖಂಡೇಶ್ವರ ವಚನ 


೮೧೬ ಹೆಚ್ಚು ಹಾಲಿನ ಆಸೆಗೆ ಕರೆಯೊ ಎಮ್ಮೆ (ಹಸು) ಕೆಚ್ಚಲು ಕೊಯ್ದ 


೧ ....ಪಾಲ್ಕಟ್‌ವಾತನಾಕಳೊಳ್‌, ತಂದಪೆನೊರ್ಮೆಯೇ ಯೆನುತೆ 


ಕೆಚ್ಚಲ ಕುಯ್ವುದದೆಂತು ಸನ್ಮತಿ ? — ಸನ್ಮತಿ ಶತಕ. 


೮೧೭ ತುಪ್ಪದ ಆಸೆಗೆ ಎಂಜಲು ನೆಕ್ಕಿದ 


೧ ತುಪ್ಪೆದಾಸೆಗೆಂಜಲು ತಿಂದ ಪರಿ | 
—(5-೩-೪) ಕೈವಲ್ಕ ಕಲ್ಪವಲ್ಲರಿ 


೮೧೮ ಮಗುವಿನ ಆಸೆಯಿಲ್ಲ, ಮಗುವಿನ ಕೈಲಿರುವ ಬಾಳೆಹಣ್ಣಿನ ಆಸೆ 


೧ ಮಕ್ಕಳ ಕೈಯ ಮಾಣಿಕಮಂ ಗುಗ್ಗರಿಯಂ ತೋಟ್‌ 
ನಂಬಿಸಿಕೊಳ್ವಂತೆ (ದ. ಆಶಾ ಸರವು ಧರ್ಮಾಮೃತ 


೮೧೯ ತಾನಿರುವುದು ಕೋಳಿ ಗುಡಿಸಲು, ಮೇಲುಪ್ಪರಿಗೆ ಕನಸುಕಂಡ 


~ 


ತಂ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೦೧ 


೧ ಒಲೆಯ ಮುಂದೊರಗಿ ಮಾಡದ ಮೇಲಿನ ಸ್ವಪ್ನ! 
(೨೬-೨೦) ಸಿಂಗಿರಾಜ ಪುರಾಣಂ 


೮೨೦ ತಿರುಕ ತಿಪೆ ಯ ಮೇಲೆ ಮಲಗಿ ಉಪ್ಪರಿಗೆ ಕನಸು ಕಂಡನಂತೆ 
| —ಕನ್ನಡ ಬಾವುಟ (ಪು. ೫೨೬) 


೮೨೧ ಹೆಳವ ಹೆಮ್ಮರದ ಹಣ್ಣು ಬಯಸಿದಂತೆ 


೧ ಹೆಳವ ಮಾವಿನ ಹಣ್ಣ ಬಯಸಿ ಬಂದೆ ಹೊದಕುಳಿ ಕೊಂಬಂತೆ 
— (೧೮-೮೯) ನೇಮಿಜಿನೇಶ ಸಂಗತಿ 


೮.೨೨ ನೆಚ್ಚಿದ ಎಮ್ಮೆ ಕೋಣ (ನಾಯಿತು) ನನ್ನು ಈಯಿತು 


೧ ನಚ್ಚಿದೆಮ್ಮೆ ಕೋಣನನೀದತ್ತು (೨-೧೦೩) 
--ಧರ್ಮಾಮೃತ 


೨ ನಚ್ಚಿನೆಮ್ಮೆ ಕೋಣನನೀದಂತಾದುದು 
—(೭-೫೦ವ) ನೇಮಿನಾಥಪುರಾಣಂ, ನೇವಿಚಂದ್ರ 


೩ ನಚ್ಚಿನೆರ್ಮೆ ಕೋಣನನೀದತ್ತು 
— (೬-೪೪) ಪಾಶ ನಾಥ ಪುರಾಣಂ 


೮೨೩ ಹುಡುಕಿಕೊಂಡು ಹೋದ ಬಳಿ ಕಾಲಿಗೆ ತೊಡರಿದ ಹಾಗೆ 


೧ ಅಜಪ ಬಳ್ಳಿ ಕಾಲ್ತೊಡರ್ದತ್ತು 
—(೪-ಪು ೫೯, ಸಾಲು ೧೮) ವಡ್ಡಾರಾಧನೆ 


೨ ಅಜಸುವ ಬಳ್ಳಿ ಕಾಲ್ತೊಡರ್ದುದು ಎಂಬ ನಾಣ್ಣುಡಿ 
ಪ್ರತ್ಯಕ್ಷವಾದುದು —(೨೩೨ವ) ಕರ್ಣಾಟಕ ಪಂಚತಂತ್ರ 


೩ ಅಣಸುವ ಬಳಿ ಡಿ ಕಾಲೊಳ್‌ ತೊಡರ್ದುದು 
— (೯-೧೪೭) ೧೦-೨೪೮) ಧರ್ಮಾಮೃತ 


೪ ಅಜಸುವ ಬಳ್ಳಿ ಕಾಲ ಸುತ್ತಿತು 
— (೬೫೨) ಪ್ರಭುದೇವರ ವಚನಗಳು 


೬೦೨ 


೧೦ 


೧೧ 


೧೨ 


ಕನ್ನಡ ಗಾದೆಗಳ ಮಹಾಕೋಶ 


ಅಟಿಸುವ ಬಳ್ಳಿ ಕಾಲ್ತೊಡರ್ದುದು 
—(೬-೬೩ವ) (೭-೫೦ವ) ನೇಮಿನಾಥಪುರಾಣಂ, ನೇಮಿಚಂದ್ರ; 


ತಾನಅಸಿ ಪೋಗಲಿರ್ಪ ನಿಧನಮೆ ತನಗಿದಿರ್ಗೆವಂದುದು. 
—(೭೪-೭೮) ಪಾರ್ಶ್ವನಾಥಪುರಾಣಂ 


ಬಿಡದೆಯಅಸುವ ಬಳ್ಳಿ ಕಾಲನು ತೊಡರಿತು 
--(೧೧-೨೪) ಪ್ರಭುಲಿಂಗಲೀಲೆ 


ಅರಸುವ ಬಳ್ಳಿ ಕಾಲನು ತೊಡರಿತ್ತು 
(೧೩-೫೩) ನೇಮಿಜಿನೇಶ ಸಂಗತಿ 


ಬಿಡದಅಸುವ ಲತೆ ಕಾಲಂ ತೊಡರ್ದಂತಾಯ್ತು 
--(೮-೧೨೯) ಶ್ಮಂಗಾರಸಾರ 


ತೊಳಲುತರಸುವ ಬಳಿ 4 ಕಾಲ್ದೊಡಕಿದಂತೆ 
— (29-೪೫%) ಕನ್ನಡ ಜೈಮಿನಿಭಾರತ 


ಬಿಡದರಸಿ ತೊಳಲುತಿಹ ಬಳ್ಳಿ ತಾನೇ ಕಾಲ್ಗೆ 


ತೊಡರಲೇನೊಳಿ ೈತಲ್ಲವೆ ? | 
(ಸಂ. ೪೩-ಪ೧೪) ಚೆನ್ನಬಸವ ಪುರಾಣ 


ಅಜಸುತಿಹ ಲತೆ ಕಾಲ ತೊಡಕಲು । 
ಹಜ್‌*ದು ಬಿಸುಡುವರುಂಟಿ ? 
--ಪ್ರಹ್ಲಾದಚರಿತೆ. ನರಹರಿ 


೮೨೪ ಮತಿಗೆಟ್ಟರೆ ಗತಿ ಕೆಡುವುದು 


೧ 


ಫ್ರಿ 


ಯಾಮತಿ ಸ್ಲಾಗತಿಃ --(ಸಮಯಪರೀಕ್ಷೆ) 


ಅವು ಕೆಟ್ಟೊಡೆ ಗತಿ ಕೆಡುಗುಂ 


೮೨೫ ಬುದ್ಧಿ ವಂತನೇ ಬಲವಂತ 


೧ 


ಬುದ್ಧಿ ರ್ಯಸ್ಯ ಬಲಂತಸ್ಯ. —(ಸು) 


ಗಾದೆಗಳ ಕಾವ್ಯ ಪ್ರಯೋಗೆಗಳು ೬೦೩ 


೮೨೬ 


೮೨೭ 


ಪಿಲಿ 


೮೨೯ 


೮೩೦ 


೮೩೧ 


ಎಲ್ಲ ಹೋಗುವಾಗ ಅರ್ಥ ಬಿಡುವನೇ ಜಾಣ 
೧: ಸರ್ವನಾಶೇ ಸಮುತ್ಚನ್ನೇ ಅರ್ಧಂ ತ್ಯಜತಿ ಪಂಡಿತಃ --(ಸಂ) 
ಜಾಣನ ಗೋಣಿ ಬರಿದು 


೧ ಕಡು ಚಪಳನ ಗೋಣಿ ಬಣದೆಯಾದಂತಕ್ಕುಂ 
— (೪-೨೨೮) ಧರ್ಮಾಮೃತ 


ದ ೃಢಬುದ್ಧಿಯಿಲ್ಲದವ ಕಡುಮೂರ್ಪ 


GER ದೃಢಬುದ್ಧಿ ಯಿಲ್ಲದವ ಕಡುಮೂರ್ಪನಯ್ಕ 
--(ಪ್ರರಂದರದಾಸರು) 


ಅಡವಿಯಲ್ಲಿ ಬೆಳುದಿಂಗಳು ಕಾದ ಹಾಗೆ 
೧. ಕಾನನದ ಬೆಳದಿಂಗಳೆಂದದಿ ವ್ಯರ್ಥವಾಗಿಹುದು 


೨ ಕಾನನದ ಬೆಳದಿಂಗಳಂತೆ ನಿಷ್ಪಲವು 
-ಕ್ರೈವಲ್ಯಕಲ್ಪವಲ್ಲರಿ 


ಎತ್ತಿನ ಮುಂದೆ ತೆಂಗಿನಕಾಯಿ ಒಡೆದ ಹಾಗೆ 


೧ ಎತ್ತು ತೆಂಗಿನಕಾಯಿ ಬಲ್ಲುದೆ 
—(೧-೪೧) ಅನುಭವಾಮೃತ 


ಕಾಡಿನಲ್ಲಿ ಅತ್ತಹಾಗೆ 


೧ ಅರಣ್ಯರುದಿತಮದಂ ಬಗೆವಾಗಳ್‌ 
—(೧-೨೩) ಆದಿಪುರಾಣಂ 


೨. ಕಾನನದ ರೋದನದ ಬಗೆ 


—(ಅಯೋ.ಕಾಂ. ೪-೪೧) ಶ್ರೀಮದ್ರಾಮಾಯಣಂ 


೩ ಕಾನನ ರೋದನಂ 
| —(೬-ಪು ೩೭ ; ೧೨ನೆಯ ಸಾಲು) ಶ್ರೀರಾಮಾಶ ಮೇಧಂ 


೬೦೪ ಕನ್ನಡ ಗಾದೆಗಳ ಮಹಾಕೋಶ 
೮೩೨ ಕಿವುಡನ ಮುಂದೆ ಸಂಗೀತ ಹಾಡಿದ ಹಾಗೆ 


೧ ದುರಾಗ್ರಹಸ್ಯ ಹಿತೋಪದೇಶೋ ಬಧಿರಸ್ಕಾಗ್ರತೊ ಗಾನಮಿವ 
(೧೩-೧೪೧) ಧರ್ಮಾಮೃತ 


೨ ಬಧಿರನ ಮುಂದೆ ಸಂಗೀತ ಸಾಹಿತ್ಯವನೋದಿದರೇನು, ಕೇಳಿ 
ತಿಳಿದು ಪರಿಣಾಮಿಸಬಲ್ಲನೆ ? 
--ಸ್ವತಂತ್ರ ಸಿದ್ಧಲಿಂಗೇಶ್ವರ 


೩ ಸದ್ಗೀತವನತಿ ಬಧಿರಂ ಬಲ್ಲನೆ ? 
—(೧-೨೭) ತ್ರಿಷಷ್ಮಿ ಪುರಾತನ ಚರಿತ್ರಂ 


೪ ವೇಣು ಧ್ವನಿ ಬಧಿರನ ಬಳಿ ಮಾಡಿದಂತೆ ಕನಕದಾಸರು 


೫ ಬಲ್ಲನೆ ಗಾನಮಂ ಬಧಿರನ್‌ 
—(೪೧-೩೯) ವೃಷಭೇಂದ್ರ ವಿಜಯ 


೬ ಬಧಿರಗೆ ಸೊಗಸೆ ನವರಸಭರಿತ ವೀಣಾನಿನಾದ ? 
—(ಯು.ಕಾಂ ೩-೨೦) 


'(ಶ್ರೀರಾಮಾಭ್ಯುದಯ ಕಥಾ ಕ:ಸುಮ ಮಂಜರಿ) 
೭ ತಿಳಿವನೇ ಬಧಿರ ಸಂಗೀತದಾಪರಿಯ 
(ಸಂ. ೮-೩ ಮಹಲಿಂಗಲೀಲೆ 
೮೩೩ ಕೋಣನ ಮುಂದೆ ವೀಣೆ (ಕಿನ್ನರಿ) ಬಾರಿಸಿದ ಹಾಗೆ 
೧ ಕೋಣಗೆ ವೀಣಾಗಾನವವೇಶಕೆ —ಹೆ.ಕೀ.ತ 


೨ ಕೋಣನೆದುರಿಗೆ ಕಿನ್ನರೀ ಮಾಟಿದಂತೆ 
—(೧-೧೨೫) ಪುರಂದರದಾಸರ ಕೀರ್ತನೆಗಳ 


೩4 ಕೋಣಗೇತಕೆ ಗೀತ ವೀಣಾರವದ ಸುಸ್ವರವು 
— (೧-೪೧) ಜ್ಞಾನಸಿಂಧು 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೦೫ 


೪ ದೃಢಮೂರ್ಪತೆಯಂ ಪೊಂದಿದ | ಜಡನಿದಿರೊಳ್ಳಾಸ್ತ ) 
ತತ್ವವಂಗಳ ಪುವುದೇಂ ॥ 
ಬಿಡದೆಯು ಕೋಣಂಗಿದಿರೊಳ್ನು ಡಿಯಿಪ ಕಿನ್ನರಿಯ ಇಂಚರಕೆ 
ಸಮನಕ್ಕುಂ ॥ —(೩೭) ಕನ್ನಡ ನೀತಿಸಾರವು 
೮೩೪ ಗೋಡೆ ತೊಳೆದರೆ ಬರೀ ಮಣ್ಣು 


೧  ಕುದುರನೇಸು ತೊಳೆದರೆಯು ಕೆಸರ: ಮಾಬುದೆ ? 
--ಬಸವೇಶ್ವರ ವಚನ 


೨ ಕುದಿಣನೆನಿತೆನಿತು ಕರ್ಚುವೊಡಮನಿತನಿತೆ ಕೆಸರ್ನೆಗೆವಂತೆ 
—(ಪು ೪೯-೧೮ವ) ಜೀವ ಸಂಬೋಧನ 


೩ ಗೋಡೆಯ ನಃಡುಗ ದೊರಸ:ತ್ತೊರಸುತಂ ತೊಳೆದೊಡೆ 
ಬಣಣಯ ಮಣ್ಣಿ ಪು ಎದಲ್ಲಾ ? 


೮೩೫ ನೀರಿನ (ಬೂದಿಯ)ಲ್ಲಿ ಹೋಮ ಮಾಡಿದ ಹಾಗೆ 


೧ ಬೂದಿಯಲಿ ಬೇಳ್ದ ಹವಿ 
—(ಸಪ್ತವಶಾ-೨೪) ಜಗನ್ನಾ ಥವಿಜಯ 


೨ ಬೂದಿಯೊಳು ಬೀಳುವಂತೆ --ಸಿದ್ಧರಾಮಚಾರಿತ್ರ 


೩ ಬೂದಿಯೊಳು ಬೇಳಿದ ಹವಿಸ್ಸು 
—(ಉ,ಪ. ೪-೮೯) ಕರ್ಣಾಲಕ ಭಾರತ ಕಥಾಮಂಜರಿ 


೪ ಬೂದಿಯ ಮೇಲೆ ಬಿಳ್ಳೆಹವಿ 
—(೧೬) ಗುರುಮೂರ್ತಿ ಶಂಕರಶತಕ 


೫  ಬೂದಿಯಲಿ ಬೇಳಿದ ಹೋಮ 
(೪೧-೨೩) ಶಿವತತ್ವ ಚಿಂತಾಮಣಿ 


೬ ಬೂದಿಯೊಳ್‌ ಬೇಳ್ದ ಹೋಮ 
—(ದ್ಯಾ.ಆಶಾ ಃ ೮೪) ವೀರಭದ್ರವಿಜಯ 
೬ ಬೂದಿಯ ಹೋಮ 
--(೬೧) ಶ್ರೀವಾದಿರಾಜ ಸ್ವಾವಿಗಳ ಕೃತಿ 


೬೦೬ 6ನ್ನೆಡೆ ಗಾದೆಗಳ ಮಹಾಕೋಕೆ 


೮ ಬೂದಿಯೊಳು ಬೇಳ್ಡ ಹವಿ ! 
(೯-೬೧) ರಾಘವಾಂಕಚರಿತ್ರೆ 
೯ ಜಲಧಿಕೃತ ಹೋಮ 
—(ಕಿ.ಕಾಂ. ೧೪-೧೩) ಶ್ರೀಮದ್ರಾಮಾಯಣಂ 


೧೦ ಬೂದಿಯೊಳಗಣ ಹೋಮ 
(೧೦-೧೫) ಅನುಭವಾಮೃತ 
೧೧ ಬೂದಿಯ ಲೆೊಲಿದು ಬೇಳಿದ ಹವಿಯ ವೋಲಹುದು 
--(ಸಂ. ೩-೪೦ ಉಪಶಮಪ್ರಕರಣ) ಲಘುಯೋಗ ವಾಸಿಷ್ಠ 


೧೨ ನೀರಿನೊಳ್‌" ಹೋಮವ ಗೆಯ್ದವೊಲ್‌ 


೮೩೬ ಬೋರೆ ಮೇಲೆ ಮಳೆ ಸುರಿದ ಹಾಗೆ 


೧ ಗಿರೌ ವರ್ಷತಿ ವಾಸನಃ (ಸು) 
೨ ಬೋರೆಗಲ್ಲಿನ ಮೇಲೆ ನೀರು ಎರೆದಂತೆ ; 
೩ ಮೂರ್ಪಂಗೆ ಬುದ್ಧಿಯನು । ನೂರ್ಕಾಲ ಪೇಳಿದರೆ ಸ 
ಬೋರ್ಕಲ್ಲ ಮೇಲೆ-ಮಳೆಗರೆದರಾಕಲ್ಲು 

ನೀರ್ಕೊಳ್ಳಲಹುದೆ ? ಸರ್ವಜ್ಞ (ಸರ್ವ, ಪ. ೯೩೫ 


೮೩೭ ಸಗಣಿಯ ಬೆನಕನಿಗೆ ಸಂಪಗೆ ಹೂ ಮುಡಿಸಿದರೆ ಗಂಜಳದ ವಾಸನೆ. 
ಬಿಟಿ ಕತೆ ) 


೧ ಸಗಣಿಯ ಬೆನಕಂಗೆ ಸಂಪಗೆಯಂರಳಿನಲ್ಲಿ ಪೂಜಿಸಿದರೆ ರಂಜನೆ 
ಯಲ್ಲದೆ ಅದರ ಗಂಜಳ ಬಿಡದಂ — ಬಸವೇಶ್ವರ ವಚನ 


೮೩೮ ಹಂದಿ ತೊಳೆದರೂ ಕೆಸರಿನಲ್ಲಿ ಹೊರಳೋಡು ಬಿಡದು 


ಹೋಲಿಸಿ : ಹಂದಿಗೆ ಶ್ರೀಗಂಧ ಹಚ್ಚಿದರೂ ಕೊಚ್ಚೆಯಲ್ಲಿ 
ತಿರುಗಾಡುವುದನ್ನು ಬಿಡದು 


Wess ra 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೧೬ 
೮೩೯ ಹಂದಿಗೆ ಸಕ್ಕರೆ ತುಪ್ಪ ಉಣಿಸಿದರೆ ಆನೆ ಆಗುತೈ ? 


೧. ಹಂದಿಗೆ ಸಕ್ಕರೆ ತಂಪ್ಪವನ್ನುಣಿಸಲು ದಂತಿಯಾಗಬಲ್ಲುದೆ ? 
--ಪುರಂದರದಾಸರು 


೮೪೦ ಅಂಗಡಿಮಾರಿ ಗೊಂಗಡಿ (ಕಂಬಳಿ) ಹೊದ್ದ 


ಹೋಲಿಸಿ : ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರ । 
—(೨೨-೨೭) ಹರಿಕಥಾಮೃತಸಾರ 


೮೪೧ ಇಲಿಗೆ ಹೆದರಿ ಇದ್ದ ಮನೆ ಸುಡಬಹುದೆ. ? 


೧ ಇಲಿಗಂಜಿ ಮನೆಯ ಸುಡುವರುಂಟೆ ? --- ಬಸವೇಶ ರ ವಚನ 


೨ ಕಚ್ಚುವ ತ್ರಿಗುಣಿಗಾಗಿ ಮನೆಯ ಸುಟ್ಟವರುಂಟೆ 
--ಮಡಿವಾಳ ಮಾಚಿದೇವ 


೩ ಆಖು ಭಯದಿಂದಾವಾಸಮಂ ಮಾಡದಿರ್ವರೆ 
(೧-೩೬) ಧರ್ಮಪರೀಕ್ಷೆ 


೪. ನಿಕೇತನವ ನಿಲಿಗಳುಕಿ ಬಿಡುವರೆ 
— (೧-೨೪) ಜೀವಂಧರ ಚರಿತೆ 


೫ ಸೊಳೆ ಗೆ ಹೆದರಿ ಮನೆ ಬಿಡಬಹುದೆ ? 
—ಪುರಂದರದಾಸರುೂ 


೮೪೨ ಎದುರಿಗೆ ಆನೆ ಬಂದಾಗ ಗುರ್ತಿಸದೆ ಹೆಜ್ಜೆ ನೋಡಿ "ಹೋದದ್ದು 
ಆನೆಯೋ' ಅಂದನಂತೆ 


೧ ಅನೆಗಂಡಡಿಯನಣಸುವ...ಗಾಂಪಂತೆ 
— (೯-೧೧೫) ಧರ್ಮಾಮೃತ 


೨  ಆನೆಗಂಡಡಿಯಟಸುವುದೇ —(೧-೮೦) ಸಮಯ ಪರೀಕ್ಷೆ 


೩ ` ಆನೆಗಂಡಡಿಯನಟಸುವಂತೆ | 
—(೧೨-೨೦ವ ; ಪು ೨೨೧) ಜೀವ ಸಂಬೋಧನ 


೬೦೮ 


೮೪೩ 


೮೪೪ 


೮೪೫ 


ಕನ್ನಡ ಗಾದೆಗಳ ಮಹಾಕೋಶ 
ಕಂಚು ಬಿಟ್ಟು ಹಂಚು ಹಿಡಿದ 


೧ ಕಂಚ ಬಿಟ್ಟೋಡಂ ಪಿಡಿವ,...ಮರುಳಂ ಪೋಲ್ಕುಂ 
— (೧೦-೮3 ಧರ್ಮಾಮೃತಂ 


೨ ಕಂಚನೊಲ್ಲದೆ ಬಿಟ್ಟು ಹಂಚು ಹಿಡಿದ 
| —ಮಡಿವಾಳೆ ಮಾಚಿದೇವ 


ಕಸ್ತೂರಿ ಹುರಿದು ಅರಳು ಮಾಡಿದಂತೆ 


೧. ಕತ್ತುರಿಯ ಸುಟ್ಟರಳೆ ಕುಟಕಲನು ಗೆಯ್ವರೇ 
(೮-೭೬) ಹರಿಶ್ಚಂದ ಕಾವ್ಯ 


೨ ಸುಡಿಸಿದರೊ ಕಸ್ತೂರಿಯ ನರಳಿಗೆ 
— (೪-೫-೧೧) ತೊರವೆ ರಾವಾಯಣ 


ಕೀಲಿಗಾಗಿ ದೇ ವಸ್ಥಾನ ಅಳಿದನಂತೆ 


೧ ದೇಗುಲಕೆ ಪೆರ್ಮರನಂ ಕಡಿವಂತೆ 
(೮-೯೫) ವಡ್ಡಾರಾಧನೆ 


೨ ಸ ಪಾಪಃ ಕೇಲಕಾರ್ಥೇನ ದಹನ್ನಿವ ಸುರಾಲಯಂ 
(೧೬೨) ಕರ್ಣಾಟಕ ಪಂಚತಂತ್ರಂ 


೩ ಕೀಲ್ಗೆ ದೇಗುಲಮನಟಶವಂತೆ, ನೂಲ್ಗೆ ಮಣಿಯನೊಡೆವಂತೆ 
(೮-೨೯ ; ಪು. ೧೪೮) ಜೀವಸಂಬೋಧನ 


~ 
೪ *ೌತ್‌ 


೪ ಕೀಲಿಂಗೆ ದೇಗುಲವ ಕಿತ್ತು ಹಾಯ್ಕುವ ಬಗೆ 1 
--(೩೩-೨೬ ; ೪೩-೮, ೭-೨೯) ಅಡಿಟಿಪ್ಪಣಿ 


೫ ಕೀಲಿಂಗೆ ದೇಗುಲವನಳಿವ ದರ್ಪ 
--(೩-೧೦) ಹರಿಶ್ಚಂದ್ರ ಕಾವ್ಯಂ) 


೬ ಹಿರಿಯ ಗುಡಿಯ ಕೆಡಹಿ ಮೊಳೆಯ ಪಡೆದ ವೂಳ್ಳೆ | 
—(೩೦-೩) ಸುಬೋಧಸಾರ 


೭ ಕೀಲಿಂಗೆ ದೇಗಲವಳವನ ತಪ್ಪದಂತೆ —(ಪು ೮೧:೯೮) 


BR 1143 AROSE 


ಗಾದೆಗಳ ಕಾವ್ಶ ಪ್ರಯೋಗಗಳು ೬6 


೮೪೬ 


೮೪೭ 


“೮೪೮ 


೮೪೯ 


೮೫೦ 


೮೫೧ 


೮೫೨ 


ಗಂಗೆ ಇಟ್ಕೊಂಡು ಹಿಮದ ನೀರಿಗೆ ಕೆ ಒಡ್ಡಿದ ಹಾಗೆ 
೧  ಸುರನದಿಯೇ ಶೋಯವಿರೆ ನೀರಡಸಿ ಹಿಮಜಲಕೆ ಪರಿವಂತೆ 
(ಸಂ ೨೬, ಪ, ೭೬, ಕನ್ನಡ ಜೈಮಿನಿ ಭಾರತ) 
ಅಟ್ಟ ಪಾಯಸದಲ್ಲಿ ಕೆರ ಹೆಟ್ಟಿದ 
೧ ಅಟ್ಟ ನೈವೇದ್ಯವನು ಕೆರಹಿನಲಿಟ್ಟ ಶಿ ವೊಲು 
--(ಪಂ.ಸ್ಕಂ. ಸಂ. ೧೦:೪೬) ಕನ್ನಡ ಭಾಗವತ 
ಮನೆಗೆ ಬಂದ ಮಹಾಲ ಕ್ಷ್ಮೆಯನ್ನು ಕಾಲಲ್ಲಿ ಒದ್ದಹಾಗೆ 
೧೨ ಎ 
ಬಾಗಿಲಿಗೆ ಬಂದ ಭಾಗ್ಯವನ್ನು ಬೇಡ ಅಂದ ಹಾಗೆ 


ಹೋಲಿಸಿ : ೧ ೩ರಿಬರೆ ಮೊಣಕಾಲ ನೊಡ್ಡಿದರ್‌ 
—(೩-೧೦೮;೮-೧೬೯:೧೧-೧೭) ಧರ್ಮಾಮೃತ 


೨ ಸಿರಿಬರೆ ಮೊಳಕಾಲನಾಂಪರಾದರುಮೊಳರೇ 
(೩-೬೦) ಸಮಯಂ ಪರೀಕ್ಷೆ 


೩ ಸಿರಿಬರೆ ಪೊಣಗಿಕ್ಕುವರೇ 
—(೭-೧೯) ಸೊಬಗಿನ ಸೋನೆ 


೪ ಉತ್ತಮಾಂಗಕೆ ಬಂದ ಸಿರಿಯನು ಮತ್ತೆ ಕಾಲಿಂದೊದೆವರೆ 
ಕನ್ನಡ ಭಾಗವತ 


ಹಾಲು ಹಿಡಿದು ಬೆಣ್ಣೆ ಹುಡುಕಿದಂತೆ 
ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದ (ಅತ್ತ) ಹಾಗೆ 
ಮನೆಯಲ್ಲಿ ಬೆಣ್ಣೆ ಕಾಯಿಸಿಕೊಂಡು ತುಪ್ಪಕ್ಕೆ ಸಾಲಕ್ಕೆ ಹೋದರು 


೧ ಹಾಲು ಹಿಡಿದು ಬೆಣ್ಣೆಯನರಸಲುಂಟೆ ) 
(೪೨೮) ಚೆನ್ನಬಸವಣ್ಣನವರ ವಚನಗಳು 
39 


೬೧6 ಕೆನ್ನಡೆ ಗಾದೆಗಳ ಮಹಾಕೋಶ 


೨ ಹಾಲ ಹಿಡಿದು ಬೆಣ್ಣೆಯನರಸಲುಂಟೆ 
೨-(೧೧೪) ಮಹಾದೇವಿಯಕ್ಕನ ವಚನಗಳು 


೮೫೩ ಮಜ್ಜಿ ಗೆ ಕೊಳೊ ಕೆ ಮಾಣಿಕ್ಕ ಮಾರಿದಂತೆ 


೧ ಶಿವ ಸುಖಮನಟ್‌ಯದೀ ಮಾ 
ನವ ಸುಖದ ನಿಮಿತ್ತದಿಂ ತಪಂಗೆಯ್ವವವರೊ 
ಪ್ಪುವ ಮಾಣಿಕಮಂ ತೌಡಿಂ 
ಗವಯವದಿಂ ಮಾಜುಗೊಡುವ ಮರುಳಂ ಪೋಲ್ಗುಂ 
(೧೧-೯೧) ಶಾಂತಿಪುರಾಣಂ 


ಅಲೆಗೆ ಮಾಜುವವೊಲ್‌ ಮಾಣಿಕಮಂ 
—(೪-೫೦) ಮಲ್ಲಿನಾಥ ಪುರಾಣಂ 


೩ ಮಾಣಿಕಮಂ ತವುಡಿಂಗೆ ಮಾಜುವಂತಾಗಿಕ್ಕುಕ 
(೪-೩೨) ಸಮಯ ಪರೀಕ್ಷೆ 


ls 


೪ ಅಳೆಗೆ ಮಾಣಿಕಮಂ ಕೊಳ್ಳೆಂತೆ 
(೭-೫೦ವ) ನೇಮಿನಾಥಪುರಾಣಂ, ನೇವಿ:ಚಂದ್ರ 


೫ ಅಳೆಗೆ ಮಾಣಿಕಮಂ ಮಾರುವ ತೆಅದಿ 
(೧-೪೬) ನೇಮಿನಾಥಪುರಾಣಂ, ನೇಮಿಚಂದ್ರ; 

೬ ಗಾಜಿಗೆ ಮಣಿಯಂ ಮಾರುವವೊಲ್‌ 
--(ಲೀಲಾವತಿ ಪ್ರಬಂಧ) ನೇ 


೭ ಘ(ಧ)ನ ಕಳೆಗೆ ಮಾಣಿಕಮ ನೀವನ ತೆಅಂ 
(೧-೬೩) ಪಾರ್ಶ್ವನಾಥ 


೮ ಚಿಂತಾಮಣಿಯ ನಡೆಗಿತ್ತು ಗಾಜಿನ ಮಣಿಗೊಂಡ 
ಮರುಕ್ಗೆ ದೊರೆಯಾದಂ :- 
—(೭-೯೦) ಶಾಂತೀಶ್ವರ 


೯ ರನ್ನಮನಳಿಗಿತ್ತರೆಂಬ ನಾಣ್ಮಾತಿನ ವೋಲ್‌ 
—(೮-೧೨೫) ಅಭಿನವ ದಶಕುಮಾರ 


ಗಾದೆಗಳ ಕಾವ್ಯ ಪ್ರಯೋಗಗಳು ರಿಂ 


೮೫೪ . 


೮೫೬ 


೮೫೭ 


೮೫೮. 


೧೦ ಮುತ್ತನೊಗ:ವ 'ಮೊರದ ತೌಡಿಗೆ 
(೨೩-೩೦) ಕೌಶಿಕ ರಾಮಾಯಣ 


೧೧ ವರಾಣಿಕಗೊಟ್ಟು ಮೊಸರುಗೊ ಸ್ಮುವ ಮರುನಂತಿ 
ಮೂಗು ಕೊಟ್ಟು ಕನ್ನಡಿ ತಕ್ಕೊಂಡ ಹಾಗೆ 


೧ ಮೂಗರನಿತ್ತು ಕನ್ನಡಿಯ ನೋಡುಂವರೆ 
— (೬-2) ಹರಿಶ್ಚಂದ್ರ ಕಾವ್ಯಂ 


ಒಬ್ಬನನ್ನು ಬಾರೊ ಅಂದ್ರೆ ಇಬ್ಬರು ಬಂದ್ರಾ ತಬ್ಬಲಿ ಮುಂಡೆ 
ಮಕ್ಕಳ್ರಾ 


೧ ಅಯ್ನೊ «ರು ಅಯ್ನೊ 5ರು ನಮ್ಮವರು | 
ಐದು ಹೋಳಿಗೆ ಹೊಡೆಯುವವರು ಟ 
JAN) ರ್ನ ಕರೆದರೆ ಇಬ್ಬರು ಬರತಾರ 
—(ಪು. ೫೫) ಜನಾಂಗದ ಜೀವಾಳ 
ಮಂಚದ ಕಾಲಿನಂತೆ ಪಂಚ ಪಾಂಡವರು ಮೂರೇಜನ ಅಂತ 
ಎರಡಂ ಬೆರಳು ತೋರಿಸಿದ. 


೧ ಅಂದಿರ್ದ ಪಂಚ ಪಾಂಡವರು ಮಂಚದ ಕಾಲ್ಗಳಂದದಿಂ 
ಮೂವವರೆಂದೆರಡುಂಗುಲಿಗಳಂ ಮುಂದಿಹರ್ಗೆ ತೋರ್ಪನಂತೆ 
(೫-೨೪-೩) ಕೈವಲ್ಯಕಲ್ಪವಲ್ಲರಿ 


ಮೂಳಿಯ ಮೂಗುತಿ ಹೋಗಲಾಗಿ ಮೂಲೆಯ ಕಸವೆಲ್ಲ ಹೊರಗೆ 
ಹೋಯಿತು. 


೧ ಮೂಗುತಿ ಸಿಡಿಯೆ ಮೂಲೆಯ ಕಸವ ಬಳಿದೇ ಹುಡುಕಿ 
ಕಂಡಂತೆ --(೧೮-೬) ಜ್ಞಾ ನಸಿಂಧು 


ಕೆಸರು ತೊಳೆದು ಕಾಲು ತೊಳೆದುಕೊಳ್ಳೋಕಿಂತ ತುಳಿದೇ ಇರೋದು 
ಮೇಲು 
೧೧ ತ 
೧ ಪ್ರಕ್ಷಲನಾದ್ಧಿ ಪಜ್ಯಸ್ಯ ದೂರಾದಸ್ಪರ್ಶನಂ ವರಂ 
—(ಪ್ರಕರಣ-೬) ರಾಯ್ಯೂರು ವಿಜಯ 


೬೧೨ 
ರರ 


೮೬೦ 


೮೬೨ 


ಕನ್ನಡ ಗಾದೆಗಳ ಮಹಾಕೋಶ 
ನಡೆಯುವ ಕಾಲು ಎಡವುತೆ 


— 


ನಡೆಯೋದ ಕಲಿತ ಮೇಲೆ ಎಡಗೇ ಎಡಗ್ತಾನೆ 


೧ ನಡೆವರೆಡಹದೆ ಕುಳಿತರೆಡಹುವರೆ ? 
--(೧-೨೩) ಹರಿಶ್ವಂದ್ರಕಾವ್ಯಂ 


೨ ನಡೆವರೆಡಹದೆ ಬಜಂಬರೆಡಹುವರೆ ? 


೩ ನಡೆವನೆಡಹುವನಲ್ಲ ದುಟ್‌ದವರೆಡಹುವರೆ 


—(೧-೨೮) ಜೀವಂಧರ ಚರಿತೆ 
೪ ನಡೆವರೆಡಹುವರ್‌ 
—(ಅಯೋ.ಕಾಂ, ೩೩-೩೬) ಶ್ರೀಮದ್ರಾಮಾಯಣಂ 


ಅತ್ತೆಗೆ ಅಗಸನ ಸ್ನೇಹ, ಸೊಸೆಗೆ ಬುದ್ಧಿ ಮಾತು 


೧ ಹೊದ್ದಿ ಸೊಸೆಗೆ ಬುದ್ಧಿವೇಳ್ವತ್ತೆಯಸಗನೊಳಿದ್ದಂತೆ 
(೯-೮೨) ನಾಗಕುಮಾರಚರಿತೂ 


ಅತ್ತೆ ಒಡೆದ ಮಡಕೆ ಆಡಕಲಾಗೆ, ಸೊಸೆ ಒಡೆದ ಮಡಕೆ ಅಂಗಳದಾಗೆ 


೧ ಅತ್ತೆ ವಣಡಿದ ತಪ್ಪು | ಗೊತ್ತಿಲ್ಲದಡಗಿಹುದು 
ತೊತ್ತದನು ಮಾಡಿ-ದಾಕ್ಷಣದಿ ಸುತ್ತಲುಂ 
ಗೊತ್ತಿಹುದು ನೋಡ ! ಸರ್ವಜ್ಞ 

(ಸರ್ವ, ಪ, ೧೩೩೬) 


ಆನೆ ತನ್ನ ಮೇಲೆ ತಾನೇ ಮಣ್ಣು ಹಾಕಿಕೊಂಡ ಹಾಗೆ 


ಹೋಲಿಸಿ : ಮಿಂದು ಮಿಂದು ಆನೆ ಹುಡಿ ಹೊಯ್ದು ಕೋಬಂತೆ 
—(೩೬) ಶ್ರೀ ವ್ಯಾಸರಾಯರ ಕೃತಿಗಳು 


ತೆಂಗಿನ ಮರ ಏರಿ ಕೈಬಿಟ್ಟ ಹಾಗೆ 


೧ ಮರವನೇರಿ ಕೈಬಿಟ್ಟ ಹಾಗೆ (ವ 


ಗಾದೆಗಳ ಕಾವ್ಯ ಪ ಯೋಗಗಳು ೬೧೩ 


೮೬೫ ಮರ ಕಡಿದು ಮೈಮೇಲೆ ಬೀಳಿಸಿಕೊಂಡ ಹಾಗೆ 


೧ ತಮ್ಮ ಮೇಲೆ ತಾವೇ ಮರಂಗಡಿದರ್‌ 
—(೨೮೭ವ) ಕರ್ಣಾಟಕ ಪಂಚತಂತ್ರ 


೨ ತೆಟಿನನಗಟ್ಟು ಮೇಲೆ ಕೆಡಪಿಕೊಳ ರೆ 
—ಚಿಕ ದೇವರಾಜ ವಂಶಾವಳಿ 


೮೬೬ ಬೀ (ಹು) ದಿ (ದಾರಿ)ಯಲ್ಲಿ ಹೋಗುವ ಮಾರಿಯನ್ನು ಊರ (ಮನೆ) 
ಹೊಕ್ಕು ಹೋಗು ಅಂದಂತೆ 


೧ ಹೋದ ಮಾರಿಯ ಕರೆದು ಮನೆಯೊಳೆಗಾದರಿಸಿದವರುಂಟೆ ? 
(ಅ.ಪ. ೨೦-೩೩) ಕರ್ಣಾಟಕ ಭಾರತ ಕಥಾಮಂಜರಿ 


೨ ಉಕ್ಕುಲಿಸುವನು ಗಾಂಬ ಕೂಗಿ ಮಾರಿಯನು 
(೩೩-೨೫) ಸಿಂಗಿರಾಜ ಪ್ರರಾಣಂ 


೩ ಮಾತು ಮಾತಿಂದೆ ಮಾರಿಯ 'ಕರೆದುಕೊಂಡೆ 
— (೯-೨೩) ಸಿಂಗಿರಾಜ ಪುರಾಣಂ 


೪ ಊರ ಹೊಗಿಸಿದರಳೌದಣುಾದಂ ಹೆಮ್ಮಾರಿಯನು 
—(೫-೭-೧೬) ತೊರವೆ ರಾಮಾಯಣ 


೫ ಕೂಗಿ ಮಾರಿಯ ಕರೆದುಕೊಂಬುದು ಕಣೆಯವಲ್ಲ 
(೬-೨-೫೭) ತೊರವೆ ರಾಮಾಯಣ 


೬ ಮನೆಗೆ ಮಾರಿಯ ಕೊಂಡು ಪೋಪವೊಲ್‌ 
(೩-೩೭) ಐರಾವತ 


೭ ಪೋದ ಮಾರಿಯಂ ಕರೆತಂದು ಪುರಮಂ ಪಾಳ್ಮಾಡಿದ 
—(೭-೬೩ಿವ) ನಾಗಕುಮಾರ ಚರಿತಂ 


೪ ಪೋಪ ಮಾರಿಯಂ ಕೂಗಿ ಕರೆವರೆ ? 
—ಚಿಕದೇವರಾಜ ವಂಶಾವಳಿ 


೬೦೪ ಕನ್ನಡ ಗಾದೆಗಳ ಮಹಾಕೋಶ 


೯ ಕೂಗಿ ಮಾರಿಯ ಕರೆ ತಂದಪೊಲಾದುದು 
— ಚಿಕದೇವರಾಜ ವಂಶಾವಳಿ 


೧೦ ಭಾಗ್ಯದ ಮನೆಗೆ ಮಾರಿಯ ತಹರೆ ? 
(ಅರಣ್ಯ ಕಾಂ. ೫-೩೦) ಶ್ರೀರಾಮಾಭ್ಕುದಯ ಕಥಾಕುಸುವಂ 
4 ಮಂಜರಿ 


೧೧ ಮಾರಿಯನಾಮಂತ್ರಿಸಿಕೊಂಡುಯ್ವಂತೆ 
-(೩೭೭ವ) ಕೌಶಿಕ ರಾಮಾಯಣ 


೧೨ ಕೂಗಿ ಮಾರಿಯ ಕರೆತಂದ ವೊಲಾದುದು ` 
— ಕೌಶಿಕ ರಾಮಾಯಣ 


೧೩ ಬಿಡದೆ ತಂದನು ಹೋದ ಮಾರಿಯ 
(೩೦-೧೧) ಕೌಶಿಕ ರಾಮಾಯಣ" 


೧೪ ಹೋದ ಮಾರಿಯ ಕರೆದು ಕಚ್ಚಿಸಿಕೊಂಡ | 
—(೧೩-೧೫) ಕೌಶಿಕ ರಾಮಾಯಣ 


೧೫ ಹೋದ ಮಾರಿಯ ತಂದನು 
— (೩೦-೧೧) ಕೌಶಿಕ ರಾಮಾಯಣ ' 


೧೬ ಹೋದ ಮಾರಿಯ ಕರೆದು ಮನೆಯೊಳಗಾದರಿಸಿ ಕೆಡುವಂತೆ 
--(ಕೃಷ್ಣಾರ್ಜುನರ ಕಾಳಗ, ಕವಿಚರಿತ್ರೆ-೩, ಪು. ೬೮, | 
ಮುದ್ರಣ- -೧೯೨೯೫ 


೧೭ ಹೋಗುವ ಮಾರಿಯ ಊರಿಗೆ ತರಕೊಂಡ ಹಾಗಾಯಿತಲ್ಲ ! 
--ಮಹಲಿಂಗಸ್ವಾಮಿ 
೮೬೭ ತನ್ನ ಚಿನ್ನ ಕೆಟ್ಟದ್ದಾಗಿ ಅಕ್ಕಸಾಲೆಯನ್ನು ದೂರಿದ ಹಾಗೆ 
೧ ತನ್ನ ಯ ಹೊನ್ನು ಸಲ್ಲದೆ ತಿರಂಗಿ ಬಂದೊಡೆಯಕ್ಕಸಾಲೆಯ ಕ 


ದುಣುಳತನದಲಿ ಬಯ್ಕೆ% 'ಹುದೆ ? 
(೬೬೭) ಪ್ರ ರ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬-೫ 


೮೬೮ 


೮೬೯ 


೮೭೦ 


೮೭೧ 


ಕಾಡುಹಂದಿ ಹೊಲ ಮೇದರೆ ಊರಹಂದಿ ಕಿವಿ ಕೊಯ್ದರು 
೧ ಪಂದಿ ಕೆಯ್ಯಂ ತಿಂದಡೆ ಕತ್ತೆಯ ಕಿವಿಯಂ ಕೊಯ್ದರ್‌ 


—(೭-೭೩) ಧರ್ಮಾಮ ತ 


ಹೋಲಿಸಿ: ೧ ಪಶು ಕಟುವ ಮೆಟಿ ಶೈ ದೊಡೆ ಗೂಳಿಯಂ 


ಸದೆದವನ ಕಥೆ 
— (9-೨೬) ಹರಿಶ್ಚಂದ ) ಕಾವ್ಯಂ 


ಮುಟ್ಟಿ ವಬ್ಬನ ಬಸವನಿರಿದರೆ | ಹಟ್ಟಿಯಲಿ ಕಟ್ಟಿ ರ್ದ ಕರುವನು 
ಘಟ್ಟಿಸುತ ಕೋಪದಲಿ ಕೊಂದಂತಾಯ್ತು 
— (ಸಂ ೧೪:೪೩ ನಿರ್ವಾಣ ಪ್ರಕರಣ, ಲಘುಯೋಗವಾಸಿಷ್ಮ) 


ಅಕ್ಕಿಯನು ಕರುತಿಂದೊಡೊಬ್ಬಳು ಬೆಕ್ಕ ಶೂಲಕ್ಕಿಕ್ಕಿದಳು 
—(೮-೪೦) ಕೌಶಿಕ ರಾಮಾಯಣಂ 


ಸೂಳೆ ಬಂಟಂಗಾಅದೆ ಶಂಖದ ಗೊರವನಂ ಬಡಿದರ್‌ 
(೭-೭೩) ಶ್ರೀ ರಾಮಾಶ್ವಮೇಧಂ 


ಪಾಲ್ಪಟಿಕಿಕುದೆಂದಾವಂ ಪೊಯ್ವರೇ 
—(೬-ಪು ೩೫;೨೯ನೆಯ ಸಾಲು) ಶ್ರೀ ರಾಮಾಶ ೈಮೇಧಂ 


ಪೆಂಡಿರ ದೋಷಕೆ 1 ಮಕ್ಕಳೆ ಮೂಗು ಕೊಯ್ದರಂತೆ 


ಪೆಂಡಿರ ದೋಷಕ್ಕೆ ಮಕ್ಕಳ ಮೂಗಂ ಕೊಯ್ದರ್‌ 
—(ಸ.ಆ. ೭೨ವ) ಧರ್ಮಾಮೃತ 


ಉಪ್ಪು ತಿಂದವ ನೀರು ಕುಡೀತಾನೆ 
೧  ಉಪ್ಪತಿಂದವನ್‌ ನೀರು ಕುಡಿಕ್ಕು (ಕೊಡಗು ಗಾದೆ) 
ಬೆಕ್ಕಿಗೆ ಬೆಣ್ಣೆ ಕಂಡಿತು, ಬಡಿಗೆ ಕಾಣಲಿಲ್ಲ 


೧. ಬಡಿಗಂಡನಿಲ್ಲ ಪಾಲನೆ ಕಂಡಂ 


—(೭-೧೯) ವಿಕ್ರರ್ಮಾರ್ಜುನ ವಿಜಯಂ 


೨ ಬೆಕ್ಕು ಪಾಲಂ ಕಾಣ್ಣುದಲ್ಲದೆ ಮೇಗೆ ಬಂದರಡಸುವ ಬಡಿಗೆಯಂ 


ಬ 


ಕಾಣದು --(೧೦-೮೩) (೬-೧೨೮) ಧರ್ಮಾಮೃತ 


೬೧೬ ಕನ್ನಡ ಗಾದೆಗಳ ಮಹಾಕೋಶ 


೮೭೨ ಗಂಗಮ್ಮನಂತೋಳು ಮೂರು ಸಾರಿ ಮುಳುಗುಸ್ತಾಳೆ, ಮೂರ್ಲಾರಿ 
ತೇಲಿಸ್ತಾಳೆ 


೧ ನೀರು ಹೊರಗಿಕ್ಕುವುದು ಮೂರೇ । ಬಾರಿ ಬಳಿಕದ ಪಾಪಿ 
ಜಾಡಿಸಿ ಸೈರಿಸದು _ 
—(ವಿ.ಪ, ೩-೩೬) ಕರ್ಣೂಟಕ ಭಾರತ ಕಥಾಮಂಜರಿ ' 


೨ ಮೂರು ಬಾರಿಯೆಲಿ ತಡಿಗೆ ಚಾಚುವುದಮುಧಿ 
— (೬-೪೭-೩೪) ತೊರವೆ ರಾಮಾಯಣ 


೩ ನೀರು ಹೊರಗಿಕ್ಕುವುದು ಮೂರೇ ಬಾರಿ 
(೧೨-೨೫) ಕೌಶಿಕ ರಾಮಾಯಣ ' 


೮೭೩ ಹಾಲಿಗಾದರೂ (ಹಾಕು) ಅದ್ದು. ನೀರಿಗಾದರೂ (ಹಾಕು) ಅದ್ದು 


+ 
| 
4 


೧ ಹಾಲಲದ್ದು, ನೀರಲ್ಲದ್ದು 
— (2೨-೪೭೯) ಬಸವೇಶ್ವರ ವಚನ 


೨ ಹಾಲಲದ್ದೆ ಕ ನೀರಲದ್ದಯ್ಯ | 
— (೨೭-೬೬) ಬಸವಪುರಾಣ - 


೩ ಪಾಲೊಳದ್ದಲ್ಲದೀಗಳ್‌...ನೀರೊಳದ್ದು 
(೭) ಗುಮ್ಮಟ ಶತಕ 


೪ ಭಾರ ನಿನ್ನದ್ದು ಎಂದು ನಂಬಿದ ಅನಾಥಳನು 
ಕ್ಷೇರದೊಳಗದ್ದು ನೀರೊಳಗದ್ದು ಗತಿ ನೀನೆ 
ಉದಯರಾಗ, ಹ.ಕೀ. ತೆ 


೫% ಕ್ಷೀರದೊಳದ್ದು ಕ ನೀರೊಳಗದ್ದು ಗೋವಿಂದ (೧೩) ೨ನೆಯ 


ಭಾಗ — ಕನಕದಾಸರ ಕೃತಿಗಳು 
Rg x | 
ಚ ಶ್ರ 

೮೭೪. ದಾರಿತಪ್ಪಿ ಹಾರಿದರೇನು ಫಲ x 
ದಾರಿತಪ್ಪಿದ ಮೇಲೆ ಬಳಿಕ ಚಿಂತಿಸಲೇನು, ನಿಷ್ಪೆಲವು 3 


—(೨೯-೧೦) ಕೌಶಿಕ ಗ , 


ಗಾದೆಗಳ ಕಾವ್ಶ ಪ್ರಯೋಗೆಗಳು ೬೧್ತ 
ಕಳ್ಳನ ಮನಸ್ಸು ಹುಳು ಳ್ಳ ಗೆ 
ಹೋಲಿಸಿ : ಸಶಂಕಿತರಲ್ತೆ ದೋಷಿಗಳ್‌ 
ಜಾಗ ಲಾಯ ಪಾರ್ಶ್ವನಾಥ ಪ್ರರಾಣಂ 


೮೭೫ ಜಿರಳೆ (ಬೆಣ್ಣೆ) ತಿಂದ ಬೆಕ್ಕಿನ ಹಾಗೆ 


೧ ಬೆಣ್ಣೆಯಂ ತಿಂದ ಬೆಕ್ಕಿನಂತೆ 
—(೧೩೭ವ) ಕರ್ಣಾಟಕ ಪಂಚತಂತ J 


ಬೆಣ್ಣೆಯಂ ತಿಂದ ಬೆಕಿ ನಂತೆ 


ಓ೨ 


--(೬-೧೧೫) ಧರ್ಮಾಮೃತ 


೩ ಬೆಣ್ಣೆಯಂ ನುಂಗಿದ ಬೆಕ್ಕಿನತೆಅಂ 
| — (೧೪-೪೨) ಸಮಯ ಪರೀಕ್ಷೆ ' 


೪ ಸುಣ್ಣ ತಿಂದ ತಿಮ್ಮಣ್ಣನಂದದಿ ಬೆದರಿ 
ಬೆಣ್ಣೆ ತಿಂದ ಬೆಕ್ಕಿನ ಹಾಗೆ | ಕಣ್‌ ಕಣ್‌ ಬಿಡುತ ಇಲ್ಲಿಗೆ ಬಂದಿ 
(೪೪೧) ಹ.ಕಿ.ತ. 


೮೭೬ *ಉಪಾದ್ರೇ ! ನಿಮ್ಮ ಮಗ ಬೇವಿನಕಾಯಿ ತಿಂತಾನೆ' ಅಂದ್ರೆ 
“ಕಹಿಯಾದರೆ ಅವನೇ ಬಿಟ್ಟುಬಿಡ್ತಾನೆ' ಅಂದರು 


೧ ಕಯ್ದೆಯುಣ್ಬರ ರಸಮೆಬಾರಿತುಂ 
—(ಷಷ್ಮ-ಪ೭೭) ಶಾಂತಿಪುರಾಣ 


೮೭೭ ಕತ್ತೆ ಖಂಡುಗ ಹೊತ್ತರೆ ಸೆಟ್ಟಿ ಅನಿಸಿಕೊಳ್ಳುವುದಿಲ್ಲ 
ಕತ್ತೆಯೂ ಹೊರುತ್ತೆ ಮೂರುಮಣ್ವ 


೧ ಮುತ್ತು ಹವಳಂ ಹಣಂಗಳೆ 
ಕತ್ತೆಯು ತಾಂ ಪೊತ್ತರೇನು ಬೆಲೆಯರಿದಪುದೆ ? 


೨ ಕತ್ತೆ ಬಲ್ಲುದೆ ಹೊತ್ತ ವಸ್ತ್ರದಾ ಭೋಗವನು 
—(೧-೧೨೫) ಪುರಂದರ ದಾಸರ ಕೀರ್ತನೆಗಳು 


py 


೬೧೮ ಕನ್ನಡ ಗಾದೆಗಳ ಮಹಾಕೋಶ 
೮೭೮ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ 


೧ ಕತ್ತೆ ಬಲ್ಲುದೇ ಕತ್ತುರಿಯ ವಾಸನೆಯ 
—(೩೧) ದೇವರದಾಸಿಮಯ್ಯನ ವಚನಗಳು 


{9 


ಕತ್ತೆ ಬಲ್ಲುದೆ ಹೊತ್ತ ಕತ್ತುರಿಯ ಪರಿಮಳೆವನು 
(ಹ.ಕೀ.ತ ಕೀ, ೨೨೩) 


೩ ಕತ್ತೆ ಕಸ್ತೂರಿಯ ಪರಿಮಳೆವ ಅರಿಯಲರಿವುದೆ ? 
—(ಸಂ.ಸ್ಮಂ, ಸಂ. ೭-೪೨) ಕನ್ನಡ ಭಾಗವತ 


೪ ಕತ್ತೆಯರಿವುದೇ ಕತ್ತುರಿಯ 
--(೧-೪೧) ಅನುಭವಾಮೃತ 


೫ ಕಸ್ತುರಿಯು ತಾನೇಕೆ ಕತ್ತೆಗೆ (೧-೩೯) ಜ್ಞಾನಸಿಂಧು 
೮೭೯ ಕುರುಡನ ಕೈಗೆ ಕನ್ನಡಿ ಕೊಟ್ಟ ಹಾಗೆ 


೧ ಲೋಚೆನಾಭ್ಯಂ ವಿಹೀನಸ್ಕ ದರ್ಪಣಃ ಕಿಂ ಕಂಪ್ಕತಿ 
(ಸುಭಾಷಿತ) 


ಕುರುಡಂಗೆ ಕನ್ನಡಿಯಂ ತೋಟಿಹವುಂ 
ಮೂರ್ಯನಂ ಬುದ್ಧಿವಂತನೋಲೆ ಸುಹವುಂ 
— (೧೩೬-೧೧) ಪಂಚತಂತ್ರ 


lo 


೩ ಅಂಧಕನ ಕೈಲಿ ದರ್ಪಣವಿದ್ದು ಫಲವೇನು ? 
— (6೩೯) ಬಸವೇಶ್ವರ ವಚನ 


೪ ಕಣ್‌ಗುರುಡನೇಗೈದುವುಂ ಕಾಣದಿರೆ ಮುಕುರ ಕೆಡುವುದೇ 
—(೧-೩೦) ಸೋಮನಾಥ ಚರಿತ್ರೆ 


೫ ಏಕೆ ಕನ್ನಡಿ ಕುರುಡಂಗೆ 
(ಸ. ಪ. ೯-೩೬) ಕರ್ಣಾಟಕ ಭಾರತ ಕಥಾ ಮಂಜರಿ 


೬ ಏಗೈದೊಡಂ ಕಾಣ್ಬನೇ ಅಂಧಕಂ ಮುಕುರದೊಳ್‌ 
ನಿಜ ಪ್ರತಿಬಿಂಬಮಂ. --(೧-೧೮) ಶಿವ ತತ್ತ್ವ ಚಿಂತಾಮಣಿ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೧೯ 


ಈ 


೧೦ 


೧೧ 


೧೨ 


೧೩ 


೧೪ 


೧೭ 


೧೮ 


೧೯ 


ಕಣ್ಣು ಕಾಣದ ಕುರುಡ ಕನ ಡಿ ವಿಡಿದತೆಜನಂತೆ. 
— (ಪು. ೨೩೦-೨೦) ಪ್ರಭುಲಿಂಗ ಲೀಲೆ 


ಕುರುಡಂಗೆ ಕನ್ನಡಿಯ ತೋರಿದರೆ ನೋಡ ಬಲ್ಲನೆ ಅಯ್ಯ ? 
(೬೪೫) ತೋಂಟದ ಸಿದ್ಧೇಶ್ವರ 


ಕುರುಡ ಕನ್ನಡಿಯ ಹಿಡಿದರೇನು ? ತನ್ನ ಮುಖವ ಕಾಣಲರಿಯ 
—(೧೬) ಸ್ವತಂತ್ರ ಸಿದ್ಧಲಿಂಗೇಶ್ವರ ವಜನ 


ಕಣ್ಣು ಕಾಣದವನಿಗೆ ಕನ್ನಡಿಯ ತೋರಿದಂತೆ 
--(ಹ. ಕಿ. ತ, ಕೀ. ೪೬೦) 


ಅಂಧಕರ ಕೈಗೆ ಕನ್ನಡಿ ಕೊಟ್ಟು ಫಲವೇನು? 
-- (ಪುರಂದರದಾಸರು) 


ಕುರುಡ ಕನ್ನಡಿವಿಡಿದವೊಲ್‌ 
(ಸಂ ೨-೬) ಲಘುಯೋಗ ವಾಸಿಷ್ಠ 


ಇಣದಗೆ ಕನ್ನಡಿಯದೇಶಕೆ 
—(೧-೪೦) ಅನುಭವಾಮೃತ 


ಹುಟ್ಟುಗುರುಡನ ಕ ೈಗೆ ಕನ್ನಡಿಯ ಕೊಟ್ಟಂತೆ 
—-(೧೨-೧೧) ಅಖಂಡೇಶ್ವರ ವಚನ 


ಕಾಣದನಿಗೇತಕ್ಕೆ ಕನ್ನಡಿ — (೧-೪೧) ಜ್ಞಾ ನಸಿಂಧು 


ಕುರುಡ ಬಲ್ಲನೆ ಕನ್ನಡಿಯ ಸಿಂಗರವ 
—(ಯಖ. ಕಾಂ೧.೭) ರಾಮಾಯಣ 


ಜಾತ್ಕಂಧ ಮೌಕ್ತಿಕದ ದರ್ಪಣವನು ಪರಿಕಿಸಲು ತಿಳಿದನೆ 
-.(ಸಂಲೆ-೩) ಮಹಲಿಂಗ ಲೀಲೆ 


ಕುರುಡ ಬಲ್ಲನೆ ಕನ್ನಡಿಯ ಸಿಂಗರ? (ಸನ್ಮತಿ ಶತಕ 


ಕಾಣದಂಧಕಗೇಕೆ ಕನ್ನಡಿ 


೬೨೦ ಕನ್ನಡ ಗಾದೆಗಳ ಮಹಾಕೋಶ 
೮೮೦' ಕುರುಜರ ಹಳ್ಳಿಯಲ್ಲಿ ಗಾಜೇ ಮಾಣಿಕ್ಯ 


೧ ಕುರುಬರೂರಲಿ ಗಾಜು ಮಾಣಿಕ 
(ಕರ್ಣಾಟಕ ಭಾರತ ಕಥಾ ಮಂಜರಿ) 


೨ ಕುರುಬರರಿಯದಡೇನು ಮಾಣಿಕ ಮಾನ್ಯವಲ್ಲವೇ 
(ಕನ್ನಡ ಭಾಗವತ) 
೮೮೧ ಕೋತಿ ಕೈಲಿ ಮುತ್ತಿನ ಸರ ಕೊಟ್ಟ ಹಾಗೆ 


೧ ಮುತ್ತಿನ ಹಾರ ಕಪಿಗೆ ಹಾಕಲು ಸಲ್ಲ 
—(ಕೀ, ೨೦೯) ಹ. ಕೀ. ತ. 


೮೮೨ ಕೋತಿಯ ಕೈಯಲ್ಲಿ ಹೂಮಾಲೆ ಕೊಟ್ಟರೆ ಮೂಸಿ ನೋಡಿ ಎಸೆದಿತ್ತು, 


೧ ಕಪಿಯ ಕೊರಲೊಳ್‌ ಪೂಮಾಲೆಯನಿಕ್ಕಿದಂತೆ 
(5-೧೧೭ವ) ಧರ್ಮಾಮೃತ 


lo 


ಮರ್ಕಟನ ಕೈಯ್ಯಲ್ಲಿ ಹೂಮಾಲೆಯ ವಿಸ್ತಾರಂ 
(೧೦-೩೫) ಅಭಿನವ ದಶಕುಮಾರ ಚರಿತೆ 


೩ ಮರ್ಕಟನ ಕೈಯಲಿ ಕರೆದು ಹೂಮಾಲೆಯನು ಕೊಟ್ಟಂತಾಯ್ತು 
—(ಚೆ. ಸ್ಕಂ. ಸಂ. ೧-೮) ಕನ್ನಡ ಭಾಗವತ 


೪ ಮರ್ಕಟ ಹಸ್ತ ದುಸ್ತೃಟಿತ ಮಲ್ಲೀ ಮಾಲಿಕಾವಸ್ಲೆಯಂ 
ಲ [ad $ 


೫ ಕೋಡಗನ ಕೈಯ ಮಾಲೆಯ ಕೊಟ್ಟ ತೆರನಾದುದು 
—(ಯಕ್ಷಗಾನ ಪ್ರಸಂಗ, ಗಿರಿಜಾ ಕಲ್ಮಾಣ) 


೮೮೩ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟರೆ ಅದರ ಇಂಗಿತ ಬಲ್ಲುದೆ? 


೧ ಜೇಡಂ ಮಾಣಿಕಮೊಂದಂ ಕಾಡೊಳ್‌ ಕಂಡೊರ್ಮೆ ಮೆಲ್ಲು 
ಪಗಿನಲ್ಲೆಂದೀಡಾಡಿದನ್‌ (೧-೧೨೫) ಧರ್ಮಾವ; ತ 


ವಿ ಮರ್ಕಟನ ಕೈಲಿ ಮಾಣಿಕವಿಟ್ಟು ಫಲವೇನು 
4೧-೧೦೮) ಬಸವಣ್ಣನವರ ವಚನಗಳು 


0. ನ. 1. 


ಕ ಸಾ 
ಗಾದೆಗಳ ಕಾವ್ಯಪ್ರಯೋಗಗಳು ೬೨ರ 


೩ 


೧೦ 


೧೦. 


೧೨ 


೧೩ 


LB Ves Se - 
ಮೂರ್ಪತನ ಕೈಯ್ಯ ರತ್ನ 
--(೨೩೪-೬ಪ್ರಿ ಪಾರ್ಶ್ವನಾಥ ಪುರಾಣಂ 
ಕೋಡಗಕುತ್ತಮ ಮಾಣಿಕವನು ಕೊಡಲೀಡಾಡವವೊಲು 
(ಸಂ ೧-೩೨) ನೇಮಿಜಿನೇಶ ಸಂಗತಿ 


ಮಂಗನ ಕೆ ಯ ಮಾಣಿಕ ದಂತೆ 
—(ಕೀ. ೧೮೮) ಹ.ಕೀ.ತ. 


ಮಾಣಿಕವು ಕೋಡಗನ ಕೈಯಲ್ಲಿ ಇದ್ದಂತೆ 
—(ಕೀ. ೪೬೬) ಹ.ಕ್ಲೀತ. 


ಕೋಡಗವು ಬಲ್ಲುದೇ ರತ್ನದಾಭರಣವನು 
(ಕೀ, ೨೨೩) ಹ.ಕೀ.ತ 


ಕಾಡಕಪಿ ಬಲ್ಲುದೆ ಮಾಣಿಕದ ಬೆಲೆಯ 
(ಪುರಂದರದಾಸರು) 


ಕುಮತಿ ಕಪಿಗೇಕಮಲ ಮಾಣಿಕ 
—(ಸ,ಪ. ೮-೩೪) ಕರ್ಣಾಟಕ ಭಾರತ ಕಥಾಮಂಜರಿ 


ಮಿಗೆ ರಂಜಿಸುವ ರತ್ನ ಪರೀಕ್ಷೆಯರಿವುದೇ ಕಪಿ 
(೧-೦೮) ಜೀವಂಧರ ಚರಿತೆ 


ಮಾಣಿಕ್ಯಮಂ ಧೂರ್ತ ವಾನರನೇಂ ಬಲ್ಲುದೆ 
(೪೧-೪೦) ವೃಷಭೇಂದ್ರವಿಜಯಂ 


ಕಪಿಯ ಕೈಯಲಿ ಮಾಣಿಕ ಸಿಕ್ಕಿದಂದದಿ 
—(೬-೧೧೦) ಪದ್ಮಾವತೀ ಚರಿತೆ 


ಕಹಿಯ ಕೆ ೈಯ್ಮಲ್ಲಿ ರತ್ನವ ಕೊಟ ರೆ ಅದು ಹಣ್ಣೆಂದು ಕಡಿದು 
ನೋಡಿ ಕಲ್ಲೆಂದಂ ಬಿಸುಡುವುದಲ್ಲದೆ ಆ ರತ್ನದ ದಿವ್ಯಬೆಳಗನರಿವು 
ದೇನಯ್ಯ —(೧೦-೧೩) ಅಖಿಂಡೇಶ್ವರ ವಚನ 


೬೨೨ 


೧೪ 


೧೫ 


೧೬ 


೧೭ 


ಕನ್ನಡ ಗಾದೆಗಳ ಮಹಾಕೋ 


ಮಾಣಿಕ 5 ಮರ್ಕಟ 3ನ ಕೈಯಲಿ ಕೊಟ್ಟಿ ತರ 
ಕಪಿ ರತ್ನಂ ಬಲ್ಲುದೆ 
—(ಅಭ್ಯಾಯ ; ೧-೨೩) ಪರಶ:ರಾಮ ರಾಮಾಯಣ 


ತಿಳಿವುದೆ ಶಾಖಾಮೃಗಮೋ 1 ನೆಲೆ ಮಾಣಿಕದಿರವನದರ 
ಬೆಲೆಯಂ ನೆಲೆಯಂ (೨೪) ಕನ್ನಡ ನೀತಿಸಾರವು 


ಮರ್ಕಟಗೇಕೆ ಮಾಣಿಕವು ? 


೮೮೪ ಮಾನು ಬಲ್ವೆ ತಾನಿರುವ ನೀರು ಸವುಳು ಸ್ವಾ ದ ಅನ್ನುವುದನ್ನ ? 


೧ ಮಾನು ಬಲ್ಲುದೆ ನೀರು ಸೌಳು ಸ್ವಾದೆಂಬುದನು 


(ಕೀ. ೨೨೩) ಹ.ಕೀ.ತ. 


೮೮೫ ಹಂಚಿನಲ್ಲಿ ಉಣ್ಣೋನಿಗೆ ಹರಿವಾಣ ಯಾಕೆ ? 


೧ ಓಡೊಳಗೆ ತಿಂಬುವಗೆ ಹರಿವಾಣವೇಕೆ ? 


(ಕೀ. ೨೨೫) ಹ.ಕೀ. ತ. 


೮೮6೬ ಶ್ವಾನನ ಮುಂದೆ ಗಾನ ಮಾಡಿದ ಹಾಗೆ 


೧ ಶ್ವಾನ ಬಲ್ಲುದೆ ರಾಗ ಭೇದಂಗಳ ? 


ಕೀ. ೨೨೩) ಹ,ಕೀ.ತ. 


೮೮೭ ಹುರಿಯುವ ಹಂಚು ಅವಲಕ್ಕಿ ರಂಚಿ ಹೇಗೆ ತಿಳಿದೀತು ? 


೧ ಓಡೆತ್ತಬಲ್ಲುದೋ ಅವಲಕ್ಕಿ ರುಚಿಯ ? 


೮೮೮ ಹೇನಿಗೆ ಮುಡಿದ ಹೂವಿನ ಪರಿಮಳ ಗೊತ್ತೆ ಕೈ 


೧ ಹೇನು ಬಃ ಲ್ಲದೆ ವಯಡಿದ ಹೂವಿನ ಪರಿಮಳವ ? 


—ಬಸವಣ್ಣ ನವರ ವಚನ . 


(ಕೀ. ೨೭೩) ಹ.ಕೀ.ತ. 


i 


Pa © ಬಾ 


ಇವ್ರ 
ಚ 


ಟಾಟ 


ರ 


ಗೊದೆಗಳ ಕಾವ್ಯ ಪ್ರಯೋಗಗಳು ೬೨ 
೮೮೯ ಪ್ರಾಣ ಬಿಟ್ಟು ಮಾನ ಕಾಯಿ 
೧ ವ್ರಾಣಂ ವಾಪಿ ಪರಿತ್ಯಜ್ಯ | ಮಾನೋ ರಕ್ಷ್ಯಸ್ಸದಾನ ಭಿಃ 1 
ಅನಿತ್ಯಮಧ್ರುವಂ ಪ್ರಾಣಂ | ಮಾನಮಾಚಂದ ್ರಿ ತಾರಕಂ ॥ 
(ಸಂ) 
೨ ಅಸುವನಳಿದಾದಡೆಯು ಸಂರಕ್ಷಿಸಲು ಬೇಕಭಿಮಾನವನು 


(ಯು, ಕಾಂ ೧೯-೩೦) ಶಿ ೀರಾಮಾಭ್ಯುದಯ ಕಥಾ 
ಕುಸುಮಮಂಜರಿ 


೮೯೦ ಮಾನ ಹೋದ ಮೇಲೆ ಮರಣದವಾದ ಹಾಗೆ 


ಹೋಲಿಸಿ : ಆಪಯಂಶೊ ಯದ. ಕಿಂ ಮೃತ್ಯುನಾ 
AN ನೀತಿ, ಪದ್ಮ-೪೫) 


೨ 


ಮಾನಭಂಗಮೆ ಮರಣಕ | 
-(೧೨-೧೭೮) ನೇಮಿನಾಥ ಪುರಾಣಂ, ಕರ್ಣಪಾರ್ಯ 


೨ ಮಾನಭಂಗಂ ತಾನಿದು ಮರಣಕ್ಕಮಧಿಕಂ : 


—(೧೨-೯೭) ಜಗನ್ನಾಥ ವಿಜಯಂ 


೩ ಪೋದಭಿಮಾನಮಿಂ ಮಗುಳೆ ಬರ್ಪುದೆ, ಸಾಲ್ವುದು ಮಾನಹಾನಿ 
ಯಿಂದಾದ ಬರ್ದುಂಕದೇವುದು ? 
—(೭-೧೩೧) ಶಾಂತೀಶ್ವರ ಪುರಾಣಂ 


೪ ಮಾನಧನರಿಗೆ ವಧಯೆನಿಪುದಭಿಮಾನ ಭಂಜನ 
—(ಅ.ವ. ೨೨-೪೦) ಕರ್ಣಾಟಕ ಭಾರತ ಕಥಾಮಂಜರಿ 


೫ ಮಾನಿಗೆ ಮಾನಭಂಗವೆ ಭಂಗ 
—(೧೩-೩೧) ಸೊಬಗಿನ ಸೋನೆ. 


೬ ಪಡೆದಪಮಾನದಿಂ ಮರಣ ಮಿನ್ನುಂಟೆ ? 
—-(೩-೨-೨) ಕೈವಲ್ಯ ಪದ್ಮತಿ 


೮೯೧ ಊರ ಮುಂದೆ ಎಕ್ಕಡದಲ್ಲಿ ಹೊಡೆದು ಒಲೆ ಮುಂದೆ ಕಾಲು ಕಟ್ಟಿಕೊಂಡ 


೬:೪ ಕನ್ನಡ ಗಾದೆಗಳ ಮಹಾಕೋಶ 


೧ ಊರಜ್‌ಯ ಕೊಲೆಹರೆದು ಹೋಹುದೆ ಯಾಗಾರದೊಳಗೆ y 
ಕಾಲ್ವಿಡಿಯೆ (೩೫-೫೨) ರಾಮನಾಥಚರಿತೆ 


೮೯೨ ಮುಂದಲೆ ಕೊಯ್ದು ಮುಡಿಗೆ ಹೂವು ಮುಡಿಸಿದ ಹಾಗೆ 


೧ ಮುಂದಲೆಯ ಕೊಯ್ದು ಮುಡಿಗ್ದ್ಹೂವು ಮುಡಿಸಿದಂತೆ 
—(ಕೀ ೨೨೭) ಹ.ಕೀ.ತ. 


೮೯೩ ಮೂಗು ಕೊಯ್ದು ಮೊಗ್ಗಿನ ತುರಾಯಿ (ಕನ್ನಡಿ ಕೊಟ್ಟ ಹಾಗೆ) 


೧  ಮೂರ್ಗನಟ್‌ದು ಕನ್ನಡಿಯಂ ತೋಯುವಂತೆ 
—(ನ.ಆ-೨೧೦ ವ) ಧರ್ಮಾಮ ತೆ 


೨ - ಕೊಯಿದ ಮೂಗಿಗೆ ಕನ್ನಡಿಯ ತೋಟುವಂತೆ 
—(೨-೩೦೪) ಬಸವೇಶ್ವರ ವಚನ 


೩ ಮೂಗಂ ಕೊಯ್ದು ಕನ್ನಡಿಯ ತೋಟುವಂತೆ 
— (6-೧೨) ಹರಿಶ್ಚಂದ್ರ ಕಾವ್ಯಂ 


೪ ಮೂಗನಿತ್ತು ಕನ್ನಡಿಯ ನೋಡುವರೆ ? 
— (೮-೭೬) ಹರಿಶ್ವಂದ್ರಕಾವ್ಯಂ 


೫ ಮೂಗನರಿದಿಬ್ಬಗೆಯಿಂದೊರಸಿ ತೋಜ?ಸನೆ ಕನ್ನಡಿಯ 
(ಕಾಂ ೫, ಸಂ೫೯, ಪ ೪೦) ಬಸವ ಪುರಾಣ 


೬ ಮೂಗ ಕೊಯ್ದು ಕನ್ನಡಿಯ ತೋರಿ $ 
(೨೮) ಘನಲಿಂಗಿದೇವರ ವಚನ 


೭ ಮೂಗು ಕೊಯ್ದು ಮೂದಲಿಸಿ ಮತ್ತೆ ತಂದು ದರ್ಪಣ 
ತೋಹಖುವಂತೆ — (೧೯-೩೨) ಸಿಂಗಿರಾಜ ಪುರಾಣಂ 


೮ ತೊಗಲ ಮೂಗ್ಗರಿದು ಚಿನ್ನದ ಮೂಗನಿತ್ತಂತೆ 


೯ ಮೂಗರಿದು ಕನ್ನಡಿಯ ಕೈಗೀವೆ 


(೧೬-೩೯) ರಾಘವಾಂಕ ಚರಿತೆ 


ಮವ ಬ jo 


೮೯೪ 


೮೯೫ 


೮೯೭ 


40 


ಗಾವೆಗಳ-ಕಾವ್ಶ ಪ್ರಯೋಗಗಳು ೬೨೫ 


ಅಡಿಕೆಗೆ ಹೋದ ಮಾನ ಆನೆ ಕೊಟ ರೂ ಬಾರದು 
೧ ಅಡಿಕೆ ಹೋಳಿಗೆ ಹೋದ ಮಾನ । ಆನೆ ಕೊಟ್ಟ ರು ಬಾರದೊ 
(ಕೀ. ೪೮೭) ಹ.ಕೀ.ತ. 
ತಾಗಿದವ ಬಾಗಿಯಾನು 
೧ ತಾಗಿ ಬಾಗಿದಂತೆ 
—(ತೃ.ಆ. ೩೪ ವ) ವಿಕ್ರಮಾರ್ಜುನ ವಿಜಯಂ 
೨ ತಾಗಿ ತಲೆಯೊಡೆದವರು ಭಾವಿಸೆ ಬಾಗದಿಹರೇ 
(೮-೨೮) ಪ್ರಭುಲಿಂಗ ಲೀಲೆ 
೩: ತಾಗಿ ಬಾಗಲದೇಕೆ ದೇಹತ್ಯಾಗ ಪರಿಯಂತ 
—(ಚೆ.ಸ್ಕಂ, ಸಂ. ೧:೩೦) ಕನ್ನಡಭಾಗವತ 
೪ ತಾಗುವ ಮುನ್ನವೆ ವೇ ಬಾಗುವ ತಲೆ ಲೇಸು 


— (C೪೧೪) ಸರ್ವಜ್ಞ 


ಜತಿ 


ತಾಗಿದಲ್ಲದೆ ಬಾಗರೆಂಬ ನಾಣ್ಣುಡಿ 
—(ಸಂ. ೧೨:೬೭) ಬಿಜ್ಜಳನ ಚರಿತ್ರೆ 


ಬಿಸಿ ಪರಮಾನ್ನದಲ್ಲಿ ಬಾಯ್ದು ಟ್ಕೊ ೦ಡ ಮೊಸ ಸರನ್ನು ಊದಿ ಊದಿ 


. ಕುಡಿಯಿತು 
೧ ಬಾಲಃ ಪಾಯಸ ದಗ್ಗೋ ದಧ್ಯಪಿ ಪೂತ್ಮೃತ್ಯ ಭಕ್ಷಯತಿ 
— (ಸು) 
೨  ಬಿಸಿದಪ್ಪ ತುಪ್ಪಮನಜ'ಯದೆ ಶಿಶು ನುಂಗಿದಂತೆ 
--ಧರ್ಮಾಮೃತ 


ಅವರವರಿಗೆ ಎಣ್ಣೆ ಗೂ ಸೀಗೆಗೂ ಹೆ ಹೇಗೊ ಹಾಗೆ 


೧ ಎಣ್ಣೆ ಸೀಗೆ 


—(೧೩-ಪು ೧೧೧ ; ೧೦ನೆಯ ಸಾಲು) ಫ್ರೀರಾಮಾಶ ಮೇಧಂ 


೬೨೬ ಕನ್ನೆಡ ಗಾದೆಗಳ ಮಹಾಕೋಶ 


೨ ಒಬ್ಬ ಿರಿಗೊಬ್ಬ ರು ಎಣ್ಣೆ ಸೀಗೆಕಾಯಿಯಂತೆ 
(ನೀಗಟ್ಟು ೯೦) 


೮೯೮ ಇದ್ದ ಊರಿನ ಹಗೆ ಸಲ್ಲ, ಕದ್ದು ಕೊಂಬರ ನೆರೆ ಸಲ್ಲ 


೧ ಬಿದ್ದ ಮೊಲೆಯಳು ಹೊಲ್ಲ । ಇದ್ದೂರ ಹಗೆ ಸಲ್ಲ! 
(ಸರ್ವ, ಪ. ೧೫೮೩) 


ರ್ಲ೯ ಬೆಣ್ಣೆ ಬೆಂಕಿಗೆ ಮೈರಿ, ಸುಣ್ಣ ಕಣ್ಣಿಗೆ ವೈರಿ, 
ಣ ೪” ಣ ಣ ೮ 


೧ ಬೆಣ್ಣೆ ಬೆಂಕಿಗೆ ವೈರಿ, ಸುಣ್ಣ ಕಣ್ಣಿಗೆ ವೈರಿ 
ಜೀವಕ್ಕೆ ವೆ ರಿ ಹಗೆಯೋರು-ತಮ್ಮಯ್ಯ 
ಚಿನ್ನಕ್ಕೆ ವೆ ರಿ ತಳವೋರು —(ಹೊನ್ನಬಿ, ಪು. ೧೪೧) 


೯೦೦ ಮನುಷ್ಯ ತನಗೆ ತಾನೇ ಶತ್ರು, ತನಗೆ ತಾನೇ ಮಿತ್ರ 


೧ ಆತ್ಮೈಹ್ಯಾತ್ಮನೋ ಬಂಧುರಾತ್ಮೆ,ವ ರಿಪುರಾತ್ಮನಃ 
—(ಭ.ಗಿ, ಅ,೬, ಶ್ಲೋ.೫) 


೯೦೧ ಸಾಲವನ್ನೊ ರೋಗವನ್ನೂ ಶತ್ರುವನ್ನೂ ಮೊದಲು ಕಳೆದುಕೊ 


೧ ಯಣ ಶೇಷ ಶ್ವಾಗ್ನಿ ಶೇಷಃ ಶತ್ರು ಶೇಷಸ್ತಥೈವಚ 
ಪುನಃ ಪುನಃ ಪ್ರವರ್ತಂತೇ ತಸ್ಮಾ ಚ್ಹೇಷಂ ನರಕ್ಷಯೇತ್‌ 
(ಸು) 
| 
೨ ವಿರೋಧಿಯುಮಂ ವ್ಯಾಧಿಯುಮಂ ಬಳೆಯದ ಮುನ್ನವೆ ಈ 
ಕಿಚಿದೆಂದು ಕಡೆಗಣಿಸದೆ ಕಿಡಿಸುವುದು ಕಜ್ಜಂ 
(ಪು ೧೯೨-೧೭ವ) ನೇಮಿನಾಥ ಪುರಾಣಂ 


೩ ಎಳವೆಯೊಳೆ ತನ್ನ ವೈರಿಯ ಮೊಳೆಯುಮನೆಗೆ ತಪ್ಪರುಜೆಯ ' 


ಮೊಳೆ ಯಃಮನೊಗೆದಾಗಳೆ ಕಳೆಗೆ 
— (೧೧-೩೫) ಸುಕುವಹರ ಚಂತೆ 


೪ ಸಾಲವನು ಶತ್ರುವನು ವಹ್ನಿ | ಜ್ಞಾಲೆಯನು ರೋಗವನು 


« ಇ 


ಗಾದೆಗಳ ಕಾವ್ಯ ಪ್ರಯೋಗೆಗಳು ೬೨೭ 


ತ್ಕಾಲದಲಿ ಹಟ*ಗಡಿಯದಿದ್ದರೆ ಬಳಿಕ ಸಾಧ್ಯವಲಾ 
(೧೨-೪-೪೩) ಕನ್ನಡ ಭಾಗವತ 


೯೦೨ ತಾವು ಮಾಡುವುದನ್ನು ಗಂಧರ್ವರು ಮಾಡಿದರು 
೧ ಅಸ್ಮಾಭಿರ್ಯದನುಷ್ಕೇಯಂ ಗಂಧರ್ವೈ ಸ್ತದನುಷ್ಮಿತಮ್‌ 
(ಸಂ. ಭಾರತ) 


೨ ಎಸಗುವುದು ನಾವಾವ ಕಾರ್ಯದೊ 
ಳಸುವನಿಕ್ಕಿ ತದರ್ಥವನು ಪರ 
ರೆಸಗಿದೊಡೆ ನಮಗೇನು ಬಾಧಕವೆಂದನಾ ಭೀಮ 
--(ಅ.ಪ. ಸಂ ೭೦-ಪ-೧೨) ಕರ್ಣಾಟಕ ಭಾರತ ಕಥಾಮಂಜರಿ 


೯೦೩ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು 


೧ ನೆಪ್ಪಿಂಗೆ ನೆಪ್ಪುಗೊಳ್ಳದೆ ಮಾಣೆಂ 
—(೧೧-೨ ಗದ್ಯ) ವಿಕ್ರಮಾರ್ಜುನ ವಿಜಯಂ 


೨ ನೇರ್ಪಿಂಗೆ ನೇರ್ಪು 
(೭-೪೮) ಸಾಹಸ ಭೀಮವಿಜಯ 
ಹೋಲಿಸಿ: ಕಿರ್ಚಿಂಗೆ ಕಿರ್ಚು ಮರ್ದಕ್ಕುಂ 
— (೪-೭೧) ಪಾರ್ಶ್ವನಾ ನಾಥಪುರಾಣ 
೯೦೪ ಮುಳೆ ನ್ನು ಮುಳಿ ನಿಂದಲೇ ತೆಗೆಯಬೇಕು 


೧ ಪಾಟಿಸುವೆನೊಯ್ಯನೆ ಮುಳ್ಳೊಳೆ ಮುಳ್ಳನ್‌ 
(೯-೬೭) ವಿಕ್ರಮಾರ್ಜುನ ವಿಜಯಂ 


೨ ಮುಳ್ಳನಾ ಮುಳಿ ಗಂದ ತೆಗೆವೊಲ್‌ 
— (ಕನ್ನಡ ಆದಿತ್ಯಪುರಾಣ) 


೩" ಮುಳು ಸ ಮುಳೆ ಲಿ ತೆಗೆಯಬೇಹುದು 
—(೫-೭) ಕೌಶಿಕ ರಾಮಾಯಣ 
ಹೋಲಿಸಿ : ವಜ್ರವನ್ನು ವಜ್ರದಿಂದಲೇ ಕೊಯ್ಯಬೇಕು 
(ವಜ್ರಂ ವಜ್ರೇನ ಛಿದ್ಯತೆ) 


೬೨೮ ಕನ್ನಡ ಗಾದೆಗಳ ವುಹಾಕೋಶ 
೯೦೫ ಹೆಣ ಕೊಂದು ಸೇಡು ತೀರಿಸಿಕೊಂಡರು 


೧ ಪೆಣನಿರಿದು ಪಗೆಗೊಂಡರೆಂಬ ನಾಣ್ಣುಡಿ 
—(೧೨-೨೯ ಪ) ವಿಕ್ರಮಾರ್ಜನ ವಿಜಯಂ 


೨ ' ಪೆಣನಿರಿದು ಪಗೆಯೇಕೆ ? 
—(ಕ.ಪ. ೧೭-೪೧) ಕರ್ಣಾಟಕ ಭಾರತ ಕಥಾಮಂಜರಿ 


೩ ಹೆಣನನು ಹೊಯ್ದು ಹೆಸರುಂಟೆ? 
— (೩೩-೨೧) ಕೌಶಿಕ ರಾಮಾಯಣ 


೯೦೬ ಆನೆಗೆ ಗುಂಗುರು ಕಾಡಿದಂತೆ 


ಹೋಲಿಸಿ : ೧ ಬೆಟ್ಟಮಂ ಗುಂಗುರು ಕಾಡಿತ್ತು 
(೧೩-೧೨೨) ಧರ್ಮಾಮೃತ 


' ೨ ಗುಂಗುರು ಮುಸುಕಿದೊಡಾನೆಯಳು ಫವುದುಂಟೆ ? 
—(೧೮-೧೧೩) ನಾಗಕುಮಾರ ಚರಿತಂ 


೯೦೭ ಕಿಡಿಯಿಂದ ಕಾಡು ಸುಡಬಹುದು 


೧ ಕಿಡಿ ಕಿಜೆದಾದೊಡಂ ಸುಡದೆ ಕಾನನಮಂ 
(೪-೪೮) ರಾಮಚಂದ್ರ ಚರಿತಪುರಾಣಂ 


೨ ಕಿಡಿ ಕಿರಿದಾದೊಡೆ ದಂದಹ್ಯ ಮಾನವನುರೆ ಮಾಡದಿಹುದೇ 
ಕಾನನವನು —(೨೪-೪೦)ನೇಮಿಜಿನೇಶ ಸಂಗತಿ 


೩ ಬಿತ್ತರದಡವಿಯನದೊಂದೆ ಕಿಡಿ ಸುಟ್ಟುರುಪದೆ 
—(ಪು ೪೧೯-೫) ಸಾಳ್ವಭಾರತ 


೪ ಎಳ್ಳಿನಷ್ಟು ಕಿಚ್ಚು ಮನೆಗಳೆಲ್ಲ ಸುಡದೆ ನಿಲ್ಲುವುದುಂಟೆ ? 
-- (ಯಕ್ಷಗಾನ ರಾಮಾಯಣ-ಪಾರ್ತಿಸುಬ್ಬ) 


೯೦೮ ಹಾವು ಮರಿಯಾದರೂ ವಿಷ ಮರಿಯಲ್ಲ 


೧ ಹಾವಿನ ಮರಿ ಹಾವಿನಂತೆ — (೪-೪೨) ಪದ್ಮಾವತಿ ಚರಿತೆ 


ಗಾದೆಗಳ ಕಾವ, ಪ್ರಯೋಗಗಳು ೬೨೯ 


3 ೧ ಸರ್ಪನ ಮರಿ ಸಣ ಕ್ಕಿದ ರೇನು 
ಕ" ಎ 


ಸ 

ಣ 

ಸಣ್ಣಕ್ಕಿದ್ದರೂ ವಿಷ ಬಹಳ । ಅತ್ತಿಗೆ 
೦ಎ 

ಸ 


ಣ್ಣವಳ ಕೆಣಕಿ ಕೆಡಬೇಡ 


ಹೋಲಿಸಿ: ೧ ಕರಗಸದ ನಡು ಬಡವಾದರೆಯು ಕುರಿ 
ಕುಯ್ದಿಕ್ಕದೇ ತರುವ ? 
--(ಆ.ಪ. ೮-೨೮) ಕರ್ಣಾಟಕ ಭಾರತ ಕಥಾಮಂಜರಿ 


೨ ಚೇಳ್‌ ಚಿಕ್ಕದೆಂದಳ್ಕಿರಿಂ ತೆಗೆಯಲ್‌ ಕಚ್ಚದೆ 
—(೪೧) ಸೋಮೇಶ್ವರ ಶತಕ 


೯೦೯ ಇರುವೆ ಹೊಡೆಯೋಕೆ ಒನಕೆಯೇ ? 


೧. ಇರುವೆಗಾಯುಧವೇಕೆ ? 
—(೧೫-೬೩) ಕೌಶಿಕ ರಾಮಾಯಣ 


೯೧೦. . ಉಗುರಿನಿಂದ ಹೋಗುವುದಕ್ಕೆ ಕೆ: ಡಲಿ ತಕ್ಕಂಡ ಹಾಗೆ 


೧ ಉಗುರಿಂದ ಪೋಪುದಕೇತಕೆ ಕೊಡಲಿಯ ತೆಗೆವೆ ? 
| — (೩೫-೩೯) ರಾಮನಾಥಚರಿತ 


೨ ಉಗುರಿನಲಿ ಹೋಹುದಕೆ ಕೊಡಲಿಯ ನೆಸೆಯಬೇಕೆ ? 
— (ಪು ೪೬೧-೬೪) ಸಾಳ್ವಭಾರತ 


೩ ಉಗುರಿಂದ ಹೋಹುದಕೆ ಕೊಡಲಿ ? 
--(ರಾಯಸದ ಬೆಟ್ಟಸಂಧಿ-೧೭) ಭರತೇಶ ವೆ ಭವ 


೪  ಉಗುರೊಳು ಬಾಜಿಪ ಬೀಣೆಗೊನಕೆಗೊಂಬ ಬಗೆ ! 
—(೬-೨೭) ಹದಿಬದೆಯ ಧರ್ಮ 


೫ ಉಗುರಿಂ ಚಿವುಡಲ್ಪಗುವೊಂದು ಕಚ್ಚಕ್ಕೆ ಕೊಡಲಿಯೊಂದಂ 
ನೆರಮಂ ಪಾರ್ವರೇ ? 
—(೮-ಪು ೫೮;೨೨-೩೩ನೆಯೆ ಸಾಲು) ಶ್ರೀರಾಮಾಶ್ವಮೇಧಂ 


೯೧೧. ಗುಬ್ಬಿಯ ಮೇಲೆ ಬ್ರಹ್ಮಾಸ್ವವೆ ? 


೬೩೦ - ಕನ್ನಡ ಗಾದೆಗಳ ವ-ಪಾಕೋಶ 


ಹೋಲಿಸಿ : ಪಕ್ಷಿಗೆ ತೊಡಲದೇತಿಕೆ ಪಾಶುಪತಮಂ 
(೨೧-೪೧) ಬಸವಪುರಾಣ 


೯೧೨ ನರಿಕೊಂದರೆ ಬರಿ (ವಾಸನೆ) ಹೇಲು 


೧ ನರಿಯಂ ಬಡಿದೊಡೆ ಪೇಲ್‌ಸುರಿಗುಂ 
—(೧೩-೧೨೭) ಧರ್ಮಾಮೃತ 


೯೧೩ ಬಾಳೆ ಹಣ್ಣು ಕೊಯ್ಕೋಕೆ ಗರಗಸ ಯಾಕೆ ? 
೧ ಬಾಳೆ ಹಣ್ಣಿಗೆ ಕೊಡಲಿ ಬೇಕೆ ? (ಕನಕದಾಸರ ಕೀ) 


೨ ಬಾಳೆಯ ಹಣ್ಣಿಗುಂಟೆ ಗರಗಸ 
(ಸಂ ೧೦-೭೦) ಚೆನ್ನಬಸವಪುರಾಣ 


ಹೋಲಿಸಿ: ೧ ಎಳೆಗೊನೆಯ ಚಿವುಟುವಡೆ ಕೊಡಲಿಯ 
ತಳಿಸುವರೆ 
—(೬-೨೩-೧೦) ತೊರವೆ ರಾಮಾಯಣ 


೨ ಕೊಡಲಿಯೇ ಕೆಳಗೊನೆಗೆ 
— (೬-೧-೨) ತೊರವೆ ರಾಮಾಯಣ 


೯೧೪ ಶಾಟ ಸುಟ್ಟರೆ ಇದ್ದಲೂ ಅಲ್ಲ, ಬೂದಿಯೂ ಅಲ್ಲ 
.. 


೧ ತುಷ್ಟೇಸತಿ ನ ಲಾಭಾಯ ರುಷ್ಟೇ ನಾಶಾಯ ನೈವಚ 
ಪ್ರಜ್ವಲಿತಾನಿ ಶಪ್ಪಾಣಿ ನಾಂಗಾರಾಯ ನ ಭಸ್ಮನೇ (ಸಂ) 


೯೧೫ ಆನೆಗೆ ಸೊಳ್ಳೆ ಕಡಿದ ಹಾಗೆ 


೧ ಗುಂಗುರಿನ ದಷ್ಟಕೆ ಮದಿತಗಜಮಂಜುವುದೆ ? 
(ಯು. ಕಾಂ. ೯-೩೪) ಶ್ರೀರಾಮಾಭ್ಯುದಯ 
ಕಥಾಕುಸುಮ ಮಂಜರಿ 


೯೧೬ ಆನೆ ಮೇಲೆ ಹೋಗುವವನನ್ನು ಶ್ವಾನ ಕಚ್ಚುವುದುಂಟೆ ? 


೧ ಆನೆ ಮೇಲೆ ಬಪ್ಪಗೆ ಶ್ವಾನ ಕಚ್ಚಬಲ್ಲುದೆ ? ಕ 
ಬಸವಣ್ಣನವರು 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೩೧ 


೯೧೭ ಉಡೀಲಿ ಸುಣ್ಣ ಕಟೊ ಹಂಡು ಮಡು ಬಿದ್ದಹಾಗೆ 
ಉಡೀಲಿ ಕೆಂಡ ಧರಿಸಿದಂತೆ 


೧ ಸುಣ್ಣ ಕಲ್ವುಡಿಗಟ್ಟಿ ಮಡುವಿನೊಳಿಟಕದಂತೆ 


ಹೋಲಿಸಿ : ಕೆಂಡವ ಮಡುಲೊಳಿಕ್ಕುವುದರ್ತಿಯೇ ? 
--(ಅ.ಪ. ೨೦-೪೦) ಕರ್ಣಾಟಕ ಭಾರತ ಕಥಾಮಂಜರಿ 


೯೧೮ ಕಾದ ನೀರು ಮನೆ ಸುಡಲಾರದು 


೧ ಕಾಯ್ದ ಬೆನ್ನೀರ್‌ ಮನೆ ಸುಡದು 
— (೯-೩೮) ವಿಕ್ರಮಾರ್ಜುನ ವಿಜಯಂ 


೨ ಕಡುಗಾಯ್ದುಂ ನೀರ್‌ ಮನೆಯಂ ಸುಡಲಜ್‌ಗುಮೆ ? 
(೨-೧೦೧) ಧರ್ಮಾಮ ತ 


೩ ಎನಿತುಂ ಕಾಯ್ದು ೦ ಬೆಂನೀರ್‌ ಮನೆ ಸುಡದು 
—(೨೩೫) ಕಾವ್ಯಾವಲೋಕನ 


೪ ವಎನಿತುಂ ಕಾಯ್ದುಂ ಬೆಂನೀರ್‌ ಮನೆ ಸುಡದು 
(೪-೧೯೩-೩) ಶಬ್ದಮಣಿ ದರ್ಪಣ 


೯೧೯ ಕೆಂಡದ ಗಿರಿಗೆ ಅರಗಿನ ಬಾಣದಲ್ಲಿ ಹೊಡೆದಂತೆ 


೧ ಕೆಂಡದಗಿರಿಯನರಗಿನ ಬಾಣದಲೆಚ್ಚಡೆ ಮರಳಿ ಬಾಣವನಅಸ 
ಲುಂಟೆ ? —(೬೮೩) ಪ್ರಭುದೇವರ ವಚನಗಳು 


೨ ಹೋಲಿಸಿ: ಉರಿಯ ರಾಜ್ಯವ ಸೂರೆಗೊಳೆಲೆನುತರಗು 
ಪರಿದವೊಲಾಯರ್ತು 
--(ಭೀ.ಪ. ೮-೫೭) ಕರ್ಣಾಟಕ ಭಾರತ ಕಥಾಮಂಜರಿ 


೯೨೦ ಕೆಂಡ ತಕ್ಕೊಂಡು ಮಂಡೇಲಿಟ್ಟುಕೊಂಡರಂತೆ 


೧ ಅಣಗಿಸೆ ತಲೆಯೊಳ ವೆಯಂ ಮಿನುಗುವ ಕೊಳಿ ಯಲಿ ತುರಿಸಿ 
ಕೊಂಡವೊಲಕ್ಕುಂ —(೯೯) ಕನ್ನಡ ನೀತಿಸಾರವು 


೬೩೨ ಕನ್ನಡ ಗಾದೆಗಳ ಐ "ಇಕೋಶೆ 
೨೧ ದೊಡ್ಡವರ ಹಗೆ ಸಲ್ಲ, ಬಡವರ ನೆರೆ ಸಲ್ಲ 


೧ ಬಲ್ಲಿದರೊಳಗೆ ವಿರೋಧಿಸುವವ ಕೆಟ್ಟ 
(ಉಗಾಭೋಗ ಸಂ. ೨೭ ಹ.ಕೀ.ತ 


೨ ಬಲವಂತರೊಡನ ಹಗೆ ಬೇಡ 
— (೧೯೦) ಕನಕದಾಸರು 


ಹೋಲಿಕೆ ; ಬಲ್ಲಿದರ ಕೂಡ ಪಾರು ಪಂಥದ ಮಾತು ತರವೆ ? 
—(೧-೪೪) ಪ್ರೌಢರಾಯನ ಕಾವ, 


೯೨೨ ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೆ ? 


೧ ಸಿಂಹದ ಮುಂದೆ ಚಿಗಿವಾಟವೆ, ಪ್ರಳಯಾಗ್ನಿಯ ಮುಂದೆ 
ಪತಂಗದಾಟವೆ...ನಿಮ್ಮ ಮುಂದೆ ಎನ್ನಾಟವೆ ಕಲಿದೇವರ 
ದೇವ ? (ಕಲಿದೇವಯ್ಯ?) ಕವಿಚರಿತ್ರೆ ೩, ಪು ೩೩೬ 


೯೨೩ ಸಿಡಿಲನ್ನು ಪೊಟ್ಟಣ ಕಟ್ಟಿ ಶಾಖ ಕೊಟ್ಟ ಹಾಗೆ 


೧ ಸಿಡಿಲ ಪೊಟ್ಟಣ ಕಟ್ಟಿ ಸೇಕವ ಕೊಡುವರೆ? 
-(ಸ.ಪ, ೧೪-೩೭) ಕರ್ಣಾಟಕ ಭಾರತ ಕಥಾಮಂಜರಿ 


೯೨೪ "ಅಲ್ಲಿ ಇಲ್ಲಿ ತಿರುಗುವುದಕ್ಕಿಂತ ಬೆಲ್ಲ ತಿಂದು ಸಾಯಿ' ಅಂದ 
೧.. ಕೆಳೆಗೊಂಡ ಪಗೆ — (೨-೯೯) ಸೋಮನಾಥ ಚರಿತ್ರೆ 
೯೨೫ ಕಂಡ (ಬಡ)ವರೆ ಮಕ್ಕಳೆ ಬಾವಿಗಿಳಿಸಿ (ತಳ್ಳಿ, ನೂಕಿ) ಆಳ ನೋಡಿದರು 


೧ ಲೋಗರ ಮಕ್ಕಳ ನಿಕ್ಕಿ ನೆಲೆಯ ನೋಡಿಹೆನು 
--(೮೪೮) ಚೆನ್ನಬಸವಣ್ಣನವರ ವಚನಗಳು 


೨ ಹೆಜರ ಮಕ್ಕಳನಿಕ್ಕಿನೆಲೆಯನಣ?*ವುದನಿಳೆಯೊಳಗೆನ್ನಲ್ಲಿ 
ಮಾಟ್ಟರೇ ? —(ಸ.ಆ-೩೦) ಗಿರಿಜಾಕಲ್ಕಾಣ 


೯೨೬ ತಾನುಂಟೊ, ಮೂರುಲೋಕವುಂಟೊ ? 


೧ ತಾನುಳ್ಳೊಡೆ ಮೂಜುಲೋಕಮುಂಟು 


ಗಾದೆಗೆಳ ಕಾವ್ಯ ಪ್ರಯೋಗಗಳು ೬೩೩ 
೯೨೭ ಹೊರಗಿನ ಮಾರಿ ಹೊರಗೇ ಹೋಗಲಿ, ಮನೆಗಂಡನಿಗೆ ಜಯವಾಗಲಿ 


೧ ಹೊರಗಣ ಮಾರಿ ಹೊರ ಹೊರಗೆ 
—(ದ್ರೋ.ಪ. ೮-೨೫) ಕರ್ಣಾಟ ಭಾರತ ಕಥು ಮಂಜರಿ 


೯೨೮, ಮದುವೆ ಮನೆಯಲ್ಲಿ ಅನ್ನ ಇಕ್ಕಿ ಹಿತಪಡಕೊಂಡಂತೆ 


೧. ಪೆಅರ ಮನೆಯ ಮದುವೆಯೊಳ್‌ ಲೋಗರಂ ನಂಟರ್ಮಾಡಿ 
ಕೊಳ ದವನು ಬುದ್ದಿ ವಂತನಲ್ಲ 
—(ಏ.ಆ. ೮೯ ವ) ಧರ್ಮಾಮೃತ 


೨ ಮದುವೆಯ ತುಪ್ಪವಂ ಬಡಿಸಿ ಮೊಗವರಿತಮಂ ಮಾಡಿಕೊಂಡಂತೆ 
—(೩-೬೦) ಸೋಮನಾಥ ಚರಿತ್ರೆ 


೨೯ ಅತಿ ಸರ್ವತ್ರ ವರ್ಜಯೇತ್‌ 


೧ ಅತಿ ತ್ಕಾಗೀ ಹತಃ ಕರ್ಣಃ ಅತಿಮಾನೀ ಸ:ಯೋಧನಃ 
ಅತಿ ಸರ್ವತ್ರ ವರ್ಜಯೇತ್‌ | (ಸು) 


೨ ಸರ್ವತ್ರಾತಿಶಯಂ ತ್ಯಜೇತ್‌ 
— (೧೧-೧೦೯) ರಾಜಶೇಖರವಿಲಾಸಂ 


೯೩೦ ಅತಿ ಗತಿ ಕೆಡಿಸಿತು 


೧ ಮಿತವಾಗಿದ್ದರೆ ಹಿತವಗೆಯ್ಯುವುದು | ಅತಿಯಾದರೆ ನಿಜಗತಿಯ 
ಕೆಡಿಸುವುದು 


೯೩೧ ತಲೆ ಬಲಿಯಿತು ಅಂತ ಕಲ್ಲು ಹಾಯಬಾರದು 


೧ ತಲೆ ಬಲ್ಲಿತೆಂದು ಕಲ್ಲನೆ ಹಾಯಬೇಡ 
—-(೭-೨೩) ಮೋಹನತರಂಗಿಣಿ 


೨. ತಲೆ ಬಲ್ಲಿತೆಂದು ಕಲ್ಲಂ ಪಾಯ್ಕೆಲಾ 
--(೧೪-೯) ಕನ್ನಡ ಜೈಮಿನಿ ಭಾರತ 


ಇ. ಶಕುತಿಯುಳ ೈರೆನುತ್ತ ತಲೆಗಳಂ ಶಿಲೆಗಳಿಂ ಪ್ರಕಟದಿಂ ತಾಗಿದವ 


೬೩೪ ಕನ್ನಡ ಗಾದೆಗಳ ಮಹಾಕೋಶ 


ರುಂಟೆ ? 
—(ಸುಂ.ಕಾಂ. ೧೭-೨-೯) ಶ್ರೀಮದ್ರಾಮಾಯಣ 


೪. ತನ್ನ ಮಂಡೆ ಗಟ್ಟಿಯೆನುತ್ತ-ಮರಕೆ ಜೆಪ್ಪುವುದುಂಟೆ ಅಣ್ವದೇವ 


—ಭಾರತದ ಜಾನಪದ ನೃತ್ಯಗಳು-(ಪು. ೫೧. ಬಯಲಾಟದ 
ಕೃತಿಗಳು) 


೯೩೨ ಎಲ್ಲರೂ ಎಳ್ಳಿನಲ್ಲಿ ಎಣ್ಣೆ ತೆಗೆದರೆ ಇವ ಮರಳಿನಲ್ಲೇ ತೆಗೀತಾನೆ 


ಹೋಲಿಸಿ : ೧ ಮಳಲಂ ಪಿಟ್‌ದೆಣ್ಣೆಯನಜಸುವ ನಿರ್ಬುದ್ಧಿ 
ಯಖಮಂ ಪೋಲ್‌ 
(ಆಶ್ವಾ.೬-೧೫೬ ರಿಂದ ೧೬೯ರ ವರೆಗಿನ ಪದ್ಮಗಳ 
ನಡುವಣ ಗದ್ಯ?) 


೨ ಸೈಕತದಲ್ಲಿ ತೈಲಮಂ ಘನತರ ಯತ್ನದಿಂ ತೆಗೆಯಲಕ್ಕುಮೆ ? 
—(೨೮-೫೧) ವೃಷಭೇಂದ್ರ ವಿಜಯ 


೩ ಮಳಲೊಳೆಣ್ಣೆಯ ಪಡೆವೆನೆಂಬವ 
--(೭೦-೩೨) ಸದ್ದು ರುರಹಸ್ಕ 


೯೩೩ ಕಲ್ಲಿನಿಂದ ನಾರು ಎತ್ತುತಾನೆ 


ಹೋಲಿಸಿ: ೧ ಕಲ್ಲಲ್ಲಿ ನಾರೆತ್ತುವರ್‌ ಜೋಡೆಯರ್‌ 
—ಧರ್ಮಾಮೃತ 


೨ ಪುರುಡಂ ಪುಟ್ಟಿಸಿ ಕಾಷ್ಮಮಂ ಕೊನರಿಪರ್‌ ಕಲ್ಲಲ್ಲಿ ನಾರೆತ್ತುವರ್‌ 
(ಕವಿಗಳ್‌ —(ಆಶಸ್ವಿ. ೧-೧೩) ನೇಮಿಚಂದ್ರ 
೯೩೪ ನಗುವವರ ಮುಂದೆ ಎಡವಿ ಬಿದ್ದಹಾಗೆ' 


೧ ಬಿದ್ದೆನೆ ನಗುವವರಿಗೆಡೆಯಾಗಿ 
(೭-೩೯) ಪ್ರಭುಲಿಂಗಲೀಲೆ 


೨ ನಗುವರ ಮುಂದಿಟ್ಟು ತಗಲಿಬಿದ್ದ ಮೇಲಿನ್ನೇನಿನ್ನೇನು ! 
—(ಪುರಂದರದಾಸರು) 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೩೫ 


೯೩೫ 


೯೩೬ 


೯೩೭ 


೯೩೮ 


೯೩೯ 


೩ ನಗುವ ಸವತೆಯರ ಪಖಿಂಣೆ ಎಡಹಿದ ತೆರೆನಾಯ್ತು 
—(ಮಹಲಿಂಗಸ್ವಾವಿಂ) 


೪ ನಗುವರೆಡೆಯೊಳಗೆಡಹಿ ಬಿದ್ದೆವು 
— (ರಾಮಾಯಣ ಸಂಗ್ರಹ) 


ಎಮ್ಮೆ ಕರು ತನ್ನ ಚೆಂದಕ್ಕೆ ಹಂದಿ ಮರಿಯನ್ನು ಆಡಿಕೆ ಇಂಡಿತು 


ಹೋಲಿಸಿ : ಸರಸಮರಿ ಕೋಗಿಲೆಗೆ ವಾಯಸವನಣಕಿಸಂವ ತೆರ 
ನಾಯ್ತು --(೪೩) ರಾಮಧಾನ್ಯಚರಿತೆ 


ಕಾಗೆ ಚೆಂದಕ್ಕೆ ಕೋಗಿಲೆ ಜರೀತು 


ಹೋಲಿಸಿ : ಕೋಗಿಲೆ ಸ್ವರಗೈಯುತ್ತಂದು ಕಾಗೆ ಅದಕ್ಕೆ ಇದಿರಾಗಿ 
ಕುಳಿತು ಕರ್ರೆಂದು ಕಟಕಿಯನಾಡಿದರೆ ಆ ಕೋಗಿಲೆ 

ಗಾದ ಕೊರತೆಯೇನು ? 
(೫೯) ಘನಲಿಂಗಿ ದೇವರ ವಚನ 


ಅಂಡೆ ಕಟ್ಟಬಹುದು, ಮುಂಡೆ ಬಾಯಿ (ದೊಂಡೆ) ಕಟ್ಟುವುದಕ್ಕೆ ಸಾಧ್ಯವೆ? 
ಮಡಕೆ ಬಾಯಿ ಕಟ್ಟಬಹುದು, ಮನುಷ್ಯರ ಬಾಯಿ ಕಟ್ಟಲಾಗದು 


೧ ಅಂಡೆ ಬಾಯಿಯನೊಬ್ಬ | ಕಂಡು ಮುಚ್ಚಲುಬಹುದು 
ಮುಂಡೆಗಳ ಬಾಯ-ಮುಚ್ಚಲುಂ ಸಲ್ಲದಿದಂ 
ಖಂಡಿತವು ನೋಡ ! ಸರ್ವಜ್ಞ —ಸರ್ವ, (ಪ. ೧೩೩೪) 


ಊರ ಬಾಯ ಮುಚ್ಚೀಯೋ, ಗೆರಸಿ ಬಾಯ ಮುಚ್ಚಿಯೊ | 


೧ ಕೆರೆಯ ಬಾಯಂ ಮುಚ್ಚಲ್‌ ಕೆರಸಿಯ ಬಾಯಂ 
ಮುಚ ಲಾರ್ಗುಮೇಂ ಬಂದಪುದೇ 
—(೧೨೧-೪೩) ನೇಮಿನಾಥಪು್ರರಾಣಂ . 


ನೆಕ್ಕುವ ನಾಯಿಗೆ ಲಿಂಗವೇನು, ಪೀಠವೇನು ? 
(ಪಾನ ಬಟ್ಟಲೇನು, ಪಾಣಿಪಟ್ಟ ವೇನು ?) 


೧ ನೆಕ್ಕೊ ನಾಯಿಗೆ ಲಿಂಗವೇನೆ 1 ಮಿಕ್ಕಿರುವ ಪಾಣ್ವಟ್ಟವೇನೈ 
(೩೪-೪೬) ಜ್ಞಾನಸಿಂಧು 


೬೩೬ ಕನ್ನಡ ಗಾದೆಗಳವ:ಹಾಕೋಶ 


೯೪೦ ಸೇರಿಗೆ ಸವ್ವಾಸೇರು, ನೀನು ಅಂದರೆ ನಿಮ್ಮಪ್ಪ ! 
೧ ಸೇರಿಗೆ ಸವ್ವಾಸೇರು ರುವ್ವಿಗೆ ಪಂಚೇರು ಮಾಡಿ ನಡೆದ 
--(೮) ಶ್ರೀ ಮೋಹನದಾಸರ ಕೀರ್ತನೆ 


೯೪೧ ಆನೆ ಕಂಡು ಶ್ವಾನ ಬಗುಳಿದ ಹಾಗೆ 


೧  ಅಳವರಿಯದೂಳೆ 8 ಕುಕ್ಕುರ ಕುಳಮಂ ಲೆಕ್ಕಿಪುದೆ ಪೋಪ 
ಮದ ಶುಂಡಾಲಂ (ಆಶಾ ್ರಿ. ೧೧-ಪ ೭೧) ಉದ್ಭಟಕಾವ್ಯ 


೨-ಶಾ ಿನನಾನೆಯ ಬೊಗಳ। ಲಾನೆ ತಾ ಬೊಗಳುವುದೆ 
ಜ್ಞಾನಿಯಾ ಶ್ವಾನ । ನಂತೆ ತಾ ಬೊಗಳಲಭಿ 
ಮಾನವವಗಿಹುದೆ ? ಸರ್ವಜ್ಞ (ಸರ್ವ, ಪ. ೩೧೯) 


೩- ನಾಯಾನೆಗುಂ ಬಗುಳ್ವವೊಲಕ್ಕುಂ 
| —(೧೨೨) ಕನ್ನಡ ನೀತಿಸಾರವು 


೯೪೨ ಚಂದ್ರನನ್ನು ನೋಡಿ ನಾಯಿ ಬಗುಳಿದ ಹಾಗೆ 


ಹೋಲಿಸಿ : ಮುಳಿದು ಬಗುಳುವ ನಾಯ್ಗೆ ಚಂದ್ರಮನಳಕುವನೆ 
; —(ಉ.ಪ. ೯-೫೧) ಕರ್ಣಾಟ ಭಾರತ ಕಥಾಮಂಜರಿ 


೯೪೩ ಜನರ ಸ್ವಭಾವ ಗೊತ್ತಿಲ್ವೆ ; ಮುಂದೆ ಹೊಗಳ್ತಾರೆ, ಹಿಂದೆ ತೆಗಳ್ತಾರೆ 


ಹೋಲಿಸಿ : ಮುಂದೆ ಭಲಾಯೆಂದು ಹಿಂದೆ ನಿಂದಿಪರನ್ನು ಕೂಡ 
ಬಾರದು (ಕನಕದಾಸರು) 


೯೪೪ ತಿಪ್ಪೆ ಮೇಲೆ ರತ್ನಹಾಕಿದರೆ ಅದರ ಯೋಗ್ಯತೆ ಹೋದೀತೆ ? 


೧ ವರೆರತ್ನಂ ಪೇಲೊಳ್‌ ಬಿದ್ದಿರೆಯದು ಪೊಲ್ಲೆಂದು 
ಬಿಸುಡಲಹುದೆ ? 


೯೪೫ ನರಿ ಊಳಿಟ್ಟರೆ ನಾಗಲೋಕ ಹಾಳೇ ? 
೯೪೬ ನಾಯಿ ಬಗುಳಿದರೆ ದೇವಲೋಕ ಹಾಳೇ 


೧ ಶಾ ಿನನೆಜ್‌ವುದೆ ನಾಗಲೋಕವ ನಾಕಲೋಕವ 


— (೫೯-೪೩) ಬಸವಪುರಾಣ 


ಕ  ್‌ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬4 


we 


೨ ಭಷಕಂಗಳಗ್ರ ಕೂಗಲು ಸ್ವರ್ಗ ಹಾಳಹುದೆ ? 
(೨೭-೫೫) ಸಿಂಗಿರಾಜ ಪುರಾಣಂ 


& ನರಿಯೂಳಿಡೆ ಸುರಲೋಕಂ ಪಾಟಿಶ್ಬೋಕುಮೆ 
—(೫-ಪು ೫೯ ; ೨೧-೨೨ನೆಯ ಸಾಲು) 


೪ ಶುನಕ ಬಗುಳಲು ಹಾನಿಯಪ್ಪುದೆ ವಿಮಲವಹ ದಿವಕೆ 
(ರಾಮಾಯಣ ಸಂಗ್ರಹ) 


೯೪೭ ಬೈದರೆ ಬಯ್ದವರ ಬಾಯೇ ನೋಯುತ್ತೆ * 


೧ ಬೈದಡೆ ಬೈದರ ಬಾಯಿ ನೊಂದಪುದು 
—(೧೧೧-೫-ಪ) ಗೀತಗೋಪಾಲ 


ಜಾ ನಿಂದೆಗೆಯ್ವರು ನಿಂದಿಸುತಿರಲ್ಲಿ, ಬೈದಡೆ ಬೈದರ ಬಾಯಿ 
ನೊಂದಪುದು 


೯೪೮ ಮಸಿ ಅರಿವೆಯಲ್ಲಿ ಮಾಣಿಕ್ಯ ಕಟ್ಟಿದರೆ ಅಪರ ಬೆಲೆ ಕಡಿಮೆಯಾಗುವುದಿಲ್ಲ 


೧ ಮಸಿಯಿರುವೆಯಾವರಿಸಿ ಬೆಳಗುವ ನೂತ್ನ ರತ್ನದ ಪರಿಯೊಳು 
— (ಕಾಂ ೪;ಸಂ ೨೧-೪೧) ಬಸವಪುರಾಣ 


೨ ಮಾಣಿಕ್ಯ ಮಸಿಗಪ್ಪಡದೆೊಳೆಗಿರಲದ ಕೂಣೆಯವೇನು ? 
—(೧೪-೨೮) ನಾಗಕುಮಾರ ಚರಿತಂ 


೯೪೯ ಸೂರ್ಯನಿಗೆ ಉಗುಳಿದರೆ ತನ್ನ ಮುಖದ ಮೇಲೆ ಬೀಳುವುದು 


ಸೂರ್ಯನ ಮೇಲೆ ಮಣ್ಣು ತೂರಿದರೆ ನಮ್ಮ ಕಣ್ಣಲ್ಲಿಯೇ ಬೀಳುವುದು 


ಹೋಲಿಸಿ: ೧ ಎಲರ್ಗೆ ಹುಡಿ ಹತ್ತುವುದೇ ? 
(೧೯-೬೫) ರಾಘವಾಂಕ ಚರಿತ್ರೆ 


೨ ಅಮಲ ಗಗನವ ಕೆಸರೊಳಿಟ್ಟಿವನ ಮೆಯಿ ಕೆಸರಹುದಲ್ಲದಾಗ 
ಸದಮಳೆ ಕೆಡುವುದೆ ? 
—(೧೦-೧೯) ಶಂಕರದಾಸಿಮಯ್ಯ ಪುರಾಣ 


೬46 


೯೫೦ 


೯೫೧ 


೯೫೨ 


೯೫೩ 


೯೫೪ 


ಕನ್ನಡ ಗಾದೆಗಳ ವ ಹಾಕೋಶ 


ಟಿ 


೩ ಸೂರ್ಯನಿಗೆ ದೂಳಿಟ್ಟರೆ ಸೂರ್ಯನಿಗೆ ತಗಲಲಂಂಟೆ 
(ಪ್ರ. ೪೧೧) ಜಾನಪದ 


ಊರಿಗೆ ಹಂದಿ ಬೇಕು, ನೆರೆಗೆ ನಿಂದಕ ಬೇಕು 


೧ ನಿಂದಕರಿರಬೇಕು ॥ಪ॥ ಹಂದಿಯಿದ್ದರೆ ಕೇರಿ ಹ್ಯಾಂಗೆ ಶುದ್ಧವೊ 
ಹಾಂಗೆ ॥ಅ॥ಪ॥ (ಕೀ. ೪೬೧) ಹ.ಕೀ.ತ. 


ನಿಂದಿಸಿದವನಿಗೆ ವಂದಿಸಬೇಕು 


೧ ಹಿಂದೆ ನಿಂದಿಪರನ್ನು ವಂದಿಸುತಲಿರಬೇಕು 
—(ಕೀ ೨೪೦) ಹ.ಕೀ.ತ. 


ಸಾವಿರ (ಹಲವು) ಚಿತ್ತಾರವನ್ನು ಒಂದು ಮಸಿ ನುಂಗಿತು 


೧ ಶತಗುಣವನೊಂದೇ ಲೋಭ ಗೆಲುವಂತೆ 


—(ದ್ರೋ.ಪ, ೧೦-೬) ಕರ್ಣಾಟ ಭಾರತ ಕಥಾಮಂಜರಿ 


೨ ನೂರು ಚಿತ್ತಾರವನೊಂದೇ ಬಾರಿ ನುಂಗುವುದೊಂದು ಮಸಿ 
ಯೆಂಬೂರ ಗಾದೆ —ರಾಮಾಯಣ ಸಂಗ್ರಹ 


ಹೂಸಿದರೂ ಹೂಲಿ ಎಬ್ಬಿಸು 
ಹೋಲಿಸಿ : ಊರು ಸುಟ ಶವನ ಹೊಯ್ಲು ಮುಂದೆ 
ತಮ್ಮ ಕಣ್ಣು ಕಾಡಿಗೆ ನೋಡುತ್ತವೆಯೆ ? 


೧ ಕಾಣದಂದೆಂತುಂ ಕಣ್ಣಲ್‌ ತಮ್ಮ ಕಾಡಿಗೆಯಂ 
--(೧-೫೧) ಕವಿರಾಜ ಮಾರ್ಗ 


೨ ಆತ್ಮದೋಷಂ ನ ಪಶ್ಯತಿ (೫-೨೮ ವ) ಧರ್ಮಪರೀಕ್ಷೆ 


೩ ತನ್ನಯ ದೋಷ ತನಗೆ ಕಾಣಿಸದೆಂಬ ಸನ್ನುತ ನೀತಿ ತಪ್ಪಗುಮೆ? 
--(೬-೮೯) ನಾಗಕುಮಾರ ಚರಿತಂ 


೯೫೫ ತನ್ನ ಬೆನ್ನು ತನಗೆ ಕಾಣಿಸದು, ಗುಲಗಂಜಿಗೆ ಕಪ್ಪು ಕಾಣಿಸದು 


ಕ್ಸಿ 


(ಕೇ 


ಗಾದೆಗಳ ಕಾವ್ಶ ಪ್ರಯೋಗಗಳು ೬೩೯ 


೧ ನಿನ್ನ ಬೆನ್ನನೇನೆಂದಜ್‌ ಯೈ 
--(ಆ : ೪-೧೮೬) ಧರ್ಮಾಮೃತ 
೨ ಇದಿರ ಗುಣವ ಒಲ್ಲೆ ಎಂಬರು, ತಮ್ಮ ಗುಣವ ತಾವರಿಯರು 
(೧೮೭) ಬಸ ಸವೇಶ್ವರ 


೩ ತನಗುಳ ಧೈವ ಗುಣಮಂ ಗುಣ 
ವೆನುತಿರ್ಪರನ್ಯರ ಗುಣಂಗಳಂ ದುರ್ಗುಣ 
ವೆನುತಿರ್ಪ ಪಾಪರ ಚಿತ್ತ 
ವನಾವಂ ತಿಳಿಪಲಾರ್ಪನಾತನೆ ದೇವಂ | 

(೫) ಧರ್ಮಪರೀಕ್ಷೆ 


೪ ಅನ್ಯರನು ಮನಗಾಂಬರಲ್ಲದೆ ತನ್ನ ತಾ ಮನಗಾಂಬರೇ 
೨ (ವಿ.ಪ. ೭-೨೩) ಕರ್ಣಾಟ ಭಾರತ ಕಥಾಮಂಜರಿ 


೯೫೬ ದೀಪದ ಬುಡದಲ್ಲಿ (ನೆರಳು) ಕತ್ತಲೆ 


೧ ಒಡಲ ಬಳಿ ನೆಳಲು 
—(ದ್ರೋ.ಪ, ೧೫-೫೩; ವಿ.ಪ. ೧-೯) ಕರ್ಣಾಟ ಭಾರತ 
ಕಥಾಮಂಜರಿ 


೯೫೭ ಅರಿಸಿನ ಕುತ್ತದವನಿಗೆ ಲೋಕವೇ ಹಳದಿ 


೧ - ನಿಜದೋಷಾವೃತ ಮನಸಾಮತಿಸುಂದರ ಮೇವ ಭಾತಿ 
ವಿಪರೀತಮ್‌ । 
ಪಶ್ಯತಿ ಪಿತ್ತೋಪಹತಃ ಶಶಿಶುಭ್ರಂ ಶಂಕಮಪಿ ಪೀತಂ ॥ (ಸು) 


೯೫೮ ಪಿತ್ತತಲೆಗೇರಿದವನಿಗೆ ಶಂಖ ಹಳದಿಯಾಗಿ ಕಂಡರೆ ಅದರ ಬಣ್ಣ ಕೆಟ್ಟೀತೆ? 


ಹೋಲಿಸಿ : ೧ ಮದ್ದು ಕುಣಿಕೆಯುಂ ತಿಂದಂಗೆ ಕಲ್ಲುಂ ಮಣ್ಣು 0೦ 
ಮರಸಂ ವೊಂಬಣ್ಣಮಾಗಿ ತೋರ್ಪಂತೆ 
— (೧-೧೧೭ ಗದ್ಯ) ಧರ್ಮಾಮೃತ 


೨ ಮದ್ದು ಗುಣಿಕೆಯಂ ತಿಂದು ಸೊರ್ಕೆದಾತಂಗೆ ಕಾಷ್ಠ ಲೋಷ್ಮಾದಿ 
ಗಳೆಲ್ಲಂ ಹೊಂಬಣ್ಣವಾಗಿ ತೋರ್ಪಂತೆ 
೨ (ಪು ೧೨೫:೬ ಗದ್ಯ) ಜೀವ ಸಂಬೋಧನೆ 


೬10 ಕನ್ನಡ ಗಾದೆಗಳ ಮಹಾಕೋಶ 


೩ ಇಟ್ಟೆಯ ಹ ಹಣ್ಣ ನರಿ ತಿಂದು ಸೃಷ್ಟಿ ತಿರುಗಿತೆಂಬಂತೆ 
(ಪ-೫೨೮) ಬಸವೇಶ್ವರ 


೪ ಪಿತ್ತಾಧಿಕನು ತಿರುಗು ಲೋಕ ತಿರುಗುವುದೆಂಬ ತೆರನಂತೆ 
— (ಭೀ. ಪ, ೩-೫೫) 


೫ ತಾ ತಿರುಗಿ ಮೇಣೀ ವಸುಧೆ ತಿರ:ಗಿತ್ತೆಂಬವೊಲು 
—(ಸ,ಸೆ ಸ್ಕಂ, ಸಂ ೨-೦೦ ಕನ್ನಡ ಭಾಗವತ 


೬ ತಾತಿರುಗಿ ಕಂಗೆಟ್ಟು ತಿರುಗಿತು ಭೂತಳವಿದೆಂಬಂತೆ 
— (ದ. ಸ್ಕಂ, ಸಂ ೪೩-೪೬) ಕನ್ನಡ ಭಾಗವತ 


೯೫೯ ತನ್ನ ಎಡೆ ಮೇಲೆ (ಎಲೇಲಿ)ಕತ್ತೆ ಸತ್ತುಬಿದ್ದಿದ್ದರೂ ಇನ್ನೊಬ್ಬರೆ ಎಲೆಯಲ್ಲಿ 
ನೊಣ ಹೊಡೆಯೋಕೆ ಹೋದ 
೧ ತನ್ನೆಡೆಯಲ್ಲಿ ಕತ್ತೆ ಸತ್ತುಬಿದ್ದುದನರಿಯದೆ ಪರರೆಲೆಯಲ್ಲಿ 
ನೊಣವನ್ಹಾರಿಸುವ ಮರುಳು ಮಾನವನಂತೆ 
--(೧೦-೯ಲೃ ಅಖಂಡೇಶ ಓರ ವಚನ 


೯೬೦ ಕೇಡುಗಾಲಕ್ಕೆ ಕೂಡುವುದು ದುರ್ಬುದ್ಧಿ 
[) 


೧ ಬುದ್ಧಿ ಕೆಡುಗುಂ ಕೇಡೆಯ್ದು ವಂದಾರೊಳಂ 
--(೮-೭೫) ಜಗನ್ನಾ ಥವಿಜಯ 


೨ ಕೇಡಿಗೆ ಬುದ್ಧಿಯನಿಸು ತೋರುವುದಿಲ್ಲ ' 
: (೨೮-೩೨ ನೇಮಿಜಿನೇಶ ಸಂಗತಿ 


೩ ಕೇಡಡಸಿದ ಪೊಳ್ತಾರ್ಗಂ ಕೂಡದು ಸನ್ಮತಿ 
ಸುಬುದ್ಧಿ ಪೇಳ್ವರೊಡನೆ ಮಾತಾಡರವರ್‌ 
ಸ, ಆ-ಪ ಪ ೪೦) ವೀರಭದ್ರ ವಿಜಯಂ 


೪ ಕೇಡು ಬಹಕಾಲಕ್ಕೆ ಕೂಡುವವೆ ಬುದ್ಧಿಗಳು 


೭೬೭೬) ಸರ್ವಜ್ಞ 4 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೪೧ 


೫% ಕೇಡು ಬಂದೊದಗುವವ ಸರದಿ ಬುದ್ಧಿಗಳೊಂದುಗೂಡ 
ವಾರ್ಗಾದೊಡಂ 
—(ಅಯೋ.ಕಾಂ, ೨೨-೩೩) ಶ್ರೀ ಮದ್ರಾಮಾಯಣಂ 


೬ ಕೂಡಿ ಬಂದುದು ಕೆಡುವ ಕಾಲದಲಿ 
—(ಸಂ ೪-೫) ಕೌಶಿಕ ರಾಮಾಯಣ 


೭ ಕೇಡು ಬರುವ ಕಾಲಕ್ಕೆ ಕೂಡಿತು ದುರ್ಬುದ್ಧಿ 
(ಪು. ೩೦) ಜಾನಪದ 


ವೀರಾಜೆ ದೊರೆಗೆ ಕೇಡುಗಾಲಕೆ ಬುದ್ಧಿ ಕೂಡಿತು...ತಂದ ನಾನಾ 
(ಪು. ೩೪೬) ಜಾನಪದ 


೮ ಕೇಡಡಸು ವರ್ಗಕ್ಕುಂ ಪ್ರಕೃತಿ ವಿಕೃತಿ — (40೩-೧೦೫) 
೬೧ ಸೀತೆ ತಂದ ರಾವಣ ಮನೆಗೆ ಮಾರೀನೂ ತಂದ 


ಹೋಲಿಸಿ : ಮಾರಿಯನಾವಂಂತ್ರಿಸಿ ಕೊಂಡೊಯ್ಯಂತೆ 
—(೩೭೭ವ) ಕರ್ಣಾಟಕ ಪಂಚತಂತ್ರ 


೯೬೨ ವಿನಾಶಕಾಲಕೆ ಲ ವಿಪರೀತ ಬಂದ್ಳಿ 


೧ ಅಳಿಃ ಕುಳಿರ್ವ್ಯೃಶ್ಚಿಕ ವೇಣುರಂಭಾ ವಿನಾಶ ಕಾಲೇ 
ಫಲಮುತ್ತು ಜಂತಿ 


ಯಥಾ ತಥಾ ಸಜ್ಜನ ದುರ್ಜನಾನಾಂ ವಿನಾಶ ಕಾಲೇ 
ವಿಪರೀತ ಬುದ್ಧಿಃ (ಸು) 


೨ ಬಿದಿರ್ಗಳ್‌ ಫಲಮಾಗಲೊಡನೆ ಸಾವುವು ಧರೆಯೊಳ್‌ 
--(೩-೧೭೦) ಧರ್ಮಾಮೃತ 


೩ ಎಸಡಿಯ ಬಸಿಜನೊಡೆದು ಪುಟ್ಟವೆ ಮಜ್‌ಗಳ್‌ 
(ಪು ೧೫೯-೭3) ನೇಮಿನಾಥಪುರಾಣಂ 


41 


1 
೬೪೨ ಕನ್ನಡ ಗಾದೆಗಳ ಮಹಾಕೋಶ 
೪ ಹೀನ ಕಾಲಕೆ ಮತಿ ವಿದೂಷಕವಹುದು R 

— (ಕನ್ನಡ ಭಾಗವತ) 


೫ ವಿಪರೀತ ಬುದ್ಧಿ ಜನಿಸುವುದಪಕರ್ಷದ ಕಾಲಕೆ | 
— (೬-೭೩) ಚಿಕದೇವರಾಜವಿಜಯಂ 


ಈ. 


೬ ಅಳಿವ ಕಾಲಕೆ ಬುದ್ಧಿ ತಲೆ ಿಕೆಳೆವು 
—(೧೨-೨೮) ಪದ್ಮಾವತಿ ಚರಿತೆ 


೭ ದಾಶರಥಿಯ ಕೂಡೆ-ಕಲಹ ಬೇಡೆಂದರೆ-ಅಣ್ಣ ದೇವ 
ವಿನಾಶಕಾಲಕ್ಕೆ ಬುದ್ಧಿ _ವಿಪರೀತವಾದುದೆ-ಅಣ ದೇವ 
ಪು. ೫) ಬಯಲಾಟದ ಕೃತಿಗಳು, ಭಾರತದ ಜಾನಪದ 
_ ನೃತ್ಯಗಳು 4 


೮ ಬಾಳೆಗೆ ಫಲಂ ಪುಟ್ಟಲಂತದೆ ಕಡೆ ಚೇಳಿಗುರೆ ಬಾ ಸಾ ಕ 
ವಿಪರೀತ ಬುದ್ಧಿ ವಿನಾಶಕಾರಕ ವಲಾ ಶ್ಯ 
--(ಭರತಭಕ್ತಿ ಕಾವ್ಯ). ' 

"ತ್ಯಾ 


೯೬೩ ಕೋತಿ ತಾನು ಕೆಡುವುದಲ್ಲದೆ ಏಳು ವನ ಕೆಡಿಸಿತು 


೧ ತಾಕೆಡುತೇಳೊಕ್ಕಲ ಕೆಡಿಸಿದನೆಬ ಲೋಕದ ನುಡಿ | 
(೧೯-೬೫) ನಾಗಕುಮಾರಚರಿತೆ 


೨ ತಾಂ ಕೆಡುತೆ ನೆರೆಯವರನೆಲ್ಲರಂ ಕೆಡಿಪುವರಮಾಳ್ಕೆ ! 
— (10 ೩೨-ಪ ೪ಬ) ಚೆನ್ನಬಸವಪುರಾಣ 


೯೬೪ ಕೆಟ್ಟ ಮೇಲೆ ಲೊಟ್ಟೆ 
೧ ಕೆಟ್ಟ ಸ ಮೇಲೆ ಲೊಟ್ಟೆಯೇ 
೯೬೫ ನಾ ಬಿಟ್ಟ ರೂ ಅದು ಬಿಡದು 


೧ ನಾ ಬಿಟ್ಟೆ ೈನೆನ್ನಂ ಬಿಡದಿದು 
(೧೯-೨೨) ಬಸವಪುರಾಣ 


೨ ನಾಂ ಬಿಟ್ಟೆ ಓನೆಂದೊಡಂ ಬಿಡದಲಾ 
— (೬-೧೩) ಚೇರಮ ಕಾವ್ಮಂ 


ಇ ಗಾದೆಗಳ ಕಾವ್ಯ ಪ್ರೆಯೋಗಗಳು ೬ 


೯೬೬ ಕೆಟ ಸೆ ಮೇಲೆ ಬುದ್ಧಿ ಬಂತು, ಅಟ ಕ ಮೇಲೆ ಒಲೆ ಉರಿಯಿತು 


೧ ಅಟ್ಟ ಮೇಲೆ ಒಲೆಯು ಉರಿಯುವಂತೆ ಎನಗೀಗ 
ಕೆಟ್ಟಮೇಲೆ ಅರಿವು ಬಂದಿತಯ್ಯ! 
(ಕೀ. ೨೬೭) ಹ. ಕೇ, ತ 


ಟಿ ಸುಟ್ಟೊಲೆಯು ಬಿಡದೆ ತಾ 1 ನಟ್ಟ ಮೇಲುರಿದಂತೆ 
ಹ —ಸರ್ವ, (ಪ, ೧೩೩೩) 


೯೬೭ ಕೊಡ ಹಾಲು ಕೆಡಿಸುವುದಕ್ಕೆ ಆಮ್ಲವೆಷ್ಟು ಬೇಕು? 


ಹ 
J 
೧೨ 


೧ ಮರುಗುವ ಪಾಲ್ಗಳೆಯ ಪನಿಗಳಂ ಬೆರಸಿದವೊಲ್‌ 
— (೫-೫೮) ಕವಿರಾಜಮಾರ್ಗ 


೨ ಪುಳ ಸ ಪಾಲಂ ಕೆಡಿಸುವಂತೆ 
—(೬-೭೪ವ) ನೇಮಿನಾಥಪುರಾಣಂ 


೩ ಕೊಡವಾಲ ಕೆಡಿಸುವೊಡಾಮ್ಲವೆನಿತಾಗಬೇಕು 
--(೭-೨೨) ಹರಿಶ್ಚಂದ್ರ ಕಾವ್ಯಂ' 


೯೬೮ ಕ್ಷುದ್ರಗೇಡಿ ನೆರೆಯಲ್ಲಿದ್ದು ಇದ್ದಷ್ಟು ಬುದ್ಧಿಯೂ ಹೋಯಿತು 
ಇದೆ WW [a 


೧ ಇದ್ದರೆ ಇರಬೇಕು ಪುಣ್ಯವಂತರ ನೆರೆಯಂ' 
ಕುದ್ದುರು ಗೇಡಿ ಕುಲಗೇಡಿ । ನೆರೆಯಾಗ 


ಇದ್ದ ಬದ್ದೆಲ್ಲ ಕಳಕೊಂಡಿ (ಹಳ್ಳಿಹಾ. ಪು. ೧೬೫) 


೯೬೯ ಹೇಳುವವರು ಹೇಳಿದರೆ ಕೇಳುವವರಿಗೆ ಬುದ್ಧಿಯಿಲ್ಲವೊ ? 


ಹೋಲಿಸಿ : , ಪಿಸುಣನೆ ಕಷ್ಟ ಮತ್ತವನಿಂದತಿ ಕಷ್ಟ ಪಿಸುಣಗೆ 
ಕಿವಿಗೊಟ್ಟವನು 
(೯-೨೦) ನಾಗಕುಮಾರ ಚರಿತಂ 


೯೭೦ ಕೆಳೆಗೆ ಬಿದ್ದರೂ ಮೂಗು ಮೇಲು 


ಮಗ್ಗಿ ಎಳ್ಣುಂ ಮೂಗು ಮೇಲೆಂಬರ್‌ 
-—ಚಿಕದೇವರಾಜ ವಂಶಾವಳಿ 


೬೪೪ ಕನ್ನಡ ಗಾದೆಗಳ ಮಹಾಕೋಶ . 


೯೭೧ ಊರೋದು ಜಾರೋದು ನಾರೋದು ಎಲ್ಲ ಕಲಿತಿದ್ದವನೇ ಜಾಣ 


ಹೋಲಿಸಿ : ಸಮಯೋಚಿತಕ್ಕೆ ತಕ್ಕಂತೆ ನೆಗಟ್ಟುದೆ ಮಂತ್ರಂ 
—(೧೩-೫೮ವ) ಅನಂತನಾಥ ಪುರಾಣಂ 


೯೭೨ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು 
೧ ಕಾರ್ಯ ವಶಕ್ಕೆ ಕತ್ತೆಯ ಕಾಲ್ವಿಡಿದನ್‌ 


೨ ಕಾರ್ಯಾಂತಕೆ ವಸುದೇವ ಕತ್ತೆಕಾಲ್ಡಳೆದ 
(೧೮-೬೨) ಸೊಬಗಿನ ಸೋನೆ 


ಹೋಲಿಸಿ : ಕುಲವುಳ್ಳವನಾದಡೆ ಕಾರ್ಯ ಬಾತೆಗೆ'ಹೊಲೆಯನ 
ಕೆಳೆಗೊಳ್ಳಬಹುದು 
(೧೪-೬೨) ಅನಂತನಾಥಪುರಾಣಂ 


೯೬೩ ಗಾಳಿ ಬಂದಾಗ ತೂರಿಕೊ 


೧ ಗಾಳಿ ಇದ್ದಲ್ಲಿ ತೂಟ್‌ಕೊಳ್ಳಿ ಬಳಿಕಜಸಿದರುಂಟಿ ಪರಮಸುಖವು 
(ಸ್ವತಂತ್ರ ಕಪಿಲಸಿದ್ಧ ಮಲ್ಲೇಶ್ವರ ಕವಿ.ಚ. ೨, ದ್ವಿ.ಸಂಪುಟ) 


೨ ಗಾಳಿ ಬೀಸುವ ದಿನದಲೇ ತೂಜವುದು ಹೊಟ್ಟುಗಳು 
(೧೬-೧೨) ಪ್ರಭುಲಿಂಗಲೀಲೆ 


೩ ಗಾಳಿ ಬಂದ ಕೆ ಯಲ್ಲಿ ತೂರಿಕೊಳಿ ರೊ 
(ಪು. ೪೬೬) ಹ.ಕೀ.ತ 


೪ ಗಾಳಿ ಬಂದಲ್ಲಿ ತೂರುವುದು ಸಿದ್ಧೇಶ್ವರ ಪುರಾಣ 


೫ ಗಾಳಿ ಬೀಸುವ ವ್ಯಾಳ್ಯದಲ್ಲಿ ತೂರಿಕೊಳ್ಳಿರೊ ಬೇಗ 
—(೯-೧೨) ಅಖಂಡೇಶ್ವರ ವಚನ 


೬ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ 
೭ ಹಾಲುಳ್ಳಲ್ಲಿ ಹಬ್ಬಮಾಡು, ಗಾಳಿ ಇದ್ದಲ್ಲಿ ತೂಅಕಕೊಳ್ಳಿ 


೯೭೪ ಗೆದ್ದೆತ್ತಿನ ಬಾಲ ಹಿಡಿಯುವುದು 


ಇ 


ಗಾದೆಗಳ ಕಾವ್ಯಪ್ರಯೋಗಳಃ ೬೪೫ 


೯೭೫ 


೯೭೬ 


ತ್‌್‌ 


೯೭೮ 


೧ ಗೆದ್ದ ಎತ್ತದ ಬಾಲ ಪುಡಿಚ್ಚೆನಕೆ --(ಕೊಡಗು ಗಾದೆ) 


ನಿರ್ವಾಣದ ಪಟ್ಟಣದಲ್ಲಿ ಕೌಪೀನವಿದ್ದವನೇ ಹೆಡ್ಡ 


ಬತ್ತಲೆ ಇರೋ ಊರಲ್ಲಿ ಬಟ್ಟೆ ಉಟ್ಟವರೇ ಹುಚ್ಚರು 


೧ 


ನಿರಸ್ತ ವಸನೇಗ್ರಾಮೇ ಹಾಸ್ಯಃ ಕೌಪೀನವಾನ್ನರಃ (ಸಂ) 


ಹಲ್ಲಿರುವಾಗಲೇ ಕಡಲೆ ತಿನ್ನಬೇಕು 


೧ 


ಪಲ್ಲಿರ್ಪಾಗಂ ಕಡಲೆಯ ಮೆಲ್ಬುದು —(ನೀತಿವಲ್ಲರಿ) 


ಇರುಳು ಕಂಡ ಬಾವಿಗೆ ಹಗಲು ಬಿದ್ದಹಾಗೆ 


೧ 


೨ 


ಇರುಳ ಬಿಳ್ಳ ಕುಟಲೌಿಯೊಳ್‌ ಪಗಲೇಕೆ ಬೀಲ್‌ ತ 
(ಪು ೧೬೧-೨೫) ಜೀವಸಂಬೋಧನೆ 


ಇರುಳ ನಿಟ ಸಿದ ಹೆಬ್ಬಾವಿಗೆ ಹಗಲೆ ಬಿದ್ದಂತೆ 
—ಮೋಹನತರಂಗಿಣಿ 


ದೀಪವ ಹಿಡಿದು ಗುಳಿಯೊಳು ಬಿದ್ದೊಲಾಯಿತು 
(೧೨-೧೦) ಶಂಕರದಾಸಿಮಯ್ಯ ಪುರಾಣ 


ಹಗಲು ಕಂಡ ಕಮರಿಯ ಇರುಳು ಬೀಳುವರೆ? 
— (೧೦-೨೮) ಅಖಂಡೇಶ ರ ವಚನ 


ಇರುಳ್‌ ಕಂಡ ಪಳಿ ) ದೊಳ್ಳೆಗಲ್‌ ಬೀಳ ರೆ 
—ಚಿಕದೇವರಾಜ ವಂಶಾವಳಿ 


ಕಾಣುತ ಗರ್ತದೊಳಗೆ ಕೆಡೆದಪುದ್ಯುಕ್ತವೇ ? 
—(ಕಿ.ಕಾಂ. ೧೮-೪೦) ಶ್ರೀಮದ್ರಾಮಾಯಣಂ 


ಇರುಳ್‌ ಕಂಡ ಬಾವಿಯೊಳ್‌ ಪೆಗಲೊಳ್‌ ಬೀಳ್ವಂತೆ 
(೧೫-ಪು ೧೩೭; ೭೭-೨೮ನೆಯ ಸಾಲ) 
--ಶ್ರೀರಾಮಾಶ್ಚಮೇಧಂ 


೬೪೬ 
೮ ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ 
— ಮೆಹೆಲಿಂಗಸ್ವಾಮಿ 


೯ ರಾತ್ರೆಯರಿತ ಬಾವಿಗೆ ಹಗಲೇ ಬೀಳ್ವರೆಲ್ಲ 


೯೭1೯ ಕುರಿ ನಂಬುವುದು ಕಟುಃಕನನ್ನೇ - 


೧ ತಿಂಬರನಲ್ಲದೆ ಕುರಿ ಮೆಚ್ಚದೆಂಬ ನುಡಿ 
(೨-೬೪) ಅಜಿತ ತೀರ್ಥಂಕರ ಪುರಾಣಂ 

ಈ ಮಚ್ಚುವಂತೆ ಕುಣ ತಿಂಬವರಂ 
(ಪು ೧೨೪-೩ ಪು; ೧೨-೨೧ವ) ಜೀವಸಂಬೋಧನೆ 
೩ ಮುರಿ ತಿಂಬರ ಕುರಿ ಮೆಚ್ಚುಗು —(೩೭೩) ನೀತಿಸಾರೆ 
೪ ಕುಲ್‌ ತನ್ನಂ ತಿಂಬವರನೆ ಮಚ್ಚುವುದಂ ಕಂಡಲ್ಲಿ ನೀಕಲ್ತೆಯೊ '' 
ಮೇಣ್‌ ಕುಲಗಳ ನಿನ್ನಲ್ಲಿ ಕಲ್ತುವೊ ? | 


೫ 


} 3 
ಪು 0೨:೨೧ವ)-* 
೯೮೦ ಕೊಂದ ಕೊಲೆ ಬೆನ್ನು ಬಿಡದು 
ಕೊಂದವನಿಗೆ ಕೊಲೆ ತಪ್ಪದು 
೧ ಕೊಂದವರ" ಕೊಲೆ ಸಾವರ್‌ yp 


ಷಿ 


(೧೪-೧೦ವ) ವಿಕ್ರಮಾರ್ಜುನ ವಿಜಯಂ 


೨ ಕೊಂದರ್ಕೊಲೆ ಸತ್ತರ್‌ (೧೪-೧೧೨) ಧರ್ಮಾಮೃತಂ 
೩ ಕೊಂದವರ್‌ ಬದ್ಧ ಪರೇ (೧೨-೧೨೧) ಧರ್ಮಾಮ ತಂ 
೪ ಕೊಂದವಗೆ ಕೊಲೆ ತಪ್ಪದಂ 

(೧೧-೧೪) ಪ್ರಭುಲಿಂಗಲೀಲೆ 
೫ ಕೊಂದವಗೆ ಕೊಲೆ ಬಿಡದು --(೨೪೯-೩೩) ಪ್ರಭುಲಿಂಗಲೀಲೆ 


೬ ಕೊಂದವಗೆ ಕೊಲೆ ತಪ್ಪಲಟ್‌ವುದೆ ? 
(೧೦-೨-೧೨) ಕನ್ನಡ ಭಾಗವತ 


Ne sha Mu NEN ಟೊ ತೆ ೫ 


ಗಾದೆಗಳ ಕಾವ್ಯಪ್ರಯೋಗಗಳು ೬೪೭ 


೭ ಕೊಂದವರಿಗೆ ಕೊಲೆ ತಪ್ಪದು 
—(೧೩-೨೭) ನಾಗಕುಮಾರ ಚರಿತಂ 


೮ - ಕೊಂದವರ್ಗೆ ಕೊಲೆ ಬಿಡದು 
--(೧೪-೦೨, ಪ್ರೌಢರಾಯನ ಕಾವ್ಯ 


೯. ಕೊಂದವಗೆ ಕೊಲೆಯಟ್ಟಿದುಳಿವುದೆ ? 
—(೩೦-೭) ಕೌಶಿಕೆ ರಾಮಾಯಣ 


ತೆ 


₹೮೧ ' ಸಾರಿ ದೂರಿ ಕೊಂದರೆ ಪಾಪವಿಲ್ಲ 
೧ ಸಾಬ್‌ ಕೊಲ್ವ ಮಾವುಜ್‌ಗಂಗೆ ದೋಷವಿಲ್ಲ 
—(೯-೧೩೫ವ) ಲೀಲಾವತಿ ಪ್ರಬಂಧ 


೨ ಸಾರಿಲಿ ಕೊಂದಡೆ ದೋಷವಿಲ್ಲ 
—(೧೪-೧೩; ೧೪-೨೦) ಸಿಂಗಿರಾಜ ಪುರಾಣಂ 


೩ ಸಾರಿ ಕೊಂದರೆ ದೋಷವಿಲ್ಲ 
(೧ ೮-೩) (೧೯-೪೩) ಕೌಶಿಕ ರಾಮಾಯಣ 
೪ ಸಾರಿ ಕೊಂದರೆ ಪಾಪವಿಲ್ಲ-ಮನವಾರಯ್ಯದಿರಿವುದು 
ನಡವ ನನ್ನ ॥ಪ॥. (ಯಕ್ಷಗಾನ ರಾಮಾಯಣ, ಪಾರ್ತಿಸುಬ್ಬ) 
೯೮೨ ಊರಿನ ಎತ್ತು ಓಡಾಡುತ್ತೆ ಅಂತ ಉಪ್ಪಿನ ಎತ್ತು ಓಡಿತಂತೆ 


ಹೋಲಿಸಿ: *೧ ಸಿಂಹ ಮಾಡುವರ ಬಾಲಮನಾಡಿದರ್‌ 
(೬-೬೯) ವಿಕ್ರಮಾರ್ಜುನ ವಿಜಯಂ 

೨ ಊರಾವುಗಳೋಡುವುದಂ ಕಂಡು ಕುರುಡಾವುಂ ಓಡಿತು 
(೧೧-೩೫) ಧರ್ಮಾಮೃತ 

೩ ಕೋಗಿಲೆ ಸ್ವರಗೈದಿತ್ತೆಂದು ಕಾಗೆ ಕರ್ರೆಂದಂತೆ 

—(೨೧೯) ತೋಂಟದ ಸಿದ್ಧೇಶ್ವರ ವಚನ 
೪: ಅರಸುವೆಣ್ಣು ಉಪ್ಪರಿಗೆಯನೇರಿದಳೆಂದು ತೊತ್ತು ತಿಪ್ಪೆಯ 
ಸೇರಿದಂತೆ —(೩೭) ಘನಲಿಂಗಿ ದೇವರ ವಚನ 


* ರಾಜಸೂಯದಲ್ಲಿ ಧರ್ಮರಾಯ ಕಟ್ಟಿಸಿದ್ದ ಭವನವನ್ನು ಅನುಕರಿಸಿ ಧುರ್ಯೋಧನನು 
ತಾನೂ ಸಹ ದ್ಯೂತವಾಡಲು ಕಟ್ಟಿ ದ "ಭವನವನ್ನು ಧರ್ಮರಾಯನಿಗೆ ತೋರಿಸಿದ 


೬೪೮ 


೯೮೩ 


೯೮೪ 


೯೮೫ 


೯೮೬ 


ಕನ್ನಡ ಗಾದೆಗಳೆ ಮಹಾಕೋಶ 
ಎಲ್ಲರೂ ನಗ್ತಾರೆ ಅಂತ ಕಿವುಡ ತಾನೂ ನಕ್ಕ 


ಹೋಲಿಸಿ: ಕುರುಡರೆಲ್ಲರು ಗೊಂಚಿಯಾಡಂವಲ್ಲಿಗೆ ಬಂದು 
ನೆರೆದವರೊಳು ತಾವು ನಗುತಿರುವಂತೆ 
— (೫-೨೯-೩) ಕೈವಲ್ಯ ಕಲ್ಪವಲ್ಲರಿ 


ನಾಯಿಗೇಕೆ ನವಿಲಾಟ ಕ 
೧ ನಾಯ್ದೆ ನವಿಲಾಟಮೆ — (೧-೪೭) ಧರ್ಮಾಮ ತ 
ಕಾಗೆ ನಂದನವನದಲ್ಲಿ ಕುಳಿತು ಕೂಗಿದರೆ ಕೋಗಿಲೆಯಾದೀತೆ ? 


೧ ಕಾಗೆ ನಂದನವನದೊಳಗಿದ್ದರೇನು, ಕೋಗಿಲೆಯಾಗ ಬಲ್ಲುದೆ? 
--ಬಸವೇಶ್ವರ 
ನವಿಲು ಜಾಗರ ಆಡುತ್ತೆ ಅಂತ ಕೆಂಬೂ(ಬೇ)ತ ಪುಕ್ಕ ತರಕೊಂಡಿತಂ 


೧ ನವಿಲು ನಲಿಯಿತ್ತೆಂದಡೆ ಕಾಡ ಕೋಳಿ ಪುಚ್ಚವ ತೆರ ಕೊಂಡಂತೆ 
—(೩೯) ದೇವರ ದಾಸಿಮಯ್ಯ ವಚನ 


೨ ನವಿಲಾಡಿತ್ತೆಂದು ಕೆಂಬೋತ ಪುಕ್ಕವ ತರ ಕೊಂಡಂತೆ 
(೨೧೯) ತೋಂಟದ ಸಿದ್ದೇಶ ರ ವಚನ 
ಹೋಲಿಸಿ : 


೧ ಮೋಡಕೆ ಮಯೂರ ಕುಣಿದಂತೆ ಕುಕ್ಕುಟ ಕುಣಿಯಬಲ್ಲುದೆ? 
—(ಫರಂದರದಾಸರು) 


೨ ಕುಮಾರ ಕುದಂರೆಯನೇರಿದನೆಂದು ಗುಲಾಮ ಕುನ್ನಿಯನೇರಿದಂತೆ 


೩ ಕೋಗಿಲೆ ಸ್ವರಗೈಯಿತೆಂದು ಕಾಗೆ ಅದಕ್ಕೆ ಇದಿರಾಗಿ ಕುಳಿತು 
ಕರ್ರೆಂದು ಕಟಕಿಯನಾಡಿದರೆ ಆ ಕೋಗಿಲೆಗಾದ ಕೊರತೆಯೇನು? 


೪ ಬಲ ಮುರಿಯ ಶಂಖ ಭುಗಿಲು ಭುಗಿಲೆಂದು ರೋಂಕರಿಸಿತೆಂದು 
ಕೆರೆಯೊಳಗಣ ಗುಳ್ಳೆ ಕಿಚು ಕಿಚು ಎಂಬಂತೆ 


೫ ಅಂದಿನ ಕಾಲದ ಹನುಮ ಲಂಕೆಯ ದಾಂಟಿದನೆಂದು ಇಂದಿನ 
ಕಾಲದ ಕಪಿ ಹಳ ಓವ ದಾಟಿದಂತೆ 
೨-೩೭) ಘನ ಲಿಂಗಿದೇವರ ವಚನ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೪೯ 


೬ ಆನೆ ಮದವೆದ್ದು ಸೋಮ ವೀಧಿಯು ಸೂರೆ ಮಾಡಿತೆಂದು 
ಆಡು ಮದವೆದ್ದು ಬೇಡರಕೇರಿಗೆ ಹೋಗಿ ಕೊರಳ ಮುರಿಸಿ 
ಕೊಂಬಂತೆ —(೩೭) ಘನ ಲಿಂಗಿ ದೇವರ ವಚನ 


[೨ 


ಉತ್ತಮಾಶ್ಚವು ಕುಣಿಯೆ ಕಂಡೇ ಕತ್ತೆ ಕುಣಿಯಲು 
ಸರಿಯಹುದೇ (೪೨-೭೭) ಜ್ಞಾ ನಸಿಂಧು 


೯೮೭ ಮೇಘ ನೋಡಿ ನವಿಲು ಕುಣಿದರೆ ಗೂಗೆ ನೋಡಿ ಕೋಳಿ ಕುಣಿಯಿತಂತೆ 


ಹೋಲಿಸಿ: ಸೋಗೆ ನರ್ತಿಸುವಂತು ಮೇಘ ನಿನಾದಕೆ ಗೂಗೆ ತಾನೇನ 
ನರ್ತಿಪ್ರದು ? —(೧-೭೧) ನಾಗಕುಮಾರ ಚರಿತಂ 


೯೮೮ ಹಂಸೆಯ ಹಾಗೆ ನಡೆಯೋಕೆ ಹೋಗಿ ಗುಬ್ಬಿ ಕುಪ್ಪಳಿಸಿ ಬಿತ್ತು 


೧ ಹಂಸಸ್ಕ ಗತಿ ಮನಿ ಚ್ಛನ್‌ ಪೂರ್ವಗತ್ಯಾ ವಿವರ್ಜಿತಃ 
ಇತೋಭ್ರಷ್ಟಸ್ತತೋ ಭ್ರೃಷೋ ಬಕಃ ಕಂಜೋತಪಿ ಕೇವಲಂ 
(ಸಂ) 


೯೮೯ ಹುಲಿ ಬಣ್ಣ ನೋಡಿ ನರಿ ಬರೆ ಹಾಕಿ (ಮೈ ಸುಟ್ಟು) ಕೊಂಡಿತು 


೧ ಹುಲಿಯ ಬಣ್ಣಕ್ಕೆ ನರಿ ಮೈಸುಟ್ನು ಸ ಕೊಂಡಂತೆ 
— (೨೧೯) ತೋಂಟದ ಸಿದ್ಧೇಶ್ವರ ವಚನ 


೨ ಹುಲಿಯಹೆನು ನಾನೆಂದು ನರಿ ತನು ಬಲುಹಿನಿಂದಲಿ ಸುಟ್ಟು 
ಕೊಂಡಡೆ ಹುಲಿಯು ತಾನೆಂತಹುದು ? 
— (೪೨-೭೮) ಜ್ಞಾನಸಿಂಧು 


೯೯೦ ಇದ್ದ ತಂಗುಳು ನನಗಿಕ್ಕು ನಿನಗೆಂದಿಗೂ ಹಸಿವಿಲ್ಲದ ಹಾಗೆ ಮಾಡ್ತೇನೆ 
ಹಸಿವೆಯಾಗದಂತೆ ಗಿಡ ಕೊಡ್ತೇನೆ ನನಗರ್ಧ ರೊಟ್ಟಿ ಕೊಡು 


೧ ಹಸಿವಿಲ್ಲದ ಮದ್ದುಕೊಟ್ಟೇನು ಅಶವ ನೀಡು 
— (೪೯೩) ಚೆನ್ನಬಸವಣ್ಣನವರ ವಚನಗಳು 


೨ ಹಸಿ ತೃಷೆಗಳಾಗದಿಹ ವರ ಮೂಲಿಕೆಯು ನಿನಗೆ 
ನಿಸದದಿಂದಲಿ ಕೊಡುವೆ ನೀರಾನ್ನಗಳನೆನಗೆ 
ಬಸೆದು ನೀಡು — (೧೪-೫೪) ಮಹಲಿಂಗ ಲೀಲೆ 


೬೫2 ಕನ್ನೆಡ ಗಾದೆಗಳ ಮಹಾಕೋಶ 
ಹೋಲಿಸಿ: ಖೇಚೆರದ ಮದ್ದು ಕೋಟ್ಟೇನು ತೊಟ್‌ಯ ತೆ 
ದಾಂಟಿಸು —(೪೯೩) ಚೆನ್ನ ಬಸವಣ್ಣನವರ ವಚನಗಳೆಂ 


೯೯೧ ವ್ಯವಹಾರಕ್ಕೂ ಆಹಾರಕ್ಕೂ ದಾಕ್ಷಿಣ್ಯ ಮಾಡಬಾರದು 


೧ ಗೀತೇ ವಾದ್ಯೇ ತಥಾ ನ್ಶತ್ತೇ ಸಂಗ್ರಾಮೇ ಸಂಗ ಮೇಪಿವಾ ` 
ಆಹಾರೇ ವ್ಯವಹಾರೇಚ ತ್ಯಕ್ತ ಲಜ್ಜಾ ಸುಖೀ ಭವೇತ್‌ 
—(ಸಂ) 
೨ ಊಟಕ್ಕೆ ನಾಣ್ವಲಾಗದು । ಕೂಟಕೆ ಬೇಹಾರಕೋದಿಗಂ 
ನಾಣ್ವದಿರೈ —(ಸಿದ್ಧನೀತಿ) 


೩ ಗೀತದೊಳುಂ ಧನ ಧಾನ್ಯ ವ್ಯವಹಾರದೊಳುಂ 
ಆಯವ್ಯಯದೊಳುಂ ನಾಣ್ಣಿಗೆಯಾಗದೆಂಬರ್‌ A 
—(೭-ಪು೨೪) ಅದ್ಭುತ ರಾಮಾಯಣಂ *' | 


೯೯೨ ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು ? 


೧ ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು 4 
ಚ ಲು ಚ 

ಇಚ್ಚಾಳಗಾತಿ ತಾಯಮ್ಮ ಇದ್ದಾಗ 

ಲುಚ್ಚವರ ಸಂಗ ನಮಗೇನು --(ಹಳ್ಳಿ ಹಾ. ಪು.೯೬) 
2 ಅಡು ತೆ 

೯೯೩ ಅಕ್ಕಿ ಕೊಟ್ಟು ಉಣ್ಣೋಕೆ ಅಕ್ಕನ ಹಂಗೇನು ? ಎ೫ 

ಹೋಲಿಸಿ: ೧ ಅಕ್ಕಿ ಕೊಟ್ಟು ಮಡಗೂಟುಣ್ಬಂದಮಂ -- 
ಪೋಲದೇ —(೧೪-೩೨) ಆದಿ ಪುರಾಣ x 


೨ ಅಕ್ಕಿಗೊಟ್ಟು ಮಡಗೂಳನುಣ್ಬ ಮರುಳಂ ಪೋಲ್ಗುಂ 
(೧೪-೧೬೦) ಸಮಯ ಪರೀಕ್ಷೆ 


೯೯೪ "ಗಂಧ ದ್ವಾರಾಂ' ಅಂದಾಗ ಸಾಣೆಕಲ್ಲು ಗಂಧದ ಕೊರಡು ಹುಡುಕಿದ 
ಹಾಗೆ 


೧ ಗಂಧ ದ್ವಾರಾಂ ದುರಾಧರ್ಷಾಂ ನಿತ್ಯ ಪುಷ್ಕಾಂ ಕರೀಷಣೇಂ 


ki. aa ಟ್‌್ಮ 


ART 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೫೧ 


ಈಶ್ವರೀಂ ಸರ್ವ ಭೂತಾನಾಂ ತಾಮಿ ಹೋಪ ಹ್ವಯೇ 
ಶ್ರಿಯಂ 
— ಇದು ಗಂಧ ಪಂಚಾಭಿಷೇಕದಲ್ಲಿ ಹೇಳುವ ಮಂತ್ರ 


೯೯೫ ಮನೆ ಹತ್ತಿದಾಗ ಭಾವಿ ತೋಡಿದರಂತೆ 


೧ 


೫ 


ಸಂದೀಪ್ತೇ ಭವನೇತು ಕೂಪಖನನಂ ಪ್ರತ್ಯುದ್ಯಮಃ ಕೀದೃಶಃ । 
—(ಭ.ಸು, ಪು ೬೨) 


ನ ಕೂಪ ಖನನಂ ಯುಕ್ತಂ ಪ್ರದೀಪ್ತೇ ವಹ್ನಿನಾ ಗೃಹೇ | 
(ಸು) 


ಕೆಚ್ಚೆಲ್ಹ ಬಲಕೆ ನಂದಿಸಲಚ್ಚಿಗದಿಂ ಬಾವಿದೋಡುವಂತಿರೆ 
—(೧೪-೧೦೦) ರಾಮಚಂದ್ರಚರಿತ ಪುರಾಣಂ 


ಕಿಚ್ಚೆದ್ದಡೆ ಬಾವಿದೋಡುವವನಂ ಪೋಲ್ಕುಂ 
(೬-೪೩) ಸಮಯಪರೀಕ್ಷೆ 
ಕಿರ್ಚೆಟಿಕ್ಹಾಗಳ್‌ ಬಾವಿಯಂ ತೋಡಲುದ್ಯೋಗಂ ಗೆಯೊ ಡಂ, 


ಸಾವಡಸಿದಾಗಳ್‌ ಧರ್ಮಕ್ಕೊಡರ್ಚುವೊಡಂ ಅಲ್ಲಿಗವು 


ದೊರೆಕೆೊಳ ವು, ಮುನ ಮೇ ನೆಗಲ್ವುದು 
--(೧೦-೬ವ ; ಪು ೧೬೮) ಜೀವಸಂಬೋಧನಂ 


ನೀರಡಿಸಿ ಬಟುಕ್ಕ ಬಾವಿಯನಗುಟ್ಟಿ ಪರೇ 
—ಗುರುಮೂರ್ತಿಶಂಕರ ಶತಕ 


ನೆರೆದಿರೆ ಕಾಳ್ಲಿಚ್ಚೆದಾತುರದೊಳೆ ಬಾವಿಯ ನಗುಳ್ಳಗಾವಿಲಗೆ 
ಸಮಂ —(೬೮) ಕನ್ನಡ ನೀತಿಸಾರವು 


ಮರಣ ಸಮಾಪಿಸಿದಾಗಳ್‌ 

ವರ ಮುಕ್ತಿಯ ಪಡವೆನೆನಲು ಉರಿಯುವ ಮನೆಯಂ ॥ 
ತ್ವರಿತದಿ ಬಾವಿಯ ತೋಡಿಸಿ 

ವಧ ಜಲದಿಂ ತಣಿಪೆನೆಂಬ ಮೂರನ ಸಾಮ್ಯಂ ॥ 


೬೫೨ ಕನ್ನಡ ಗಾದೆಗಳ ಮಹಾಕೋಶ 
೯೯೬ ಮೇಲಿನ ಮೋಡ ನೋಡಿ ಸೇದುವ ಬಾವಿಗೆ ಉಚ್ಚೆ ಹುಯ್ದನಂತೆ 


ಹೋಲಿಸಿ: ೧ ಮುಗಿಲನೀ ಮಚ್ಚಿ ಡೊಣಿಯ ನೀರಂ 
ತುಳುಂಕಿದ ಕೋಡಗದಂದಂ 
--(೧೧೯ ವ.) ಕರ್ಣಾಟಕ ಪಂಚತಂತ್ರ; 


೨ ಮಳೆಯ ಮುಗಿಲ ನೋಡಿ ಮನೆಯೊಳಿರ್ದುರ್ದವ ತುಳುಕುವ 
ಕಡುಹೆಡ್ಡರಂತೆ --(೩೪-೩) ನೇಮಿಜಿನೇಶ ಸಂಗತಿ 


೩ ಮಟ್‌ಯ ನೀರಂ ನಂಬಿ ಡೊಣಿಯ ನೀರಂ ಬಿಡದೆ ತುಳುಂಕುವ 
ಮರುಳನಂತೆ —(೧೨.೨೧ವ) ವಚನ 


೯೯೭ ಎತ್ತು (ಕೋಣ) ಈಯಿತು ಅಂದರೆ "ಕೊಟ್ಟಿಗೇಲಿ ಕಟ್ಟು” 


೧ ಎತ್ತೀಯಿಶೆಂದೊಡೆ ಮೂಲೆಯಲಿ ಕಟ್ಟಿ ಸುವುದೆಂಬನ ಚಾಳಿ 
ಯೇತಕೆ — (೨೮-೩೫) ಬಸವಪುರಾಣ 


೨ ಎತ್ತು ಕರುವನು ಈಯೆ ಹಿತ್ತಲಿಗೆ ಹೊಡೆ 


--ಮಹಲಿಂಗಸ್ವಾಮಿ * 


೩ ಎಳ್ತಿರದೀದುದೆನುತ್ತೆ ಪೇಳಿ ಕೇಳ್ಡೆರಗದೆ ಕಟ್ಟು ಕೊಟ್ಟಿಗೆ 
ಯೊಳೆಂಬವೊಲ್‌ (೧೭-೩೧) 


೪ ವಎರತೀದುದೆಂದವೆನಲೆಳೆಗೆ ಕಟಿ ಿದೊಲಾದುವಮು 
— (0-0೧೮) ಶಂಕರದಾಸಿಮಯ್ಯಪುರಾಣ 


೫. ಗಂಡುಗುದುರೆಯದೀಯಿತೆಂದರೆ ಒಳೆಗೆ ಕಟ್ಟು ಕೆ 
—(೨೩-೭) ಕೌಶಿಕ ರಾಮಾಯಣ 


೯೯೮ ಕತ್ತೆ ಒಂಟೆ ಹೊಗಳಿಕೆ ; ಅಹೋರೂಪ 1! ಅಹೋಗಾನ ! 


೧ ಉಷ್ಟ್ರೀ ಉಷ್ಟ್ರ ವಿವಾಹೇ ಚ ಗೀತಂ ಗಾಯಂತಿ ಗಾರ್ಧಭಾಃ। 
ಪರಸ್ಪರಂ ಪ್ರಶಂಸಂತಿ ಅಹೋರೂಪ ಮಹೋಧ್ವನಿಃ ॥ 
(ಸಂ) 
೨ ನರಿಯ ಗೀತಕೆ ಕಿವಿಯನಿತ್ತರೆ ಮರುಳು ತಲೆದೂಗುವ 
ವೊಲಾಯ್ತು —(೬-೨-೧೬) ತೊರವೆರಾಮಾಯಣ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೫೩ 


೩ ನರಿಯ ಗೀಶಕಿ ಬಳ್ಳು ಮೆಚ್ಚಿದ ತೆರ | 
--(೫-೬೦) ಸಾಳ ಭಾರತ 


೯೯೯ ಕುರುಡಿಯ ಕುಣಿತಕ್ಕೆ ತಪರಗ ಣ್ಮಿಯ ತಾಳ 


ಹೋಲಿಸಿ : ಕುರುಡಿಯ ಮಣಿತಕ್ಕೆ ತೂತು ಮದ್ದಳೆ 
(೧-೬೮) ನಾಗಕುಮಾರಚರಿತಂ 


೧೦೦೦ ಕುರುಡನ ಕೈಕೋಲು ಕಿತ್ತುಕೊಂಡ ಹಾಗೆ 


೧ ಮರವು ಮಗುವಿಗೆ ಹೊಲ್ಲ । ಕುರುವು ಕುಂಡಿಗೆ ಹೊಲ್ಲ 
ಕುರುಡನಾ ಕೋಲು-ಕಳ ಹೊಲ್ಲ —(ಸರ್ವ, ಪ ೬೪೧) 


೨ ನಡುಗಾಡೊಳಂಧೆಯ ಕರದಂಡಮನೆಳೆದುಕೊಂಡ ಮೋಲ್‌ 
— (೧೩-೧೨೦೯) ರಾಜಶೇಖರವಿಲಾಸಂ 


೧೦೦೧ ಅಟ ದಿಂದ ಬಿದ್ದವನನ್ನು ದಡಿ ತಕ್ಕೊಂಡು ಚೆ ಚಿಜೆ ದರು 


ಹೋಲಿಸಿ: ೧. ಉದ್ದದಿಂದ ಬಿದ್ದವರನೊದ್ದೊದ್ದು ಕೊಲುವಂತೆ 
— (೧೯-೮) ಶಿವತತ್ತ್ವ ಚಿಂತಾಮಣಿ 


೨ ಎಡಹಿ ಬಿದ್ದವನ ಕೆ ವಿಡಿದೆತ್ತಿ ಕೆಡಹುವರೆ 
—(೭-೨೯) ಪ್ರೌಢರಾಯನ ಕಾವ್ಯ 


೩ ಸಠನನದಲ ಬಿದ್ದವರ ಮೇಲೆ ಒರಳ ನೂಂಕುವರೆ ? 


(೨-೩೦೬) ಬಸವೇಶ್ವರ 


೧೦೦೨ ಹುಣ್ಣಿನ (ಉರಿಯುವ ಗಾಯದ) ಮೇಲೆ ಬರೆ ಹಾಕಿದ ಹಾಗೆ 


ಹೋಲಿಸಿ: ೧ ಬೆಂದ ಹುಣ್ಣ ಕಂಬಿಯಲಿ ಕೀಸುವತೆ 


--(೪೬೨) ಬಸವೇಶ್ವರ 


೨ ಬೆಂದ ಹುಣ್ಣ ಕಂಬಿಯನಿಕ್ಕಿ ನೂಕಿ ಕೀಸದಿರ್‌ 
_ (೭-೩೪) ಸಿದ್ಧರಾಮ ಚಾರಿತ್ರ 


೩ ಬೆಂದ ಹುಣ್ಣಂ ಕಂಬಿಯಲಿ ಕೀಸಲೇಕೆ? 
(೪-೪೦) ಸೋಮನಾಥ ಚರಿತ್ರೆ 


೬೫೪ ಕೆನ್ನೆಡ ಗಾದೆಗಳ ಮಹಾಕೋಕ 


೪ ಬೆಂದುದ ಬೆದಕಿ ನೋಯಿಸಬೇಡ 
(ವಿ.ಪ. ೯-೩೧) ಕರ್ಣಾಟ ಭಾರತ ಕಥಾಮಂಜರಿ 


೫ * ಬೆಂದ ಹುಣ್ಣಲಿ ಸಾಸಿವೆಯ ಬಳಿಯದಿರು 
—(ದ್ರೋ ಪ. ೧-೮) ಕರ್ಣಾಟ ಭಾರತ ಕಥಾಮಂಜರಿ 


೬ ಬೆಂದ ಹುಣ್ಣನು ಕೀಸುವರೆ ಕಂಬಿಯಲಿ ? 
— (೭-೬೪) ಪ್ರಭುಲಿಂಗಲೀಲೆ 


೭ ಬೆಂದ ಹುಣ್ಣಂ ಕಂಬಿಯೊಳಿಕ್ಕಿ ಕೀಸಿದವೊಲ್‌ 
—(೬-೧೦) ಚೇರಮ ಕಾವ್ಯಂ 


೮ ಬೆಂದ ಹುಣ್ಣಂ ಕಂಬಿಯಿಂದ ಕೀಸದಿರು 
—(೪-೩೭) ರಾಘವಾಂಕ ಚರಿತೆ 


೯ ಬೆಂದ ಹುಣ್ಣನು ಬೆದಕಲೇತಕ್ಕೆ ? 
— (೩೦-೨೨) ಕೌಶಿಕ ರಾಮಾಯಣ 


೧೦ ಕತ್ತಿದ ಕಡಿಯೊಳುಪ್ಪಂ ಲೆಪ್ಪಿಸಿದುಂತಂಂ ! 


— (೧೪-ಪು ೧೩೦ ; ೧೩ನೆಯ ಸಾಲು) ಶ್ರೀ ರಾಮಾಶ್ವಮೇಧಂ 


೧೧ ಬೆಂದ ಹುಣ್ಣಿಗೆ ಹುಳಿವೆರಸಿದಾ ತೆರದಿ 
(ಬಭ್ರುವಾಹನ ಕಾಳಗ-ಯಕ್ಷಗಾನ) 


೧೦೦೩ ಬಿದಿರೆಲೆಯಲ್ಲಿ ರಸ ಅರಸಿದಂತೆ 


೧ ಬಿದಿರೆಲೆಯಲ್ಲಿ ರಸಮನಅಸುವಂತೆ —ಧರ್ಮಾಮೃತ ' 


ಹೋಲಿಸಿ: ೧ ಸಿತಗನೊಳು ಗುಣಮನರಸುವರೆ ? 
(ಸ್ಥಲ. ೧೫-೧೯೧) ನಂಬಿಯಣ್ಣನ ರಗಳೆ 


೨ ಕುಲಹೀನರಲಿ ಗುಣವನರಸಲೇಕೆ ? 
(ಕ.ಪ. ೨೫-೪೨) ಕರ್ಣಾಟ ಭಾರತ ಕಥಾಮಂಜರಿ 


ಹ ಇದ್ದಿಲೊಳು ಬೆಳರ್ವಣ್ಣಮಂ ಬೆದಕಂವರೆ 
(೪-೩೭) ರಾಘವಾಂಕ ಚೆರಿತೆ 


ಚ ಹು ಜಾ ಗು 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೫% 


೧೦೦೪ 


1 ೧೦೦೫ 


೧೦೦೬ 


೧೦೦೭ 


ಶಕ 


೪ ಗಾವಿಲರೊಡನಾಡಿ ಗುಣವನರಸಿದರುಂಟೇ 
(೫೦೮) ನೀತಿಸಾರ 


ಜನ ಮರುಳೊ, ಜಾತ್ರೆ ಮರುಳೊ ಕೋಚು ಭಟ್ಟನ ಕೂದಲು ಮುರಳೊ 


೧ ಜನ ಮರುಳೊ ಜಾತ್ರೆ ಮರುಳೊ 
—(೧೧೮) ಪ್ರಭುದೇವರ ವಚನಗಳು 


೨ ಇಲಿಯಂ ಕಪ್ಪೆಯನೊಲವಿಂ 
ದುಲಿದಟ್ಟಿ ತಗಳ್ಲು ತಿಂಬ ಪುತ್ತಿನ ಪುಟುವಂ ॥ 
ಸಲೆ ನಾಗರೆಂದು ಪೂಜಿಪ 
ರೊಲವಿಂ ಜನ ಮರಳೊ ಜಾತ್ರೆ ಮರುಳೊ ಎನೆತಾಂ ॥ 
--(ನೋಂಪಿಗಳು) ಕವಿಚರಿತ್ರೆ 


ಜನ ಮೆಚ್ಚಿಸಲು ಜರ್ನಾದನನ ಕೈಲೂ ಅಸಾಧ್ಯ 


೧ ಲೋಕ ವಂನಂಜ್‌ ಮೆಚ್ಚಿಸಲ್‌ ಗಿರಿಶನಾರ್ಪನೆ? 
—(೭) ನಳ ಚಂಪು 


೨ ಜನರಂ ಮೆಚ್ಚಿಸಲಾಗದೈ —(೮೩) ಸೋಮೇಶ್ವರ ಶತಕ 


ಎತ್ತಿ ಹಾಕಿದ ನಾಯಿ ಮೊಲ ಹಿಡಿದೀತೆ ? 
ಹಿಡಿದು ತಂದ (ಹೊರಿಸಿಕೊಂಡು ಹೋದ) ನಾಯಿ ಮೊಲ ಹಿಡಿದೀತೆ ? 


೧ ಹೊರಿಸಿ ಕೊಂಡು ಹೋದ ನಾಯಿ ಮೊಲನೇನ ಹಿಡಿವೆದಯ್ಕ 
(೪೨೮) ಬಸವೇಶ್ವರ 


ಬತ್ತಿ ಹಣ್ಣ ಮಾಡಿದರೆ ಎತ್ತಣ ರುಚಿ 
ತಟ್ಟಿ (ಗುದ್ದಿ) ಬಡಿದು ಹಣ್ಣು ಮಾಡಿದ ಹಾಗೆ 


೧ ಬತ್ತಿ ಹಣ್ಣ ಮಾಡಿದಡೆ ಅದೆತ್ತಣ ರುಚಿಯಪ್ಪ್ಪದೊ 
(೬೪೬) ಪ್ರಭುದೇವರ ವಚನ 


೨ ಹೂವಿಂಡಿಯ ಹರಿದು ಬತ್ತಿ ಹಣ್ಣ ಮಾಡಿಹೆನೆಂದರೆ ಹಣ್ಮಾಗ 
ಬಲ್ಲುದೆ ? — (೬೪೬) ಪ್ರಭುದೇವರ ವಚನಗಳು 
© 


೬೫೬ 


೧೦೦೮ 


೧೦೦೯ 


೧೦೧೦ 


೧೦೧೧ 


೧೦೧೨ 


೧೦೧೩ 


ಕನ್ನೆಡೆ ಗಾದೆಗಳ ಮಹಾಕೋಶ 


೩ ಹೂಮಿಡಿಯ ಹರಿದಡೆ ಹಣಾ ಗಬಲ್ಲಂದೆ ? 
—(೫೬)ಸಕಲೇಶ ಮಾದರಸನ ವಚೆನಗಳಂ 


—(೭-೨೩) ಸೊಬಗಿನಸೋನೆ 
ನಾನೇ ಒಲ್ಲದಿದ್ದರೆ ನಮ್ಮಪ್ಪ ಯಾರಿಗೆ ಮದುವೆ ಮಾಡಿಯಾನು ? 


ನಾನೊಲ್ಲೆ ಪೆಣ್ಣ ನಮ್ಮಯ್ಯನಾರಿಗೆ ಪೆಣ್ಣನೋಳ್ಳೆನೆಂಬ ಮಾತಾಯ್ತು 
--(೭೧-೮೮)ಭರತೇಶ ವೈಭವ 


ಅಂಗಿ ಕೊಟ್ಟು (ಮಾರಿ) ಭಂಗಿ ಸೇದಿ ಮಂಗನಾದ 


೧ ಅಂಗಿ ಅರಿವೆಯ ಮಾರಿ । ಭಂಗಿಯನು ತಾ ಸೇದಿ 
ಮಂಗನಂದದಲಿ ಕುಣಿವಾತ ಭವ ಭವದಿ 
ಭಂಗಗೊಳುತಿಹನು ಸರ್ವಜ್ಞ — (ಸರ್ವ, ಪ.೧೧೮೩) 


ಕಳಕ್ಕೋಗಿ ಕೆಮ್ಮಿದಂಗೆ | 
೧ ಕಳ ಹೋಗಿ ಕೆಮ್ಮಿದಂತಕ್ಕು ಸರ್ವಜ್ಞ (ಸರ್ವ, ಪ) 


೨ ಕನ್ನವನಿಕ್ಕಿ ಕಳ್ಳನು ಮನೆಯವೊಕ್ಕು ಕೆಮ್ಮಿದಂತಾಯಿತು 
--ಪಾಂಚಾಳಗಂಗ 


ಹೊಡೆದರೆ ಆನೆ ಹೊಡೀಬೇಕು, ದೋಚಿದರೆ ಭಂಡಾರ ದೋಚಬೇಕು 


೧ ಮಾರೇತೊ ಹಾಥೀಕೋ ಮಾರನ, ಲೂಟೇತೋ ಭೆಂಡಾರ್ಕೋ 
ಲೂಟ್ನಾ — ಹಿಂದಿ 


ಕಳ್ಳನ ತಾಯಿಯ (ಹೆಂಡತಿಯ ತಂಗಿಯ) ಕಣಿ ಕೇಳಿದರೆ "ಹಳ್ಳಿಗುಂಟೆ 
ಹೋಗು" ಅಂದಳು 


೧. ಕಳ್ಳನ ತಾಯಿ ಕಣಿಯ ಕೇಳೆ ಹೋದಂತೆ —ಶಂಕರೇಶ್ವರಲಿಂಗ 
3 


\ 


ಗಾದೆಗಳ ಕಾವ್ಶ ಪ್ರಯೋಗಗಳು ೬೫೭ 


೧೦೧೪ ಕಳ್ಳನಿಗೆ ಸಂದುಕೊಟ 
ಹುಯ್ಲಿಕಿ ದ 


ರ್ರಿ (ಕಳ್ಳನನ್ನು ಒಳಕ್ಕೆ ಕರೆದು) ಒಡವೆ 


೧ ಕಳಲ್‌ ಬಂದವರಿಗೆ ಕೈಯೆಡೆಗೊಟ್ಟರ್‌ 
--(೨-೧೪೬) ಧರ್ಮಾಮೃತ 


೧೦೧೫ ಕುಸುವಿ:ಯ ಹೊಲದಲ್ಲಿ ಕಳೆ ಕ ಹೊಕ್ಕ ಹಾಗೆ 


೧ ಕುಸುಮೆಯ ಹೊಲದಲ್ಲಿ ಕಳ ಕ ಹೊಕ್ಕಂತೆ 
—(ಕೀ.ಪು, ೪೭೬) ಹ.ಕೀ.ತ. 


COOL ಕೈಲಿಲ್ಲದಿದ್ದ ರೆ ಕಳ, ಹೊಟೆ ಗಿಲದಿದ್ದರೆ ಬಡವ 
ಆ ಣಿ ಎ ಲ) ಆ. 6? ೧ಎ 
ಹೋಲಿಸಿ : ಭುಭುಕ್ಷಿತಃ ಕಿಂ ನಕರೋತಿ ಪಾಪಂ? (ಸು) 
೧೦೧೭ ಚಂದ್ರನ ಬೆಳಕು ಕಳ್ಳನಿಗೆ ಅಳುಕು 
೧ ಕಳ ಂಗೆ ಬೆಳ್ಚಿಂಗಳ್‌ ಸೊಗಸದೆಂಬ ನಾಣ್ಮೂಡಿ (೨-೧೨೪) 


೨ ಸೊಗಯಿಸುಮೆ ಚೋರಂಗೆ ಚಂದ್ರಿಕಾ ವಿಸ್ತಾರಂ 
—(ಪು ೨೪-೩೫) ವರ್ಧಮಾನ ಪುರಾಣಂ 


೩ ಬೆಳದಿಂಗಳಿಷ ವೆ ಜಾರ ಚೋರರಿಗೆ 
೧೦೦೮ . ಇರುಳು ಎದ್ದ ಕಛ ಗೆ ಹೆಬ್ಬಾಗಿಲಲ್ಲೇ ಬೆಳಗಾಯಿತು 


೧ ನಡುವಿರುಳೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ 


--ಬಸವೇಶ್ವರ 
೧೦೧೯ ಎಳ್ಳಿನ ಗುಣ ಗಾಣಿಗ ಬಲ್ಲ, ಕಳ್ಳನ ಗುಣ ತಳವಾರ ಬಲ್ಲ 
೧ ಎಳ್ಳು ಗಾಣಿಗ ಬಲ್ಲ- ಸುಳ್ಳು ಸಿಂಪಿಗ ಬಲ್ಲ | 
ಕಳ್ಳರನು ಬಲ್ಲ । ತಳವಾರ, ಬಣಜಿಗನು 
ಎಲ್ಲವನು ಬಲ್ಲ ! ಸರ್ವಜ್ಞ . ..(ಸರ್ವ, ಪ. ೧೨೯೩) 


42 


೬೫೨ ಕೆನ್ನಡ ಗಾದೆಗಳ ಮಹಾಕೋಶೆ 


೨ ಬಳ್ಳಿ ತೋಟಿಗ ಬಲ್ಲ । ಎಳ್ಳು ಗಾಣಿಗ ಬಲ್ಲ > 
ಕಳ್ಳೆರನು ಬಲ್ಲ-ತಳವಾರ, ಸೂಳೆ ಹಣ 
ನುಳ್ಳೈನರಿದಿಹಳು ! ಸರ್ವಜ್ಞ (ಸರ್ವ, ಪ. ೧೭೪೮) 


೧೦೨೦ ಕಳ್ಳನ ಹೆಜ್ಜೆ ಕಳ್ಳ ಬಲ್ಲ, ಹಾವಿನ ಹೆಜ್ಜೆ ಹಾವು ಬಲ್ಲುದು 
೧ ಕಳ್ಳೆಂಡ ಮೊಟ್ಟ್‌ ಕಳ್ಳಂಗೆ 'ಗೊತ್ತು — (ಕೊಡಗು ಗಾ) 


೨ ಪಾವು ಪಾವಿನ ಪಜ್ಞೆಯನಜ್‌ವಂತೆ 
—(೧೭೨ವ) ಕರ್ಣಾಟಕ ಪಂಚತಂತ್ರ 


೩ ಹಾವಿನಡಿಯನು ಹಾವುಗಳು ನೆಜ್‌ಬ್ಲೂವು 
(೧೨-೧೨) ಪ್ರಭುರಿಂಗರಿಕೆ 


ಜೆ 


೪ ಅಹಿಯ ಪದಸರಣಿಯಹಿ ಕ:ಲವರಿವುದು 
—(ಸಂ.ಕಾಂ. ೧೪೫ ; ೪-೩೨) ಶ್ರೀಮದ್ರಾವಾಾಯಣಂ . 


ಶು 


೧೦೨೧ ಹುತ್ತದ ಡೊಂಕು ಹಾವು ಬಲ್ಲುದು, ಹಾವಿನ ಡೊಂಕು ಹುತ್ತ ಬಲ್ಲದು : ಲ 


೧ ಹುತ್ತದ ಡೊಂಕು ಹಾವಿಗೆ ಸಸಿನ ? 
(ಅನುಬಂಧ ೪-೩೮) ಸಿಂಗಿರಾಜಪುರಾಣ ' ' 


೧೦೨೨ ಕಳ್ಳ ಒಕ್ಕ ಲಲ್ಲ, ಕಳ್ಳಿ ೫ ೈಗೆಯಲ್ಲ ಈ 


ಹೋಲಿಸಿ : ಕಳ ನೊಕ ೈಲಾದುದಿಲ್ಲ, ನಾಯಿ ಜಂಗುಳಿಯಾದುದಿಲ್ಲ 
—(ಷ.ಆ. ೧೩೨ ಗದ್ಯ) ಧರ್ಮಾಮೃತ ' 


೧೦೨೩ ಅಂಜುವರ ಮ್ಯಾಲೆ ಕಪ್ಪೆ ಎಸೆದ ಹಾಗೆ 


೧ ಅಂಜುವವರ ಮೇಲೆ ಕಪ್ಪೆಯಂ ಬಿಸುಟರ್‌ ಷೆ 
—(೫೪ ವ ಪುಣಾಸ್ರವ 


೧೦೨೪ ಅಂಜುವವನಿಗೆ ಹಗ್ಗವೂ ಹಾವು 


೧ ಅಳುಕುವಗೆ ಕಾವಳದೊಳು ಹುಲುಸರವೆ ತುಳಿದರೆ ಮನಸಿಗೆ 
ಪೊಳೆವೋದು ಫಣಿಯೆಂದು — (ವಿಜಯದಾಸರು) 


ಗೌದೆಗೆಳ ಕಾವ್ಯ ಪ್ರಯೋಗಗಳು ೬೫೯ 


೧೦೨೫ ಎಗ್ಗನಿಗೆ ಹಗ್ಗವೇ ಹಾವು 


೧  ಬೊತ್ತೆನವಂಗ್‌ ಬೋಟೆಯೇ ಕೂಳಿ 
(ಹೆದರಿದವನಿಗೆ ಮೇಟಿಯೇ ದೆವ 5) 
೧೦:೬ ಕಳ್ಳನಿಗಂಜಿ ಕಾಡು ಹೊಕ್ಕು ಹುಲಿಗಂಜಿ ಹುತ್ತ ಹೊಕ್ಕ ಹಾಗೆ 


೧  ಪುಲಿಗಂಜಿ ಪುತ್ತವೇಜುವಂತೆ 
--(ಆಶ್ವಾ : ೬-೧೭೪ ಗದ್ಯ) ಧರ್ಮಾಮೃತ 


೨ ತೇಟ್‌ಂಗಂಜಿ ಪುತ್ತ ವೇಖುವಂತೆ 


—(ಆಶ್ವಾ:೬-೧೭೪ ಗದ್ಯ) ಧರ್ಮಾಮೃತ 


೩ ಕರಡಿಗಂಜಿ ಪುಲಿಯ ಗುಹೆಯಂ ಪುಗುವಂತೆ 
| —(ಆಶ್ವಾ:೬-೧೬೪ ಗದ್ಯ) ಧರ್ಮಾಮೃತ 


೪ ಕಳ ಗಂಜಿ ಕಾಡಹೊಕ್ಕರೆ ಹುಲಿ ತಿಂಬುದು ಮಾಣ್ಟುದೆ 
—ಪ್ರಭುದೇವರ ವಚನಗಳು 


೫ ಹುಲಿಗಂಜಿ ಹುತ್ತವ ಹೊಕ್ಕಡೆ ಸರ್ಪ ತಿಂಬುದ ಮಾಬಂದೆ ? 
—ಪ್ರಭುದೇವರ ವಚನಗಳು 


೬ ಪುಲಿಗಂಜಿ ಪುತ್ತನೇಟ್‌ದೊಡಲ್ಲಿಯು ಮರವಾವುಕೊಂಡುದಂ 
(೨-೩೧ವ; ಪು೪೧) ಜೀವಸಂಬೋಧನಂ 


೭ ಪುಲಿಗಂಜಿ ಪುತ್ತನೇಟ್‌ದೊಡರವಾವು ಕೊಂಡುದಂ 
— (೭-೧೧) ಪುಷ್ಪದಂತ ಪುರಾಣಂ 


೮ ಪುಲಿಗಂಜಿ ಪುತ್ತನೇಟ್‌ದೊಡರ ವಾವು ಕೊಂಡುದು 
(೩-೧೪೧-೧) ಶಬ್ದಮಣಿ ದರ್ಪಣ 


೯ ಪುಲಿಗಂಜಿ ಪುತ್ತವ ಪೊಕ್ಕವೊಲಾಯ್ತು 
—(ಪು ೧೫೮-೨೨) ನಾಗಕುಮಾರ ಚರಿತಂ 


೧೦೨೭ `` ಪಂಡೆ ಬಾಯಿ ನಾರಿ ಹಿಂದೆ 


ಡೂ 


೬೬0 


೧೦೨೮ 


೧೦೨ 


೧೦೩೦ 


೧೦೩೧ 


೧೦೩೨ 


ಕನ್ನಡ ಗಾದೆಗಳ ವಹಾಕೋಕೆ 


೧ ಪಂದೆಗಳ ಬಾಖ್ಗೊಬ್ಬು ಪಿಂದೆ ನಾರಿಯರೆಡೆಯೊಳ್‌ 
(೧೪-ಪು೪೬) ಅದ್ಭುತ ರಾಮಾಯಣಂ 


ಶಾಟಕ್ಕಂಜಿ ಶಾಲೆ ಉಡೋದಾ ಬಿಟ ಳಂತೆ 


೧ ಯಕಾ ಭೀತಿಯಿಂ ದಂಬರು ಪರಿಹರ್ತವ್ಯಮೇ 
—(ಆ ೧-೪೨) ಚಂದ್ರಪ್ರಭ ಪುರಾಣಂ 


ಹುಳುವಿಗಂಜಿ ಹುತ್ತಿನಲ್ಲಿ ಕೂತಿದ್ದಂತೆ 


೧ ಹುಳುವಿನಂಜಿಕೆಗ್ಡೋಗಿ ಹುತ್ತದಲ್ಲಿ ಕುಳಿತಂತೆ 
(ಕೀ ೪೭೬) ಹ.ಕೀ.ತ. 


ಗರುಡನ ಗೆರೆಯವಗೆ ಉರಗದ ಅಂಜಿಕೆ ಯಾಕೆ ? 


ಹೋಲಿಸಿ : ಗರುಡನ ಮಂತ್ರವ ಕಲಿತು ಜಪಿಸುವವಗೆ ಉರಗನ 
ಹಾವಳಿಯೆ ? ಪುರಂದರದಾಸರು 


ಧೈರ್ಯಂ ಸರ್ವತ್ರಸಾಧನಂ 


೧ ಕಾರ್ಯಸಾಧನಕೆ ಕಾರಣಗಳಗಣಿತಮಿಹವು ಧೈರ್ಯವೊಂದೇ 
ಮುಖ್ಯಸಾಧನ 
—(ಸುಂ.ಕಾಂ. ೧೩-೩೭) ಶ್ರೀಮದ್ರಾಮಾಯಣಂ 


ಮನಸ್ಸಿನಲ್ಲೇ ಮಂಡಿಗೆ ತಿಂದ ಹಾಗೆ 


೧ ಮನದ ಮಂಡಿಗೆ ತಾನದಂತಿರಲನುವನೆನ್ನದು ಹೇಳಿದೆನು 
—(ಸಂ ೧೩-೩೩ ನಿರ್ವಾಣಪ್ರಕರಣ) ಲಘುಯೋಗ ವಾಸಿಷ್ಠ 


ಸತ್ತು ಸ್ವರ್ಗ ಕಾಣೋಕಿಂತ ಇದ್ದ ನರಕವೇ ಲೇಸು 


೧ ನಾಳೆ ಬಪ್ಪ ಪೊನ್ನಿಂದ ಮಿಂದು ಬಪ್ಪ ಪಣಮೆ ಲೇಸು 
(೧-೫೮ವ) ಮದನತಿಲಕಂ 


೨ ನಾಳೆ ತಿಂಬನ್ನದಿನಿಂದ ಮಿಂದು ತಿಂಬ ಲಾವಗೆ ಲೇಸು 
—(೧-೫೮ವ) ಮದನತಿಲಕಂ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೬೧ 


೩ ಸತ್ತು ಕೊಳ್ಳೆ ಸಗ್ಗದಿಂ ಬರ್ದುಕೊಳ್ವೆ ನರಕಂ ಲೇಸು ಎಂಬುದು 


ನಾಣ್ಣುಡಿ —(ಆ ೨-೧೩೨ವ) ಧರ್ಮಾಮೃತ 
೪ ಸತ್ತು ಕಾಣ್ಬ ಸಗ್ಗದಿಂದಿರ್ದು ಕಾಣ್ಬ ನರಕಮೆ ಲೇಸೆಂಬ 
ನಾಟ್ನುಡಿ -(ಳ-೩೯ವ) ಜಗನ್ನಾಥವಿಜಯಂ 


೫ ಇರ್ದು ಕಾಣ್ಬ ಸಗ್ಗದಿಂ ಕಟ್ಮಿಯಿಂ ಸತ್ತು ಕಾಣ್ಬ ನರಕ 
ಮೇವುದು —(೪-೩೯ವ) ಜಗನ್ನಾಥವಿಜಯಂ 


೬ ಸತು ಕಾಣ ಕೆ ಸ ೈರ್ಗಕ್ಕಿರ್ದು ಕಾಣುತಿಹ ನರಕವೇ ಲೇಸು 
—(೩-೫೯) ಸೋಮನಾಥ ಚರಿತ್ರೆ 


೭ ಸತ್ತು ಕಾಣ್ಟೆಂದು ಸಗ್ಗದಿ ನಿರ್ದಲ್ಲಿಯ ನಾಡೆ ಕಾಣ್ಬ ನರಕಂ 
ಲೇಸು | —(೫-೧೧೬)ಧರ್ಮನಾಥ ಪುರಾಣಂ 


೧೦೩೪ ಹುತ್ತದ ಮೇಲಿನ ಸರವಿ ಹಾಗೆ 


೧ ಹುಲುಸರವಿ ಹಾವಹುದು ಹುತ್ತಿನ 
ತಲೆಯಲಿರಲಜ್ಞರಿಗೆ ಹಿಸುಣರ 
ಬಳಕೆ ಹೊಗುವುದು ಕಳುಹಬೇಕೆಂದೆರಗಿದನ: ಕರ್ಣ 


—(ಉದ್ಯೋ, ಸೆಂ ೧೦, ಪ-೨5೪) ಕರ್ಣಾಟ ಭಾರತ 
| ಕಥಾಮಂಜರಿ 


೧೦೩೫ ಉಣ್ಣುತಾ ಕೈ ಮರೆತರಂತೆ 


ಡ್‌ 


೧ ಉಣ ಹೋಗಿ ಬಾಯ ಮರೆತಂತೆ 
--(೭೮) ಶ್ರೀ ವಾದಿರಾಜಸ್ವಾಮಿಗಳವರ ಕೃತಿಗಳು 


೧೦೩೬ ಕುರುಬ ಹೆಗಲಲ್ಲಿ ಕುರಿ ಹೊತ್ತುಕೊಂಡು "ನನ್ನ ಕುರಿ ಎಲ್ಲಿ ?' ಅಂತ 
ಹಗಲಲೆಲ್ಲ ಹುಡುಕಿದನಂತೆ 


೧ ಕಕ್ಷೆಯ ತನ್ನಯ ಮರಿಯನಿಟ್ಟು ಮರಿಯ ಕಾಣೆನೆಂದು ಭಾವಿಯ 
ನೀರಲ್ಲಿ ನೋಡಿ ಭಾವಿಯ ನೀರೊಳಗೆ ಮರಿಯ ಬಿಂಬವ 
ಕಂಡು ಬೀಳುವ ಗೋಪನಂತೆ 

— (೧೯೫) ಸ ತಂತ್ರ ್ರ ಸಿದ್ಧಲಿಂಗೇಶ ರ ವಚನ 


೬೬೨ ಕನ್ನಡ ಗಾದೆಗಳ ವ:ಹಾಕೋಕಶೆ 


೨ ಕುರಿಯ ಹೊತ್ತದನು ಮರೆದು ಸುತ್ತಲರಸುವ ಕುರುಬನಂದ ! 
--(೫-೨೪-೪) ಕೈವಲ್ಯ ಕಲ್ಪವಲ್ಲರಿ 
೧೦೩೭ ಆತ್ತರೆ ಮುತ್ತು (ಮೃತ್ಯು) ಸುರಿಯುತ್ತೆ, ? 
೧ ಅಳ್ತರೆ ಮುತ್ತೊಕ್ಕುವು 
(೩-೧೪೦) ಧರ್ಮನಾಥ ಪುರಾಣಂ 


೧೦೩೮ ಕಂಡವರಿಗತ್ತು ಕಣ್ಣು ಕಳ ಕೊಂಡ ಹಾಗಾಯ್ತು 


೧ ಕಂಡವರಿಗೆ ಅತ್ತು ಕಣ್ಣು ಕಳೆದುಕೊಳ್ಳೆಬಾರದಂ 
—ಪ್ರಭುದೇವರು 
೨ ನೆರೆಮನೆಗಳ್ತು ಕಣ್ಣಿಡುವರೇಂ ಮರುಳ್ಳೊಂಡರೊ ! 
— (೭೩) ಪ:ಪಾ ಶತಕಂ 
೩ ನೆರೆಯವರಿಗತ್ತು ಕಣ್ಣು ಹೋಹಂದ 
— (೯-೪೧) ಸಿದ್ಧರಾಮ ಚರಿತ್ರೆ 


೧೦೩೯ ಹಾದಿಯಲ್ಲಿ ಹೋಗುವವ ಸತ್ತ, ದನ ಕಾಯುವದ ಅತ್ತ 


ಹೋಲಿಸಿ : ಕೀಳುಕೋಟೆಯೊಳೊಬ್ಬ ಅಗಸಾಲ ಸತ್ತರೆ 


ಮೇಲುಕೋಟೆಯೊಳೊಬ್ಬ ಅಗಸತಿ ಅಳುವಳು 
(೨-೧೨-೩) ಪುರಂದರ ದಾಸರ ಕೀರ್ತನೆಗಳು 


೧೦೪೦ ಅಲ್ಲಿ ಸರಸ ಇಲ್ಲಿ ಸರಸ; ಮಾರ್ಕಮ್ಮನ ಹಲ್ಲ ಮೇಲೆ ಸರಸವೇ ? 


೧ ಮಾರಿಯ ಸರಸವಾಡುವರುಂಟಿ ? 
(ವಿ.ಪ. ೨-೩೫) ಕರ್ಣಾಟ ಭಾರತ ಕಥಾಮಂಜರಿ 
೨ ಸರಸ ಮಾರಿಯ ಕೂಡೆ ಲೇಸಲ್ಲ 
(೬-೮-೫೮) ತೊರವೆ ರಾಮಾಯಣ 


೧೦೪೧ ಸರಳ ತಪ್ಪಿದರೆ ವಿರಸ 
ಸರಸ ವಿರಸವಾಗದೆ ? 


ಗ 
2 


ತ್‌ು 


ಗಾದೆಗಳ ಕಾವ, ಪ್ರಯೋಗಗಳು ೬೬೩ 


೧. ಸರಸಂ ವೆಗ್ಗಳಮಾಗದೈ ! 
-- (೮೯) ಸೋಮೇಶ್ವರ ಶತಕ 


೨ ಸರಸ ವಿರಸವಾದುದು —(ಪು ೫೦೦-೨೩) ಸಾಳ್ವೆಭಾರತ 


೩ ಸರಸ ವಿರಸವಹುದು ಬ 
— (ಖೇಚರಿಯರ ವೈವಾಹ ಸಂಧಿ-೭೭) ಭರತೇಶವೈಭವ 


೧೦೪೨ ನಗೆ ಹೋಗಿ ಹೊಗೆಯಾಯಿತು 


೧ ನಗೆ ಹೋಗಿ ಹೊಗೆಯಾಯ್ತು 
— (೧೬-೯೪) ಮಹಲಿಂಗಲೀಲೆ 


(೦೪೩ ಮನೆ ದೀಪವೆಂದು ಮುತ್ತಿಟ್ಟರೆ ಗಡ್ಡ ಮಾಸೆ ಸುಡದೆ ? 
೧ ನಗ್ತಾ ಇರಿದು ಕೊಂಡರೆ ಅಲಗು ನಾಟದೆ ? 


೨ ಮಖಟ್‌ದುಜ್‌ ಮೆಟ್ಟಿದೊಡೆ ಮುಳ್ಳು )ಿ ನೆಡದಿಹುದೆ ? 
— (ಸೆಂ ೬-೪೭) ಹರಿಶ್ಚಂದ್ರ ಕಾವ್ಯಂ 


: ೧೦೪೪ ಕಳ್ಳ, ಕಳ್ಳ ! ಹುಲಿಇರಿ! 


೧ ಕಳ್ಳೆಂ ಸತ್ತೊಡಮಕ್ಕುಂ ಪುಲಿ ಸತ್ತೊಡ ಮಕ್ಕುಂ 
--(೭-೮೫) ಧರ್ಮಾಮೃತ 


೧೧೪೫ ಶಕ್ತಿಗಿಂತ ಯುಕ್ತಿ ಮೇಲು 


ಬ 


೧ ಶಕ್ತಿಯುಂಟಾದರು ಯುಕ್ತಿ ಬೇಕು 
--(ರಾಜೇಂದ್ರ ಗುಣ ವಾಕ್ಕ ಸಂಧಿ-೪೭) ಭರತೇಶ ವೈಭವ 


೧೦೪೬ ಕೈ ಎಳಿಬರೆ ಮೈ ತಾನಾಗಿ ಬರುತ್ತೆ 


೧ ಕಯ್ಯಂ ಹಿಡಿದೊಡೆ ಮೈ ತಾನೆ ಬಹುದು 
—(೧೧-೩) ಕನ್ನಡ ಜೈಮಿನಿ ಭಾರತ 


೨ ಬಲು ಹಿನಿಂ ಕರವೆಳೆಯೆ ಕಾಯವು ತಾನೆ ಬಪ್ಪುದಲಾ 


(ರಾಮಾಯಣ ಸಂಗ ಹ, 


೬೬೪ ನ್ನಡ ಗಾದೆಗಳ ಮಶಾಕೋಶೆ 
೧೦೪೭ ಮೂಗು ಹಿಡಿದರೆ ಬಾಯಿ ತೆರೆಯಿತು 


೧ ನೆರೆ ನಿರ್ಬಂಧಿಸೆ ಮೂಗಂ ತೆರೆಯದೆ ವೇಳ್ಬಾಯ್‌ 
—(೭೬) ಕನ್ನಡ ನೀತಿ ಸಾರವು 


೧೦೪೮ ತಿನ್ನ ಬಾರದ ಹಣ್ಣು ಬಹಳ ರಂಚಿ 


೧ ಮರದಾಗ ಮರೆ ಹುಟ್ಟೆ ಬಲ ಚಕ್ರ ಕಾಯಾಗಿ 
ತಿನ್ನಲಾರದ ಹಣ್ಣು ಬಲು ಸವಿ 
— (ಪು. ೯೧) ಜನಾಂಗದ ಜೀವಾಳ 


೧೦೪೯ ಆನೆ ಬರ್ತಾವೆ ಅಂತ ಆರು ಬಣವೆ ಕೊಂಡ 


*೧ ಸರಕ್‌ ಸರಿತಲ್ಲ ಬೀಗರ ಸುರಪ್ಪ ತಿಳಿತಲ್ಲ ॥ಪ॥ 
ಆನಿ ಬರತಾವಂತ ಆರು ಬಣವಿ ಕೊಂಡ 
ಆನೆಲ್ಲಿ ನಿಮ್ಮ ದಳವೆಲ್ಲಿ ? । ಬೀಗಾ 1 


'ಬೋಳ್ಹೊ ರಿ ಮ್ಯಾಲ ಬರತಾರ 
— (ಪು. ೧೦೬) ಜನಾಂಗದ ಜೀವಾಳ 


೧೦೫೦ ಆಂಜನೇಯ ಬ್ರಹ್ಮಪಟ್ಟಕ್ಕೆ ಕಾದು ಕುಳಿತ ಹಾಗೆ 


೧ ವೀರ ರಾವಣನೊಡನೆ ಹೋರಿದ! ವೀರ ರಗ್ಗದ ಕಪಿಗಳವರೊಳು 
ಮಾರುತನ ಮಗನೇನು ಧನ್ಯನೊ ಬ್ರಹ್ಮ ಪಟ್ಟದಲಿ ಸೇರಿಸಿದೆ 
(೪೪) ಹರಿಭಕ್ತಿಸಾರ 


೧೦೫೧ ಊರ ಅಕ್ಕಿ ಊರ ಬೇಳೆ ಉಂಡು ಹೋಗೆ ಮಾ(ವೂ)ರವ್ವ 


೧ ಊರಕ್ಕಿ ಊರೆಣ್ಣೆ ಉಣ್ಣು ಮಾರಿಕವ್ವ 
— (೪೦೭) ಪ್ರಭು ದೇವರ ವಚನಗಳು 


೧೦೫೨ ಬೇಕಾದದ್ದು ಬೇವಿನ ಕಾಯಾದರೂ ಬೆಲ್ಲಕ್ಕಿಂತ: ಸಿಹಿ 


* ಇದು ಉತ್ತರ ಕರ್ಣಾಟಕದಲ್ಲಿ ರೂಢಿಯ ಲ್ಲಿರುವ ಬೀಗರ ಹಾಡು 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೬೫ 


೧ ತನಗೆ ಬೇಕಾದ ವಸ್ತುವೊಳ್‌ ಪುಟ್ಟಿದವಗುಣವಂ ನೋಡರ್‌ 
(ನಾಣ್ಣುಡಿ) 
೨ ತನಗೆ ಬೇಡದ ವಸ್ತು ವಿಷಮದು ಕಾಣಿರೈ 
| ಚೆನ್ನಬಸವ ಪುರಾಣ 


೩ ತನಗೆ ಬೇಕಾದುದೆಯಮೃತ 
(೧೪-೧೦೬) ನಾಗಕುಮಾರ ಚರಿತ 


೧೦೫೩ ಇಷ್ಟವಿಲ್ಲದ ವಸ್ತು ಎಷ್ಟಿದ್ದರೇನು ? 
೧ ಎ 


೧ ಖ್ಯಾತಿ ಬಾರದ ವಸ್ತು ಎಷ್ಟಿದ್ದರೇನು ? 
ಪುರಂದರದಾಸರು 


೧೦೫೪ ಊರೆಲ್ಲ ತೊಳೆದರೂ ಮಸಿ ಬೆಳ್ಳೆಗಾಗದು 


೧  ಮಸಿಯ ನೇಸು ಕಾಲ ಬೆಳಗಿದರೆ ಬಿಳಿದಾಗಬಲುದೇ ? 
—(೬೧) ಒಸನೇಶ್ವರ 


೨ ಇದ್ದಲು ಶುಭ್ರವಾದ ತೆರನಂತೆ 
—ಮೋಳಿಗೆ ಮಾರಯ್ಯ 
೩ ಮಸಿಯಂ ಪಾಲಿಂದೆ ಕರ್ಚ್ಜಲ್‌ ಬಿಳಿದೆನಿಕುಮೆ ? 
—ಗುಮ್ಮಟಶತಕ 


೪ ಊರೆಲ್ಲಂ ಕೂಡಿ ತೊಳೆಯೆ ಮಸಿ ಬೆಳ್ಸೆಹುದೇ 


೫ ಮಸಿ ಎಂದಾದರೂ ಬಿಳ್ಳಾದುದುಂಟೆ 
—(೫೯) ತೋಂಟದ ಸಿದ್ದೇಶ್ವರ 


೬ ಇದ್ದಲಿಯನೇ ತಂದು ಹಾಲಿನೊಳದ್ದಿ ತೊಳೆಯಲು ಮಲಿನ 
ಹೋಹುದೇ --(೧-೪೪) ಜ್ಞಾನಸಿಂಧು 


೭ ತೊಳೆದರೆ ಮಸಿಗೆ ಧವಳೆತೆಯುಟೆ ? 
(೬-೪೭) ಕೌಶಿಕ ರಾಮಾಯಣ 


೬೬೬ ಕನ್ನಡ ಗಾದೆಗಳ ಮಹಾಕೋಶ 
೮ ಇದ್ದಿಲೊಳು ಬೆಳರ್ವಣಮಂ ಬೆದಕುವರೆ (೪-೩೭)? 
೧೦೫೫ ಎಣ್ಣೆ ಅಳೆದ ಮಾನದಲ್ಲಿ ಜಿಡ್ಡು ಹೋದೀತೆ ? 


೧ ಎಣ್ಣೆಯನ್ನು ಅಳೆದೆ ಮಾನದಂತೆ 
ಸ —(೩) ಮುದ್ರಾಮಂಜೂಷವು 


೧೦೫೬ ಊರೆಲ್ಲ ಸೇರ್ಕಂಡು ಎತ್ತೆತ್ತೊಗೆದರೂ ಕಂಬಳಿ ಬೆಳ್ಳೆಗಾಗದು 


೧ ಹಲವು ಸೂಳುದಕ ದೊಳಲುಬಿ ಸೆಳೆ 
ಸೆಳೆದೊಗೆದೊಡಂ ಬಿಳಿದಹುದೆ ಕಂಬಳಿ 


; 


ಇ 


— (೫೯-೪೮) ಬಸವಪುರಾಣ y 


೨ ನೀರ್ಗಳಿಂ ತೊಳೆಯುತ್ತಂ ಪಿರಿದೆತ್ತಿ ಕಂಬಳಿ ಬೆಳರ್ಪಂ 
ತಾಳ್ವುದೇ ? (೪೧-೪೭) ವೃಷಭೇಂದ್ರವಿಜಯ 


೩ ಕಂಬಳಿ ಕರ್ರಗಾಗೆ ಒಗೆಯಲ್ವಿಳಿದಪ್ಪದೆ 
(೫೨೬) ನೀತಿಸಾರ 


೧೦೫೭ ಕಸ್ತೂರಿ ಮುಚ್ಚಿಟ್ಟರೂ ಅದರ ವಾಸನೆ ಮುಚ್ಚಿಡೋಕೆ ಆಗುತ್ತೆ ? 


೧ ಯದಿ ಸಂತಿ ಗುಣಾಃ ಪುಂಸಾಂ ವಿಕಸಂತ್ಯೇವ ತೇ ಸ್ವಯಮ್‌ 
ನಹಿ ಕಸ್ತೂರಿಕಾ ಮೋದಃ ಶಪಥೇನ ನಿವಾರ್ಯತೇ (ಸಂ) 


೧೦೫೮ ನಾಯಿಯ ಬಾಲ ಎಂದೂ ಡೊಂಕೇ 


೧ ನಳಕಾಗತಮಪಿ ಕುಟಿಲಂ ನಭವತಿ ಸರಳಂ ಶುನಃ ಪುಚ್ಛಂ | 
ದುರ್ಜನಃ ಪ್ರಕೃತಿಂ ಯಾತಿ ಸೇವ್ಯ ಮಾನೋಷಿ ಯತ್ನತಃ (ಸು) 


೩ ಸ್ವೇದನಾಭ್ಯಂಜನೋಪಾಯೈಃ ಶ ಓಪ್ರಚ್ಛಮಿವನಾವಿಂತಿಂ I 
— (೬೯) ಕರ್ಣಾಟಕ ಪಂಚತಂತ್ರ 


೩ ನಾಯಿಯ ಬಾಲ ಡೊಂಕು —1(೨-೯೩) ಧರ್ಮಾಮೃತ 


p pe 


ತ 
೫ 
ಕ್ಶ್ಮ್ನ- ಶ್‌ 


4 
ಸ 


ಶೆ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೬೭ 


೪ 


೫ 


ರ್‌ 


೧೦ 


೧೨ 


ತೆಂಗಿನ ಪೊಸನೇಣಿಂದಟು 
ದಿಂಗಳ್ಳೆರ ಮಡಸಿ ಕಂಬಿಯಿಂ ಕಟ್ಟೆದೊಡಂ । 
ತಾಂಗಡ ಬಿಟ್ಟೊಡೆ ಮತ್ತಂ 
ಪಿಂಗದು ಡೊಂಕೆಂಬ ನಾಯಬಾಲದ ತೆಅದಿಂ ॥ 
ಎ (ದ್ವಿ.ಆ) ಧರ್ಮಾಮೃತ 
ಶ್ವಾನನ ಬಾಲದ ಡೊಂಕಂ 
ಕಾನನದೆೊಳು ಹರಿವ ಹಳ್ಳ ಕೊಳ್ಳದ ಡೊಂಕಂ 
ಮಾನಿನಿಯ ಮನದ ಡೊಂಕಂ 
ಭೂನಾಥಂ ತಿದ್ಧಲಟಿಯ ಸುಜನೋತ್ತಂಸಾ 
--(೭೮೦) ಕಂದಪದ್ಯಗಳು 


ಕಂಬಿಟು, ನಾಯ ಬಾಲವ ನಿಂಬಿ೨ ಕಟ್ಟಿದೊಡೆ ಸೈತದೇನಾದ 
ಪುದೇ ? —(೧-೪೨) ಸೂಕ್ತಿಸುಧಾರ್ಣವಂ 


ಹಗಣ:ಗಳ ನಿಕ್ಕಿ ಬಿಗಿದೊಡೆ ನಾಯ ಬಾಲವದು 
ಬಳಿಕ ನೀಳಕೆ ಸಸಿನಬಹುದೆ ? 
— (೫೯-೪೮) ಬಸವಪ್ಪರಾಣ 


ನಾಯ ಬಾಲ ಸೆಡೆಯಂ ಕಟ್ಟಲೈ ಚೆನ್ನಪ್ಪುದೆ ? 
— (೪೭) ಸೋಮೇಶ್ವರ ಶತಕ 


ಶುನಕ ಪುಚ್ಛದ ಡೊಂಕ ಸಸಿನ ಮಾಡುವನುತೆ 
—(೩೯-೫೦) ಶಿವತತ್ತ್ವ ಚಿಂತಾಮಣಿ 


ಕಂಬಿಯೊಳಡಸಿ ಚಿರಂಕಟಿ ರಲ್‌ ನಾಯ ಬಾಲಂ 
ಸಸಿನಂ ತಾನಕ್ಕುಮೆ ? —(೫೬) ಗುಮ್ಮಟಶತಕ 


ವಸ:ಧೆಯೊಳು ನಾಯ ಬಾಲಂ ಸಸಿನಹುದೇ ಕಟ್ಟೆ ಬಿಡಲು 
ಚೂಡಾರತ್ನು --(೫೨೫) ಕಂದಪದ್ಯಗಳು 


ಈನ್ಸು ನೀವೆ ಶ್ವಾನನ ಕುಡಿ ಬಾಲವೇನ್‌ ಸಸಿನವಪ್ಪುದೆ ? 
(೫೮) ಗುರುಮೂರ್ತಿ ಶಂಕರಶತಕ 


೬೬೮ ಕನ್ನಡ ಗಾದೆಗಳ ಮಹಾಕೋಶ 


೧೩ ನಾಯ ಬಾಲಕೆ ನಾರಾಯಣ ತೈಲವ ಏಸು ಬಾರಿ ತೀಡಿದರೆ 
ನೀಟಾಗುವುದೊ ? 
--(೫೯) ಶ್ರೀವಾದಿರಾಜ ಸ್ವಾಮಿಗಳವರ ಕೃತಿಗಳು 


೧೪ ಶುನಕನ ಸಹಜ ಬಾಲವ ನೆಟ್ಟಗೆಯು ಮಾಡುವೆನು ಎನಬಹುದೆ 
(೩೪-೨೮) 


೧೫ ಸಾರಮೇಯನ ಬಾಲ ಲಳಿಗೆಯೊಳಿಟ್ಟರೆ ನೇರವಾಗಬಲ್ಲುದೆ ? 
—(೧೦) ಶ್ರೀ ಮೋಹನದಾಸರ ಕೃತಿಗಳು 


೧೬ ನಾಯ ಬಾಲಮಂ ಕಂಬಿಯಲಿಕ್ಕಿ ಕಟ್ಟದೊಡೆ 


ಮಾಣ್ಮುದೆ ತನ್ನಯ ಮುನ್ನಿನಂದಮುಮಂ 
(೫೨೬) ನೀತಿಸಾರ 


೧೬ ರೀತಿಯೊಳಂ ನೀಟಾಗಿಸೆ । 
ಭೂತಲದೊಳ್ನಾಯ ಬಾಲಮಂತಾದಪುದೆ 
—(೮೫) ಕನ್ನಡ ನೀತಿಸಾರವು 


೧೮ ನಾಯ ಬಾಲದ ಡೊಂಕಿನಂತಾಗುವರೆ 
--(೫-೫೪) ಬಿಜ್ಜಳ ಚರಿತ್ರೆ 


೧೦೫೯ ನೀರುಳ್ಳಿಗೆ (ಬೇವಿನ ಮರಕ್ಕೆ) ಬೆಲ್ಲದ ಕಟ್ಟೆ ಕಟ್ಟೆ, ಹಾಲುತುಪ್ಪ 
ಅಭಿಷೇಕ ಮಾಡಿದರೂ ಅದರ ಪೂರ್ವವಾಸನೆ(ಕಹಿ) ಹೋಗದು 


೧ ಮಧುನಾ ಸೀಚಯೇನ್ನಿತ್ಯಂ ನಿಂಬಃ ಕಿಂ ಮಧುರಾಯತೇ | 
ಜಾತಿ ಸ್ವಭಾವ ದೋಷ್ಠೊಯಂ ಕಟುಕತ್ವಂ ನವಯಂಚತಿ ॥ 
ಸು) 


೨ ಬೇವಿನ ಗಿಡುವಂ ತಂದಿ 
ಟ್ಟಾವಿನ ನೋಳೆವಾಲ ನೆಟ್‌ದು ನಡಪಿದೊಂಡ ಕೇಳ್‌ - 
ಬೇವಿಂಗೆ ಕೃಪೆ ಪಿಂಗದು ಭೂವಳಿಯದೊಳ್‌ 
(೫.೧೫೬) ಧರ್ಮಾಮೃತ 


೩ ಬೇವಿಂಗೆ ಕೃಪೆ ಸಹಜಂ —(೧೧-೪೭) ಧರ್ಮಾಮೃತ 


a: 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೬೯ 


೪ 


೫ 


೧೦ 
೧೧ 


೧೨ 


೧೩ 


೧೪ 


ಬೇವಿನ ಬೀಜವನು ಬಿತ್ತಿ, ಬೆಲ್ಲದ ಕಟ್ಟೆಯನು ಕಟ್ಟಿ, 
ಆಕಳ ಹಾಲ ನೆರೆದು ಜೇನುತುಪ್ಪವ ಹೊಯ್ದರೆ 
ಸಿಹಿಯಾಗಬಲ್ಲುದೆ ಕಹಿಯಹುದಲ್ಲದೆ ? --ಬಸವೇಶ್ವರ 
ಬೆಲ್ಲದ ನೀರೆರೆದಡೇನು ಬೇವು ಸಿಹಿಯಪ್ಪದೆ ? 
ಡೇ 0) ಚೆನ್ನಬಸವಣ್ಣನವರೆ ವಚನಗಳು 
ಮಧುವ ನೆಜ್‌ದೆಣ್‌ದೊಡಂ ತಾಂ ಬೇವಿನೊಳನಾರು 
ಕಡೆಗೆ ತಾನಿನಿದಹುದೆ ? -(೫೯--೪೯) ಬಸವಪುರಾಣ 
ಗುಡಪಾನಂಗಳೊಳದ್ದೆ ಬೇವಿನ ಫಲಂ ಸ್ವಾದಪ್ಪುದೆ 
—(೯೮) ಸೋಮೇಶ್ವರ ಶತಕ 


ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆಯಂ ಕಟ್ಟಿ, ಗೋವಿನ ಹಸಿಯ 
ಪಾಲನೆಣ್‌ದಡಂ ತನ್ನ ಗುಣ ಹೋವುದೇ 
—(೧೭-೮) ಶಿವತತ್ತ್ವ ಚಿಂತಾಮಣಿ 


ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ, ಜೇನುಮಳೆ 
ಗೆರೆದರೆ ವಿಷ ಹೋಗುವುದೆ 
—(ಉಗಾಭೋಗ-೨೧) ಪುರಂದರದಾಸರ ಕೀರ್ತನೆಗಳು 


ನಿಂಬಮಿನಿದಪ್ಪುದೆ ಮಧುವಂ ಬೆರೆಸುತೆ ಪಾಲನೆರೆಯೆ 
— (೪೧-೪೮) ವೃಷಭೇಂದ್ರವಿಜಯ 


ಬೇವಿನೊಳು ಕಹಿಯಂ ವಿಚಾರಿಪರೆ ? 
(೮-೬) ಶಂಕರ ದಾಸಿಮಯ್ಯ ಪುರಾಣ 


ಸಕ್ಕರೆಯು ಮಧು ಕಲಸಿ ಅದರೊಳು । ಇಕ್ಕಿ ಬೇವನ ಬೀಜ 
ಅದಕೆಯು ಚೊಕ್ಕಟದ ಗೋಕ್ಷೀರ ಮೆರೆಯಲು ಸೀಯಮರ 
ನಹುದೆ ? —(೧೯-೭೭) ಜ್ಞಾನಸಿಂಧು 


ನಿಂಬವ ಬಿತ್ತಿ ಪಾಲೆರೆಯೆ ಸಕ್ಕರೆಯಂದದಿ ಸೀಯನಪ್ಪದೆ 
(೫೬೯) ನೀತಿಸಾರ 


ಬೇವಿನ ಸಸಿಯಂ ತಂದಿ 


೬೭೨ ಕನ್ನಡ ಗಾದೆಗಳೆ ಮಹಾಕೋಶೆ 


ಟ್ಟಾವಿನ ನೊರೆನಾಲ ನೆರೆದು ಸಲಹಿದೊಡದು ತಾಂ 


ಇ 
ಬೇವಲ್ಲದಮೃತವಾಗದು 
ಗಾವಿಲರೊಡನಾಡಿ ಗುಣವನರಸಿದರುಂಟೆ 
— (೫೦೮) ನೀತಿಸಾರ 
೧೫ ಬೇವಿನ ಮರಕ ಬೆಲ್ಲಂದ ಮಡಿ ಕಟ್ಟಿ 
ಜೇನುತುಪ್ಪ$ದ ಹೊಯಿನೀರ-ಹಾಕಿದರ 
ಬೇವು ತನ್ನಿಸವ ಬಿಡಲಿಲ್ಲ —(ಜಾಗೀ, ಪು. ೯೧) 
೧೦೬೦ ನೆನೆದ ಕಲ್ಲು ಮೆತ್ತಗಾಗದು ಷೆ 
೧ ಪಲಕಾಲಂ ನೀರೊಳಗಿರೆ ಶಿಲೆ ಮೆಲ್ಲಿತ್ತಾಗಲರಿದು ಸ 
—ಧರ್ಮಾಮೃತ * 
೨ ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ? ಇ 
ನೆನೆಮ ಮೃದುವಾಗಬಲ್ಲುದೆ —(೩೯೪) ಬಸವೇಶ್ವರ ' 


೩ ಮಹೋತ್ತುಂಗ ಮಂದಿರದ ಮಧ್ಯಸ್ಮಿತ ಪೀಠದೊಳ್‌ನಿಜ್‌ಸಿ.. ಇ 
ದೈವಂ ಮಾಡಿ ತೀರ್ಥಾಂಬುವಂ ॥ ಸುರಿದೆಲ್ಲಂ ಪೊಡೆವಟ್ಟ __ KS 4 
ಪೂಜಿಸಿದೊಡಂ ಕಲ್‌ ಮೆಲ್ಲಿತೇನಾದುದೇ ? ಡೆ 

—(ಆಶ್ವಾ. ೧-೫೧) ಲೀಲಾವತಿ ಪ್ರಬಂಧಂ 


ಕ 


೪ ಜಲದೊಳಾಗಳು ನೆನೆವುತಿರ್ದೊಡೆ ಶಿಲೆಯು ಮೃದುವಾಗಿಪ್ಪುದೆ? ' 7 
(೪೯-೪೮) ಬಸವಪುರಾಣ . ' 


೫ ನೀರೊಳಗೆ ಕಲ್ಲು ಕೊಟ್‌ವುದೆ ? 3 
--(ವರಕವಿಚಂದ್ರ) ಕವಿಚರಿತ್ರೆ $ 


ಕ 
೬ ಕಲ್ಲೀರೊಳೆಂತಿರ್ದೊಡಂ ಮೆಲ್ಬು ಸಮಂತೇನಕ್ಕುಮೆ ? 


—(೫೭) ಗುಮ್ಮ ಟಶತಕ 


೭ ಜಲದೊಳ್ನಾಂದೆ ಶಿಲಾಚೆಯಕ್ಕೆ ಮೃದುಭಾವಂ ಬರ್ಪುದೆ ? 
(೪೨-೪೭ ವೃಷಭೇಂದ್ರ ವಿಜಯ 1 


ಗೌದೆಗಳೆ ಕಾವ್ಯ ಪ್ರಯೋಗೆಗಳು 


೧೦೬೧ 


೧೦೬೨ 


೧೦೬೩ 


೧೦೬೪ 


೧೦೬೫ 


೧೦೬೬ 


೮ ತುಂಬಿದ ಕೂಪದೊಳ್ಳಲ ಲವು ಕಾಲವು ಕಲ್ಲಿರೆ ಮೆ: 


30 
GL 
4೬೬ 


ಪಂಜರದಲ್ಲಿ ಕಾಗೆ ಇಟ್ಟರೆ ಪಂಚಮಸ ಎರ ಬಂದೀ(ಹಾಡೀ)ತೆ ? 


೧ ಪಂಚಮ ಕೋಗಿಲೆಗಲ್ಲದೆ ಕಾಗೆಗೆಲ್ಲಿಹುದೆೊ ? 


— (೪೭೪) ಸಿದ್ಧ ರಾಮೇಶ್ವರನ ವಚನಗಳು. 


ಸ ರದಾಯತ 


ಈ ಕಾಕ ಪಂಜರದಲ್ಲಿಡೆ ಪ ಪಂಚೆ 


ಮಸ್ವರವನೀಯುವುದೇಂ? 
(ot) ಕನ್ನಡ ನೀತಿಸಾರವು 


ಬೇವಿನೆ ಮರದಲ್ಲಿ ಮಾವಿನ ಫಲ ಬಿಡುತ್ಯೆ ? 


ಹೋಲಿಸಿ : ಬೊಬ್ಬುಲಿಯ ವನಕ್ಕೆನಿಸು ಕೂರ್ಮೆಯಂ ಬೇಲಿಯನಿಕ್ಕಿ 


ನೀರ ನೆ೫ೌದೊಡಂ ಮಾವಿನ ಮರದಂತೆ ಫಲಮಾಗ 
ಲಾರ್ಕುಮೆ ? (೭-೭೭) ಧರ್ಮಾಮೃತ 


ಮಾನಿನ ಮರಿಗೆ ಈಜು ಕಲಿಸಬೇಕಿ ? 


೧ ಮಾನ ಮಕ್ಕಳಿಗೀಸ ಕಲಿಪ ಗ:ರುಗಳುಂಟೆ ? 
— (ಮೋಹನತರಂಗಿಣಿ) 


ಹುಲಿನುರಿಗೆ ಬೇಟೆಯಂ ಕಲಿಸುವಂತೆ 
—(೨-೬೭) ಸೋಮನಾಥ ಚರಿತ್ರೆ 


೨ ಹೋಲಿಸಿ: 


ಮುಡಿವಾಳೆ ಮುಪ್ಪಾದರೆ ಪರಿಮಳ ಬರುತ್ಯೆ ? 


೧ ಮುಡಿಯಾಳ ಮುಪ್ಪಾದ್ರೆ ಪರಿಮಳ ಬಿಡುವುದೆ 
—ಹಳ್ಳಿಹಾ, (ಪು. ೧೩೫) 
ಹುಟ್ಟುಗುಣ ಹೂಣುವ ತನಕ 


೧ ಹುಟ್ಟಿ ನ ಜಾಳು ಬುದ್ಧಿ ಯು ಬಿಡದು ಮರಣದವರೆಗೆ 
—ತಾವಃಸಪ್ರಭು ಚರಿತಂ 


ಹುಟು ಗುಣ ಹೋಗಿ ಕಟು ಸ ಗುಣ ಬಂದೀತೆ ? 


೬೬೨ ಕನ್ನೆಡೆ ಗಾದೆಗಳ ಮಹಾಕೋಶ 
೧ ಪ್ರಕೃತಿರ್ದುಸ್ತ, ಜಾ ನಾಮ (ಸು) 
೧೦೬೭ ಕಲಿತ ಚಾಳಿ ಬಿಟ್ಟರೆ ಹೋಗದು 


೧ ತಾಂ ಪಿಂಗುಗುಮೇ ಬಗೆಯಲ್‌...ಸಂದಭ್ಯಾಸಂ 
(೮-೩೮) ನೇಮಿನಾಥಪುರಾಣಂ, ಕರ್ಣಪಾರ್ಯ 


೧೦೬೮ ಕಲಿತ ಬುದ್ಧಿ ಕಳೆಯೋದಿಲ್ಲ 


5 ೧ ನಾಯಿ ಕುನ್ನಿಗೆ ಕೂರ್ತು ರಾಜ್ಯಮನಿತ್ತು ಪಾಸಿನ ಮೇಲೆ ತಂ 
ದಾಯತಿಕ್ಕಿಯಿನೊಪ್ಪವಾಗಿರಿಸಿ ಪ್ರಭೂತ್ಮ್ಕರ ಮಿರ್ದುಕ 
ಟ್ಹಾಯದಿಂದೊಡನೋವದೋಲಗಿ ಸುತ್ತುಮಿರ್ಪೊಡೆ ಮತ್ತಮಾ 
ನಾಯ ಕುನ್ನಿ ಸಮಂತು ಮಾಣ್ಬುದೆ ಪೇಲ ತಿಂಬುದನೆಲ್ಲಿಯಂ 


--(ಏಕಾ : ೧೬೪) ಧರ್ಮಾಮೃತ 


೨ ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ 
ಸ್ವಭಾವವನು —(೧೭೪) ಬಸವೇಶ್ವರ 


೧೦೬೯ ಸಕಲ ಗುಣ ಸಂಪನ್ನ, ಏಕ ಗುಣಹೀನ, ಅವಗುಣ ಪರಿಪೂರ್ಣ 


೧ ಸಕಲಗುಣ ಸಂಪನ್ನೆ, ಏಕಗುಣಹೀನೆ 


—(೧೧-ಪು. ೯೩;೮ನೆಯ ಸಾಲು) ಶ್ರೀರಾಮಾಶ್ವಮೇಧಂ ' 
)) 


೧೦೭೦ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ 
೧ ದೂರತಃ ಪರ್ವತೋ ರಮ್ಯಃ (ಸು) 


೨ ದೂರದ ಬೆಟ್ಟದ ತೆಜದಿಂ ನೇಜ್‌ತ್ತಾಗಿಕ್ಕುಂ 
—(೬-೮೩) ಸಮಯಪರೀಕ್ಷೆ 


೩ ಆರ ನೆಗಟಿ ಯುಂ ಬಲಮುಮಾಯತಿಕೆಯುಂ ಚಲಮುಂ 
ಪ್ರಭುತ್ವಮುಂ ದೂರದೊಳಿರ್ದು ನೋಡೆ ಸೊಗಯಿಪ್ಪುದು 
ಬೆಟ್ಟದ ನುಣ್ಣಿನಂತೆ, (೧೭-೪೩೫) ಕಾವ್ಯಸಾರಂ 


೪ ದೂರದಲ್ಲಿಹ ಪರ್ವತ ಘನಾಕಾರ ತೋರ್ಪುದು ನೋಳ್ಪಜನರಿಗೆ 
(೧೬-೧೬) ಹರಿಕಥಾಮೃತಸಾರ 


¢ 


ತ್ರಾ 


ದಗ | ಕಾವ್ಯ ಪ್ರಯೋಗಗಳು ಟ್ರ ಓಟ 
| ೫ ನಂಟನ ನೇಹ ಗಿರಿಯನಯಿ ' | 

ವುಂಟಾಗಿರೆ ದೂರದಿಂದಲರಿವುದಂ, ಮತ್ತಾ ॥ 
ನಂಟನ ಹೊದ್ದುವುದವಗುಣ | 


'ಕಂಟಕ ಗುಳಿ ತೆವರು ಬೆಟ ಶವೆಂಬುದ ನರಿಯಾ 
—(೫೭೩) ನೀತಿಸಾರ 
ಕಾ 
ಜು ಜ್‌ 
ತ x 
731% 0 ಸ ೨. ಡೆ 
ಮಾ ತ ಗ - ಕತೆ ತ್ಯ ಕ 9 4 ಚ 


ಲೆ. ಸಂಕೀರ್ಣ 


೧೦೭೧ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ 
' ೧ ಬಲ್ಲವನೇ ಬಲ್ಲನಲ್ತೆ ಬೆಲ್ಲದ ಸವಿಯಂ (?) 
೧೦೭೨ ಬಂಜೆ ಬೇನೆಯರಿಯಳು...... 


೧ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ 
ನಹಿ ವಂಧ್ಯಾ ವಿಜಾನಾತಿ ಗುರ್ವೀಂ ಪ್ರಸವ ವೇದನಾಂ ॥ ಸು 


೨ ಬಿತ್ತರಿಸದೆ ತಾಂ ಕಾವ್ಯವ! ಗೊತ್ತರಿಯಲಳೆವೆ ಕವಿಯೆದೆಯಂ ' 
ಗೆತ್ತಿರದ ವಿಮರ್ಶಕನೇಂ 
ಹೆತ್ತರಿಯದ ಬಂಜೆ ಸೂಲಗಿತ್ತಿಯೆ ಜಗದಿ (?) 


೩ ಪೆತ್ತಬಲೆಯಟ್‌ವಂದವಿಂ ಬಂಜೆ ಬೇನೆಯಅದಪಳೇ- 
(೧-೧೦) ಜಾತಕತಿಲಕಂ 


೪ ಬಂಜೆ ಬೇನೆಯನರಿಯದಂತೆ 
(೭೪೬) ಬಸವೇಶ್ವರ ವಚನಗಳು 


೫ ಬಂಜೆ ಬೇನೆಯರಿಯಳು ಬಲತಾಯಿ ಮುದ್ದ ಬಲ್ಲಳೆ 
--ಮಹಾದೇವಿಯಕ್ಕನ ವಚನಗಳು. 


' 


೬ ಬಂಜೆ ಬೇನೆಯಟ್‌ಯದವೊಲ್‌ 
(೯ನೆಯ ಸ್ಮಲ-೧೮೧) ಬಸವರಾಜದೇವರ ರಗಳೆ 


೭ ಪ್ರಸವಕಾಲದ ವೇದನೆಯ ಸಾಹಸವ ಬಲ್ಲಳೆ ಬಂಜೆ ? 
(೧-೨೮) ಜೀವಂಧರ ಚರಿತ್ರೆ 


೧೦೭೩ ಮೂಕನ ಸ್ವಪ್ನ ಹೇಳಲಿಕ್ಕೆ ಬಾರದು, ಹೇಳದೆ ತೀರದು 


೧ ಮೂಕಾಸ್ವಾದನವತ್‌ — (ನಾರದಭಕ್ತಿ ಸೂತ್ರ) 


ಗೆ 


ರ್ಥ, 
1 
x 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೭೫ 


ಡಿ 


೧೦ 
೧೧ 
೧೨ 
೧೩ 


೧೪ 


ಮೂಗರ್‌ ಕಂಡ ಕನಸಿನಂತೆ ಪೆಬರ್ಗೆ ಪೇಟಲರಿಯದೆ 
(೮-೧೨) ಧರ್ಮಾಮೃತ 


ಮೂಗರು ಕಂಡ ಕನಸು 
(೨೦) ಆದಯ್ಯನ ವಚನಗಳು 


ಮೂಗ ಕಂಡ ಕನಸು —(೨೨೩) ಪ್ರಭುದೇವರ ವಚನಗಳು 
ಮರುಳೆ ಕಂಡ ಕನಸಿನ ಪರಿ --ಬಸವೇಶ್ವರ ವಚನಗಳೆಂ 


ಮೂಗ ಕೆಂಡ ಕನಸಿನಂತೆ 
— (೨-೩೯೫) ಬಸವೇಶ ರನ ವಚನ 


ಶಿಶ್ನ ಕಂಡ ಕನಸಿನಂತೆ —ಚೆನ ಬಸವಣ್ಣನವರ ವಚನಗಳು 


ಮೂಗರ್‌ ಕಂಡ ಕನಸು 
--(೭-೮೩ವ) ಲೀಲಾವತಿ ಪ್ರಬಂಧ 


ಮೂಗರ್‌ ಕಂಡ ಕನಸಿನಂತೆ 
— (೭-೧೫ವ) ನೇಮಿನಾಥ ಪುರಾಣಂ 


ಮೂಗರ್‌ ಮಿಗೆ ಕಂಡ ಕನಸಿನಂತಾಯ್ತ 
—(೯-೭೭) ಅಭಿನವ ದಶಕುಮಾರ ಚರಿತೆ 


ಹೇಳೆ ಬಲ್ಲನೆ ಮೂಕ ಕನಸು ಕಂಡುದನು 
—(೧-೧೨೫) ಪುರಂದರದಾಸರ ಕೀ. 


ಮೂಗರು ಕಂಡ ಕನಸಿನಂತೆ (ಆತ್ಮ ಯೋಗವನ್ನು ಆರಾಡ 
ಬಹುದು) (ಸಂ, ೨-೯೨) ಭರತೇಶ ವೈಭವ 


ಮೂಗಂ ಕಂಡ ಕನಸನದ ಬಣಿತೆಯಿಂ ಹೇಳಬಲ್ಲುವರುಂಟೆ ? 
—(ಸಂ.೨೩-೬೬) ಸಿದ್ದೇಶ್ನ ರ ಪುರಾಣ 


ಮೂಗ ನಂಜನು ಕಂಡಿದ ಪರಿ 
—(೩-೬೭) ಕೌಶಿಕ ರಾಮಾಯಣ 


೬೭೬ 


`` ೧೦೭೪ 


೧೦೭೬ 


೧೦೭೭ 


ಕಡಲೆ ತಿನ್ನುವ ಯೋಗ್ಯತೆ ಕಲ್ಲು ತಿನ್ನಲು ಬಂದೀತೋ ? 


ಕನ್ನಡ ಗಾದೆಗಳ ಮಹಾಕೋಶ 
೧೫ . ಶಿಶು ಮೂಕರ ಕನಸಿನ ಪರಿ ಕೈವಲ್ಯ ಕಲ್ಪವಲ್ಲರಿ ೫ 


ಆನೆ ಬೆಂಡಾದರೆ ಕೊಟ್ಟಿಗೆ ಹೊಕ್ಕೀತೆ ? ps 


೧ ಆನೆ ತಳಂದಕ ಕೊಚ್ಚ್‌ಲ್‌ ಕೂಡ — (ಕೊಡಗು ಗಾದೆ) 


} 


೧ ಕಡಲೆಗಳಂ ತಿಂಬ ಮೊಗ್ಗು ಕಲ್ಲ ಳೊಳುಂಟೇ ? 
(೧-೧೭೫) ಧೆರ್ಮಾಮೃ ತ ಕ 


ನೀರು ಮನೆ ಸುಡಲಾರದು ( 


೧ ಬಿಸುನೀಜ್‌ ಮನೆಯಂ ಸುಡುಗುಮೆ ? 
(ಪು ೧೫೯-೭೩ವ) ನೇಮಿನಾಥ ಪುರಾಣಂ 


೨ ಕಡುಗಾಯ್ದ್ಡುಂ ನೀರ್‌ ಮನೆಯಂ ಸುಡಲರಿಗುಮೆ 
(ತಂದೆ, ತಾಯಿ, ಪತಿ ಇವರ ಕೋಪ ಕೆಟ್ಟು ಿದಲ್ಲ) 


(ದ್ವಿ. ಆಶ್ವಾಸ-೧೦೧) ಧರ್ಮಾಮೃತ 
ಕುಪ್ಪಟೆಯೊಳಗೆ ತಾವರೆ ಗಡ್ಡೆ ಹುಟ್ಟುತ್ತೆ? 


ಟಿ ಕಿ 
೧ ಕುಪ್ಪಟೆಯೊಳಗೆ ತಾವರೆ ಗಡ್ಡೆ ಹುಟ್ಟುವುದೆ ? 
(೨೯-೨೮) ಬಸವ ಪುರಾಣ 

ಕೆಂಡಕ್ಕೆ ಇರುವೆ ಮುತ್ತೀತೆ ?: 
"೧: ತನಿಗೆಂಡಮನೊಲಅಲೆ ಪತ ಲೇನಖ್‌ಿದಪುದೇ ? ಆ 
--(೧೪-೨೯) ಶಾಂತೀಶ್ವರ ಪುರ್‌ 
೨ ಸದರವೇ ಉರಿಗೆಂಡವೊರಲೆಯ ಬಾಯ್ಗೆ ? 
—(ದ್ರೋ, ಪ, ೩-೬೦) ಕರ್ಣಾಟ ಭಾರತ ಕಥಾ ಮಂಜರಿ ' 


೩ ಕೆಂಡವ ಒರಲೆ ಮುಟ್ಟ ಲಗೂನ 


೪ ಇರುವೆಯ ಪಿಂಡು ಕೆಂಡವ ಕೆಂಡಂದ 
(೩೧-೩೧) ನೇಮಿಜಿನೇಶ ಸಂಗತಿ 


ಗಾದೆಗಳ ಕಾವ್ಯ ಪ್ರಯೋಗಗಳು 


೧೦೭೯ 


೧೦೮೦ 


೧೦೮೧ 


೫ ಕೆಂಡಕೆ ಒರಳೆ ವಬತ್ತುವುದುಂಟೆ ? 
(೩-೧೦೯) ಪುರಂದರ ದಾಸರ ಕೀ. 


೬ ಕಿಚ್ಚಿಗೆ ಇರುವೆ ಮುತ್ತುವುದೆ ? 
(೨-೧೧೯) ಪುರಂದರದಾಸರ ಕೀ. 


೭ ಕೆಂಡವ ಇರುಹೆ ಮುತ್ತಬಲ್ಲುದೆ ? i 
— (೩೦೪) ತೋಂಟದ ಸಿದ್ಧೇಶ್ವರ ವಚನ 


೮ ಒರಲೆಗೆ ಕೆಂಡ ಸಾಧ್ಯವೇ ? 


ಶಿ Kd 
— (೨೩-೭) ಕೌಶಿಕ ರಾಮಾಯಣ 


೯ ಕೆಂಡ ಒರಲೆಗೆ ಸಾಧ್ಯವೇ ? 
| —(೧೦-೪೬) ಕೌಶಿಕ ರಾಮಾಯಣ 


೧೦ ಕಿಚ್ಚಿಗಿರುವೆ ಮುತ್ತಲುಂಟೇ, ಬಚ್ಚಲೂ ಮಾಳಿಗೆಯೂ ಸರಿಯೆ? 
ಯಕ್ಷಗಾನ ರಾಮಾಯಣ, ಪಾರ್ತಿಸುಬ್ಬ 
(ರಾವಣ-ಮಂಡೋದರಿ ಸಂವಾದ) 


ಕೊರಡು ಕೊನರಾಗಬಲ್ಲುದೆ, ಬರಡು ಹಯನಾಗಬಲೂದೆ ? 


೧ ನೀನೊಲಿದರೆ ಕೊರಡು ಕೊನರುವುದಯ್ಯ ನೀಳೊಲಿದರೆ ಬರಡು 
ಹಯನಹುದಯ್ಯ ಬಸವೇಶ್ವರನ ವಚನಗಳು 


ಕೊರಳೆ ಮಟ್ಟಿಗೂ ಹೊಳಿ "ಮುಗಿಲಷಾಟ್ವಿಗೂ ಹಾರು' ಅಂದ ಹಾಗೆ 


೧ ಕೊರಳುದ್ದಕ್ಕೆ ಹೂಳಿಸಿ ಕೊಂಡು ಮುಗಿಲುದ್ದ ಕ್ಕೆ ನೆಗೆದಹೆನ್‌ 


— (೧೧೨). ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನೆ - _ 


8 ಕೊರಳುದ್ದ ನೆಲದೆ ಹೂಳಿಸಿಕೊಂಡು ಗಗನದ ಪರಿಯಂತ 
ಹಾರುವೆ (೨-೨೯-೩) ಕೈವಲ್ಯ ಕಲ್ಪವಲ್ಲರಿ 


ಗಂಧ ತೇಯುವಲ್ಲಿ ನೊಣದ ಉಪಟಳವೆ ? 


೧ ಗಂಧವನು ತೇವಲ್ಲಿ ಒಂದು ನೊಣವನು ಕಾಣೆ 


ಸಂದಿಸಿಹ ಮಲವ-ಬಿಡುವಲ್ಲಿ ನೊಣ ಮುತ್ತು - 


೬೭೭ 


pS 


೬೭೮ ಕನ್ನಡ ಗಾದೆಗಳ ಮಹಾಕೋಶ 


ವಂದವನು ನೋಡು! ಸರ್ವಜ್ಞ 
(ಸರ್ವ, ಪ.೭೩೩,) 


೧೦೮೨ ಗಾಳಿ ಬೆವರುತ್ಯೇ? 
೧ ಗಾಳಿ ಬೆಮರುವುದುಂಟೆ? 
—(ದ್ರೋ. ಪ. ೪-೪೧) ಕರ್ಣಾಟ ಭಾರತ ಕಥಾಮಂಜರಿ 
೧೦೮೩. ಗೋಡೆ ಇಲ್ಲದೆ ಚಿತ್ರ ಬರೆದಂತೆ 


೧ ಕೇಟ್‌ಲ್ಲದೆ ಚಿತ್ರದ ವಿರಚನೆ 
— (೧೧೯೯೯) ಶಾಂತಿ ಪುರಾಣಂ 


೨ ಕೇರಿಲ್ಲದೆ ಚಿತ್ರಮಂ ಬರೆವೆನೆಂಬ್ಲ..... ಪಚ್ಚ ಪಸಿಯೆಗ್ಗನಂ 
ಪೋಲ್ಕುಂ — ಪ್ರ. ಆಶ್ನಾ -೬೬ವ) 


೩ ಭಿತ್ತಿಯಿಲ್ಲದೆ ಬರೆಯಬಹುದೇ ಚಿತ್ತಾರವ 
—(೮೪೧) ಬಸವೇಶ್ವರನ ವಚನಗಳು 


೧೦೮೪ ದೊಣ್ಣೆ ಹಿಂಡಿದರೆ ಎಣ್ಣೆ ಬಂದೀತೆ ? 


೧ ಬಡಿ ದೊಣ್ಣೆಯ ಹಿಂಡಿದೊಡೇಂ ತುಡುಗುಮೇ ಎಣ್ಣೆಯನದೆಂತು 
ಮುಜ್ಜುಗಿಸಿದೊಡಂ —(೫೩) ಕನ್ನಡ ನೀತಿಸಾರ 


೧೦೮೫ ಬೆಟ್ಟಕ್ಕೆ. ಚಳಿಯಾದರೆ ಹೊಚ್ಚುವುದು ಸಾಧ್ಯವೆ ? 


೧ ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದ್ದಿ ಸುವರಯ್ಕ 
—(೧೦೯) ಪ್ರಭುದೇವರ ವಚನಗಳು 


೨ ಬೆಣ್ಣೆ ತಿಂದು ಹಲ್ಲು ಬಿದ್ದು ಹೋಯ್ತಂತೆ 


೧ ಬೆಣ್ಣೆ ತಿಂದವರ ಹಲ್ಲೆಲ್ಲಾ ಹೋದವು 
--(೫೫೫) ಪ್ರಭುದೇವರ ವಚನಗಳು 


- ೧೦೮೬ ಬೆಂದ ಬತ್ತ ಮೊಳೆಯುವುವೆ ? 


ಕ" 


ಗೌಸಿದೆಗಳ ಕಾವ್ಯ ಪ್ರಯೋಗಗಳು ೬೭೯ 


೧ ಬೆಂದ ಬೀಜಂ ಪುಟ್ಟದು 
—(೧೧೬ ವ) ಕರ್ಣಾಟಕ ಪಂಚತಂತ್ರ 


" ೧೦೮೭ ಹೆಂಚಿಗೆ ಹಲ್ಲು ಕಿಸಿದರೆ ಕನ್ನಡಿ ಆದೀತೆ ? 


೧ ಓಡಿನೊಳುಂಟೆ ಕನ ಡಿಯ ನೋಟ 
—(೧೪೬) ಪ್ರಭುದೇವರ ವಚನಗಳು 


೨ ಹಂಚಿನಿದಿರಲಿ ಹಲು ತೆರೆದರೆ ಮಿಂಚು ಕನ್ನಡಿಯಾಗಬಲ್ಲುದೆ? 
—(೧೫೮) ಶ್ರೀ ಪ್ರಸನ್ನವೆಂಕಟದಾಸರ ಕೃತಿಗಳು 
೩ ಕನ್ನಡಿಯೊಳು ರೂಪು ಹೊಳೆದಂತೆ ಹಂಚಿನೊಳ್‌ ಇನ್ನು 
ಕಾಣಿಸಬಲ್ಲುದೆ —(೧೦) ಶ್ರೀ ಮೋಹನದಾಸರ ಕೃತಿಗಳು 
೧೦೮೮" ಅಂಡಿನ ಮೇಲೆ ಹೊಡೆದರೆ ದವಡೆ ಹಲ್ಲು ಉದುರಿತಂತೆ 


೧ ಪೃಷ್ಠ ತಾಡನೇ ದಂತ ಭಗ್ನಂ 


೨ ತಿಗದ ಮೇಲೆ ಹೊಡೆದರೆ ಬಾಯಿ ಹಲ್ಲಳುದಂರುವವೆ ? 
— (೫-೫-೨) ಕೈವಲ್ಯ ಕಲ್ಪವಲ್ಲರಿ 
೧೦೮೯ ಅತ್ತ ಗಂಡನಿಗಿಲ್ಲ, ಇತ್ತ ಮಿಂಡನಿಗಿಲ್ಲ 


೧ ಹೆತ್ತ ಶಿಶುವಿಂಗಿಲ್ಲ, ವಿತ್ತವನಿತ್ತ ವಿಟನಿಂಗಲ್ಲ 
—(೨-೧೦೬) ಅನುಭವಾಮೃತ 


೧೦೯೦ ಇತ್ತ ಪುಲಿ, ಅತ್ತದರಿ 


೧ ಅತ್ತ ಪುಲಿ ಇತ್ತ ದರಿ 
(೯-೧೬) ಸಾಹಸ ಭೀಮ ವಿಜಯಂ 


ಹೋಲಿಸಿ : ಮುಂದೆ ನೋಡಿದರೆ ಹೆಬ್ಬಾವು ನುಂಗುತಲಿದೆ 
ನಾರಾಯಣಸಾ ವಿ 


ಹಿಂದೆ ನೋಡಿದರೆ ಹೆಬ್ಬುಲಿ ಬಾಯ ಬಿಡುತಿದೆ 
ನಾರಾಯಣಸಾ ವಿ0 
—ಹ,ಕೀ.ತ. ಕೀ, (೨೫೯) 


೬೮೦ ಕನ್ನಡ ಗಾದೆಗಳ ಮಹಾಕೋಶ 
೧೦೯೧ ಹಿಂದೆ ಹೋದರೆ ಕೆರೆ, ಮುಂದೆ ಹೋದರೆ ಬಾವಿ 
೧ ಹಿಂದಣ ಕೆರೆ ಮುಂದಣ ಬಲೆ ಹದುಳವೆಲ್ಲಿಯದು ಹೇಳಾ- 


ಹಿಂದಣ ಹಳ |, ಮುಂದಣ ತೊರೆ ಸಲ್ಲಂವ ಪರಿಯೆಂತು ಹೇಳಾ- 
—ಮಹಾದೇವಿಯಕ್ಕನ ವಚನಗಳಂ 


೨ ಮುಂದೆ ಭಾವಿ ಹಿಂದೆ ಕಿಚ್ಚು ಬೆನ್ನಟ್ಟುತಿದೆ 
--ಅಚಲಾನಂದ, ಉಗಾಭೋಗಗಳು 


೧೦೯೨ ಇರಿದು ಕೊಂಡೇನೆ ! ಹೊಟೆ K ತಿವಿದುಕೊಂಡೇನೆ | ಕಣ್ಣು 


೧ ಇರಿದುಕೊಂಡರೆ ಹೊಟೆ ಸ್‌ ತಿವಿದುಕೊಂಡರೆ ಕಣ್ಣು 
— ಕನಕದಾಸರು 


೧೦೯೩ ಉಗಿದರೆ ತುಪ್ಪ ಕೆಡುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ 


*. ೧ ಉಗುಳೆಬಾರದು ನುಂಗಬಾರದು ಸಂಕಟದ ಪರಿಯ 
— (೩೨-೧೨) (೧೨-೨೬) ಕೌಶಿಕ ರಾಮಾಯಣ 


೧೦೯೪ ಲಿಂಗವಿಲ್ಲದ ಗುಡಿ, ಜಂಗಮರಿಲ್ಲದ ಮಠ --ಜಾನಪದ, (ಪು. ೧೦೨) 
೧೦೯೫ ಹಾವು ಕಚ್ಚೆ ಬರೀಬಾಯಿ 


೧ ಸರ್ಪವು ಕಚ್ಚಿ ಬರಿಯ ಬಾಯಲ್ಲಿ ಹೋಯಿತು 
—(೧೦೪) ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚೆನ' 


೨ ಸರ್ಪವು ಕಚ್ಚಿ ಬರಿ ಬಾಯೆಂಬ ಗಾದೆಯ ತೆರದಿ 
(೨-೬೪) ಅನುಭವಾಮೃತ 


೧೦೯೬ ಕಂಡವರ ಹೆಣ್ಣಿಗೆ ಬಳೆ ತೊಡಿ (ಸೀರೆ ಉಡಿ) ಸಿದರೆ, ಬಳೆಗೇಡು 
ಬತ್ತಗೇಡು, ಮಾನಗೇಡು, ಮರ್ಕಾದೆಗೇಡು 


೧ ಅನ್ಯರ ಚೆನ್ನೆಗೆ ಬಳೆದೊಡಿಸುವಂದಮಂ ಪೋಲ್ವಿರ್ಕುಂ 


ಗಾಡೆಗಳ ಕಾವ್ಶ ಪ್ರಯೋಗಗಳು ೬೪೮೦ 


a 


೨ ಫೆಜರ ಪೆಂಡಿರ್ಗೆ ಬಳೆದೊಡಿಸುವ 
(೪-೨೩-ಪು. ೭೨) ಜೀವ ಸಂಭೋಧನಂ 


೧೦೯೭ ಕಬ್ಬನ್ನು ಕೊನೆಯಿಂದ ತಿಂದರೂ ಒಂದೇ, ಬುಡದಿಂದ ತಿಂದರೂ ಒಂದೇ 


೧ ಕರ್ಬು ಮೊದಲಿಂದಂ ಕಡೆವರಮಿನಿದು 
— (೭-೨೪೧) ಧರ್ಮಾಮ ತ 


pe A ಗಭ ನಿಧಾನ 


೧೦೯೮ ಬೆಲ್ಲದ ಗೊಂಬೆ ಎಲ್ಲಿ ಚುಂಬಿಸಿದರೂ ಸಿಹಿಯೇ 


೧ ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರೂ 
ಇನಿದಹುದು (೫೭೭) ಪ್ರಭುದೇವರ ವಚನಗಳು 
(ಬಸವಣ್ಣನವರ ವಚನಗಳು) 


ಕರೂರ್‌ : ಇ. ವಾ್‌ 
ಹಾ ಬಬ ಎಇ ಇ ಐ. (146118 
| 


' ೧೦೯೯ ಇರುವೆ ಕಣ್ಣಿಗೆ ಎಮ್ಮೆಗಂಜಳೆ ಜಲಪ್ರಳಯ 


| ೧ ಪಿಪೀಲಿಕದಾಲಿಗಿರದೇ ಗೋಷ್ಟದದ ಕೀಲಾಲ ವಿಲಯಾಂಬುವಿನ 
ವೊಲು (೬-೧೨-೧೩) ತೊರವೆ ರಾಮಾಯಣ 


೧೦೦ ಬಾವಿಯೊಳಗಿನ ಕಪ್ಪೆಗೆ ಕೊಳಚೆಯೇ ಸಮುದ್ರ 


ಟಾ ್‌ 


೧ ಕೂಪಮಂಡೂಕ ನ್ಯಾಯ (ಸಂ) 
1. ೨ ಬಾವಿಯ ಕಪ್ಪೆ ಸಮುದ್ರಮಂ ಮೆಚ್ಚೆದಂತೆ 
| —(೧೧-೫ವ, ಪು. ೧೮೭) ಜೀವ ಸಂಬೋಧನಂ 
} ಓ ಕೂಪದ ಮಾನು — (೨೬-೭೬) ಭರತೇಶ ವೈಭವ 
| ೬ 
ಬ ಕ ೪ ಬಾವಿಯೊಳಗೆ ಕಪ್ಪೆ ಬಾಳ್ವಂತೆ --ಭರತೇಶವೈಭವ 
೬ ತೇ 


೫ ಬಾವಿಯ ನೀರೆ ಪಿರಿದು ಎಂದು ಮಂಡೊಕ ಭಾವಿಸುವಂದ 
--(೬-೧೦೯) ಪದ್ಮಾವತಿ ಚರಿತೆ 


೧೧೦೧ - ಸಾಸಿವೆ ಕಾಳು ಬೆಕ್ಕಿಗೆ ಪರ್ವತ, ಇರುವೆ ಕಣ್ಣಿಗೆ ಸಾಸಿವೆಕಾಳು ದೊಡ್ಡದು 
೧ ಮರುಳೆ ಕಣ್ಣಿ ಸಾಸವಿಯ ನಾಡೆಯುಂ ಕೊಡದ ತೋರ 


(೧೫-೬೨) ಸವಂಯಪರೀಕ್ಷೆ 
44 


೬೮೨ 


೧೧೦೨ ಕಾರಣವಿಲ್ಲದೆ ಕಾರ್ಯವಿಲ್ಲ, ಮಾರಣವಿಲ್ಲದ ಮಾಟವಿಲ್ಲ 


೧೧೦೩ ್ಹಬೆಂಕಿಯಿದ್ದಲ್ಲಿ ಬೆಳಕು, ನೀರಿದ್ದಲ್ಲಿ ಕೆಸರು 


ಕೆನ್ನೆಡೆ ಗಾದೆಗಳ 


೨ ಮರುಳ ಕಣ್ಣಿ ಗೆ ಕೊಡನ ತೋರದಲಿರದೆ ಸಾಸವೆ 
(ವಿ. ಪ. ೭-೧೧) ಕರ್ಣಾಟ ಭಾರತ ಕಥಾವ 


ಹೋಲಿಸಿ: ೧ ಕಟಕಮಂ ಕಂಡಜೌಯದವಂಗೆ ಪಳ್ಳಿ ಪಿರಿಯೂ 
ರಾಗಿ ತೋರ್ಪಂತೆ 
--(ಆಶ್ವಾ ೧-೧೭೭ ವ) ಧರ್ಮಾಮೃ ತ 


೨ ಉಂಡಲ್‌ಯದರ್ಗುಂಡುದೆಲ್ಲ ಮಚ್ಚರಿ 
--(ಅಶ್ವಾ- ೭-೨೨೯) ಧರ್ಮಾಮೃತ 


೩ ಕುರುಬರೂರಲಿ ಗಾಜು ಮಾಣಿಕ 
—(ಸ,ಪ. ೮-೩೪) ಕರ್ಣಾಟ ಭಾರತ ಕಥಾಮಂಜರಿ 


೪ ಹಳ್ಳಿಯ ಕುರುಡು ಗೌಡಿಗೆ ಗೌಡ ಚಕ್ರೀಶ್ವರನಲಾ 
— (೨-೨-೧೫) ಕನ್ನಡ ಭಾಗಎ? 


೫ ಮಂಜಿನಮೊತ್ತ ಮಕ್ಕ ಳಿಗೊಂದು ಗಿರಿ 
—(ಕವಾಟ ವಿಸ್ಫೋಟನ ಸಂಧಿ-೬೩) ಭರತೇಶ ವೆ ಗಭ 


೧ ಕಾರಣಮಿಲ್ಲದೆ ಕಾರ್ಯ ವಿಚಾರಂ ಸಿದ್ದಿಸದು 
—(೮-೧೨೧) ಅಭಿನವ ದಶಕುಮಾರ ಚರಿತೆ 


೨ ಕಾರಣಮಿಲ್ಲದೆ ಕಾರ್ಯಮೆಂತಾದಪುದು 


೩ * ಕಾರಣವನಿಡಿದಿಹುದು ಕಾರ್ಯವು 
--(ಸಂ ೧೫-೨೦, ನಿರ್ವಾಣ ಪ್ರಕರಣ) ಲಘುಯೋಗ ವಾಸಿಪ್ಮೆ . - 


೧ ನೀರ ತಡಿ ಕೆಸರಕ್ಕುಂ ಜೀ (೪-೯೩) ಧರ್ಮಾಮೃತ 


೨ ನೀರ ಹೊಳೆ ಕೆಸರಾಗದಿಹುದೆ ? 
(೨೨-೨೪) ಪ್ರಭುಲಿಂಗ ಲೀಲೆ 


1೧೧೦೪ 


| ೧೧೦೫ 


| ೧೧೦೬ 


ಎ ಗರ ೧.0 


೧೧೦೭ 


| ಗಾದೆಗಳ ಕಾವ್ಯ ಪ್ರಯೋಗಗಳು ೬೮೩ 


ಮೆ (ಮು) ಟ್ವಿದಲ್ಲದೆ ಹಾವು ಕಡಿಯದು 


ed 
೧೨ 


೧ ತುಳಿದೊಡೆ ಮುಳಿದಗಿವುದು ಫಣಿ 
--(೧-೫೧) ವೃಷಭೇಂದ್ರ ವಿಜಯ 


“ಅಡಿ” ಅನ್ನೋಕೆ ಅವಳೇ ಇಲ್ಲ, 'ಪುಳೈೆ ಪೇರು ರಾಮಕೃಷ 


೪ ಲ" 
ಹೋಲಿಸಿ: ೧ ಅವಳಿಲ್ಲ ಗಡವಳ ಮಕ್ಕಳೊಳವೇಂ ಪೇಳಿಂ 
— (೧0೦-೪) ಸಮಯಪರೀಕ್ಷೆ 


೨ ಕಾಮಿನಿಯಿಲ್ಲ ಕೈಧಾರೆ ಮಂತ್ರವೆ ? 
--(ಕಟಕ ವಿನೋದಸಂಧಿ-೧೯) ಭರತೇಶ ವೈಭವ 


'ಮುಂದೆ ಹುಟ್ಟುವ ಕೂಸಿಗೆ ಇಂದೇ ಮೊಲೆ ಕೊಡುವುದೆ ? 


೧ ಮುಂದೆ ಹುಟ್ಟುವ ಕೂಸಿಂಗೆ ಇಂದು ಮೊಲೆಯ ಕೊಡುವಂತೆ 
—(೨೧೦) ಪ್ರಭುದೇವರ ವಚನಗಳು 


ಹೊಟ್ಟೆಯೊಳಗಿನ ಕೂಸು ಹೊಟ್ಟೆಯಲ್ಲಿರುವಾಗಲೇ "ಪುಟ್ಟಪ್ಪ' ಅಂತ 
ಹೆಸರಿಟ್ಟರಂತೆ 


ಹೋಲಿಸಿ :' ಪುಟ್ಟದ ಕೂಸಿಂಗೆ ಪೆಸರಿಡುವೆನೆಂಬ... ಮರುಳನಂತೆ 
—(ದ್ವಾ. ಆಶ್ವಾ-೨೩ವ) ಧರ್ಮಾಮೃತ 


ಹಾದರಗಿತ್ತಿಗೆ ಅರಮನೆ, ಗರತಿಗೆ ಹುಲ್ಲುಮನೆ, ಶತದ್ರೋಹಿಗೆ ಶಾಲು ' 
ಜೋಡಿ ಜ 


1. 
ತ 


ಹೋಲಿಸಿ: ೧ ಛತ್ರ ಚಮರದ ನೆಳಲು ಖೂಳರಿಗಾತಪದ ಬಲಂ 
ಬೇಗೆ. ಬುಧ ಜನಕೆ 
—(ಸ.ಪ. ೧-೩೪) ಕರ್ಣಾಟ ಭಾರತ ಕಥಾಮಂಜರಿ 


೨ ಆಳಿದೊಡೆಯಂಗೆರಡು ಬಗೆಯುವಾತಗೆ ಒಳೆ ಮಾಳಿಗೆಯ ಮನೆ 
ತುರುವು ಧನ ಧಾನ್ಯವು —(೧೨) ಕನಕದಾಸ ಕೃತಿಗಳು 


ಕ್ಲಿ ಉತ್ತಮ ಪತಿವ್ರತೆಯು ಪತಿ ನೀನೆ ಗತಿಯೆನಲು | 
ಮುತ್ತೈದೆಗುಡುವುದಕೆ ವಸ್ತ್ರವಿಲ್ಲ ॥ 


೬6೪ 


೧೧೦೯ 


೧೧೧೦ 


೧೧೧೨ 


00೧೩ 


ಕೆನ್ನೆಡ ಗಾದೆಗಳ ಮೆಹಾಕೋಶೆ 


ಮೆತ್ತೆ ವ್ಯಭಿಚಾರಿಣಿಗೆ ತೊಡಿಗೆ ಬಂಗಾರಗಳು | 
ವರ್ತನೆಯಿದೇನಯ್ಕ ಕಲಿಯುಗದ ಮಹಿಮೆ 
--(೧೨) ಕನಕದಾಸ ಕೃತಿಗಳು 


೪ ಅಟಕ*ತವರೊಂದಡಕೆವಡೆಯರೀ ಕಲಿಯುಗದೊಳ್‌ 
೨೮೦) ತ್ರಿಲೋಕ ಶತಕಂ 


೫ ದೀನಂ ಹಲವು ದ್ರವ್ಯಕೊಡೆಯ ಚಾಗಿಗೆ ನೆಲೆ ಬಡತನಂ 
(ಸಂ ೧೬-೪೧) ಶಂಕರದಾಸಿಮಯ್ಕ ಪುರಾಣ 


ಕೀಳು ಮೇಲಾಯ್ತು, ಮೇಲು ಕೀಳಾಯ್ತು 


೧ ಕೀಳು ಮೇಲು-ಮೇಲುಾ ಕೀಳಾಗಿ ನಡೆವುದು 
ಕಾಲವೆಗ್ಗಳವಾಯಿತೊ, ಹೇ ದೇವ --(ಹ.ಕೀ.ತ. ಕೀ ೪೯೨) ' 


ಕೂಸು ಕುಂಚಿಗೆ ತಿಂತು, ಹಾಸಿಗೆ ನೆಲ ತಿಂತು 


೧ ಕೊಸು ಕುಂಚಿಗೆ ತಿಂತು, ಹಾಸಿಗೆ ನೆಲ ತಿಂತು 
ಭಾವಯ್ನ ಗಡ್ಡ ಇಲಿ ತಿಂತು | ಮಿಕ್ಕಿದ್ದು | 
ದೀವಳಿಗೆ ಮುಂದೆ ಚಿಗತಾವು —(ಹಳ್ಳಿಹಾಡ) ಪು. ೧೬೬) | 


ಚೆಂಡು ಮುಳುಗಿದರೇನು, ಗುಂಡು ತೇಲಿದರೇನು 
—ಹ.ಕೀ.ತ, ಕೀ. (೧೯೮) 


ಕೂಪಕ್ಕಿಳಿಯೋನಿಗೆ ನೇಣು ಹರಿದ ಹಾಗೆ | 
೧ ಕೋಪವೆಂಬುದು ಕೇಳಿ । ಪಾಪದಾ ನೆಲೆಗಟ್ಟು & 
ಕೂಪದೊಳು ನೇಣು | ಹರಿದಂತೆ ನರಕದೊಳು 
ಕೋಪಿ ತಾನಿಳಿವ ಸರ್ವಜ್ಞ —(ಸರ್ವ, ಪ. ೪೫೮) 


ಬಾವಿ ತೆಗೆಯಲು ಹೊರಟರೆ ಬೇತಾ(ಬಗೆದಾ)ಳೆ ಹೊರಟಿತು 


೧ ಶಾಂತಿ ಗೆಯ್ಯೆ ಬೇತಾಳಂ ಮೂಡಿತು 
—(೧೫೦ವ) ಕರ್ಣಾಟಕ ಪಂಚೆತಂತ್ರ 


A ೧೧೧೪ 


೧೧೧೫ 


೧೧೧೬ 


ಗಾದೆಗಳ ಕಾವ್ಯ ಪ್ರಯೋಗಗಳು ೬೮೫ 


೨ ಶಾಂತಿ ಮಾಡೆ ಬೇತಾಳೆಂ ಮೂಡುವ ತೆಅಂ 
—(೪-೪೧) ಸಮಯಪರೀಕ್ಷೆ 
೩ ಶಾಂತಿಯ ಮಾಡ ಹೋದರೆ ಬೇತಾಳನಾಯಿತ್ತು 
— (೦೧) ಬಸವೇಶ್ವರ ವಚೆನಗಳು 
೪ ಶಾಂತಿ ಮಾಡೆ ಬೇತಾಳೆಂ ಮೂಡಂವ ತೆಜದಿಂ : 
—(ತೃ. ಅವತಾರ; ೧೬) ಯಶೋಧರ ಕಾವ್ಯಂ 
೫ ಶಾಂತಿ ಮಾಡಲ್ಕೆ ಪ್ರಳಯಾಂತಂ ಮೂಡಿತು 
(೪-೪೩) ಸಿಂಗಿರಾಜ ಪುರಾಣ 


೬ ತೋಡಲು ಬಾವಿ ಬೇತಾಳ ಹೊರಟಿತು ಇನ್ನೇನಿನ್ನೇನು ? 
—(ಹ.ಕೀ. ತ, ಕೀ. ೪೦೮) 


೭ ಶಾಂತಿ ಕರ್ಮದಲಿ ಬೇತಾಳ ಮೂಡಿದ ತೆರಂ 
ಚಿಂತೆಯೇ ಮುಪ್ಪು, ಸಂತೋಷವೇ ಯೌವ ನ 


೧ ಚಿಂತೆಯೇ ಮುಪ್ಪು, ಸಂತೋಷವೇ ಜವ್ವನ 
(ಭರತೇಶ ನಿರ್ವೇಗ ಸಂಧಿ-೧೧, ಚಿತ್ತ ನಿರ್ವೇಗ ಸಂಧಿ-೧೩೭) 


ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮಿಂಡನ ಚಿಂತ, 
ಊರಿಗೆ ಊರ ದುಃಖ, ಕೋರಿಗೆ ಮದುವೆ ದುಃಖ 


ಹೋಲಿಸಿ: ಊರಿಗುಕ್ಕೆಯ ಚಿಂತೆ, ಪೋರಿಗೆ ಮದುವೆಯ ತೋರ ಚಿಂತೆ 
--(೧೪-೮೮) ಜ್ಞಾನ ಚರಿತ 


ಎಮ್ಮೆಗೆ ಹೆರೋ ದುಃಖ, ಕೋಣನಿಗೆ ಏರೋ ದುಃಖ 


೧ ಮಹಿಷ್ಕಾಂ ಪ್ರಸವಾರ್ತಾಯ ಮಹಿಷೋ ಮದನಾತುರಃ 


ಮಿಂಚಿ ಹೋದ ಕೆಲಸಕ್ಕೆ ಚಿಂತಿಸಿ ಫಲವೇನು ? 


೧ ಪೋದ ತೊಟ್‌ಯಂ ಪಿಂದಕ್ಕಟ್ಟುವರೆ? 
--(೪-೧೫೪) ಪಾರ್ಶ್ವನಾಥಪುರಾಣ 


೬೮೬ ಕನ್ನಡ ಗಾದೆಗಳೆ ಮಹಾಕೋಶ 


೨ ಹಿಂದಣ ಸೋಲವನು ನೇನದೇನು ಫಲ? 
(೨-೭೫) ಐರಾವತ 


೩ ದಾರಿ ತಪ್ಪಿದ ಬಳಿಕ ಚಿಂತಿಸಲೇನು ? ನಿಷ್ಪಲವು ಛಿ 
— (೨೬-೧೦) ಕೌಶಿಕ ಎ | 
೪ ಕಳೆದು ಹೋದ ಮಾತಿಗೆ ಕಳವಳಗೊಂಡು ಫಲವೇನು? + 
—(೧೭) ಮುದ್ರಾಮಂಜೂಷವು 


೫ ನಡೆದು ಹೋದ ಮಾತಿಗೆ ಈಗ ನುಡಿದು ಫಲವೇನು ? 
—(%) ಮುದ್ರಾಮಂಜೂಷವು 


೬ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? 
(6, ೧೧, ೧೮) ಮುದ್ರಾಮುಂಜೂಪವು 


೭ ಗತಂ ನಶೋಚೆಯೇ ಪ್ರಜ್ಞ _ (೮ ಭಗವದ್ಗೀತೆ 


೮ ಹಿಡಿದು ಬಿಟ್ಟೊಡವೆ ಕೆ ೈಮಾರಿದಡಿಲ್ಲ, ಮತ್ತೆ ಮರುಗಿದರಿಲ್ಲ 
| —ಜಾಂಬೇಶ್ವರಾ 


. ೯ ಗತಸ್ಯ ಶೋಚ್ಶತಾ ನಾಸ್ತಿ ಸು). 
೧೦ ಮಿಂಚಿದ ಕಾರ್ಯಕ್ಕೆ ಚಿಂತೆಯಾತಕೆ ತಂದನಾನಾ 


ಹಾಲು ಅನ್ನ ವ ಊಟವ ಮಾಡಯ್ಯ 


ಹತ ಕಥನ ಗೀತೆಗಳು (೩೪೮) 


೧೧೧೮ ಅಜಗತಾಂತರ ನ್ಯಾಯ | ಭಷ ಕ್ಸ] 
೧ ಹಸ್ತಿಮಶ ಸ —(೫-೭೨) ತಂತಿತ 
೨ ಅಂತರಮಜಗಜ (೩-೮೫) ನೇಮಿನಾಥ 'ಪುರಾಣಂ .* 
೩ ಅಜಗಜಾಂತರ — (52-4) ಕೌಶಿಕ ರಾಮಾಯಣ | 
೧೧೧೯ ಆನೆ ಎತ್ತ, ಆಡು ಎತ್ತ? ಕ ಸಿ 


ಹೋಲಿಸಿ; ೧. ಮೇರುವೆತ್ತಣುವೆತ್ತ 
(ಬಾ. ಕಾಂ. ೧೯-೫೦) ಶ್ರೀ ಮದ್ರಾಮಾಯಣಂ 


ಗಾದೆಗಳ ಕಂವ A ಪ್ರಯೋ ಗೆಗಳು ೬೮೨ 


೨..'ಏಳು ನೆಲೆಯುಪ್ಪ ರಿಗೆಯೆತ್ತ, ಕೇಳುದಿಪ್ಪೆಯದೆತ್ತ 
(೭-೩) ಸಾಳ್ವ ಭಾರತ 


೩ ಎತ್ತಣ ಕೋಗಿಲೆ ಯೆತ್ತಣ ಮಾಮರ 
--(೧೨-೫೦) ಲೀಲಾವತಿ ಪ್ರಬಂಧ 


೧೧೨೦ ಗರುಡನ ಮುಂದೆ ಗುಬ್ಬಚ್ಚಿಯೆ ? 


' ಹೋಲಿಸಿ: ಶರಧಿಯ ಮುಂದೆ ಪಲ [ಲದ ಪೆರ್ಮೆಯೆ ? 
—(೧೮-೨೮) ವೃಷಭೇಂದ್ರ ವಿಜಯ 


ಹ 


೧೧೨೧ 'ಕಾಗೆ ಕಪ್ಪಗಿದ್ದರೆ ಕೋಗಿಲೆ ಆದೀತೆ ? 
ವಸಂತ ಕಾಲ ಬಂದರೆ ಕಾಗೆ ಕಾಗೆಯೇ, ಕೋಗಿಲೆ ಕೋಗಿಲೆಯೇ 


೧ . ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋಭೇದಃ ಪಿಕ ಕಾಕಯೋಃ 


೪ಣ 
ವಸಂತ ಕಾಲೇ ಸಂಪಾ)ಪ್ತೇ ಕಾಕಃ ಕಾಕಃ ಪಿಕಃ ಪಿಕಃ (ಸಂ) 


ಕ| ೧೧೨೨: ಹಿಟ್ಟು ಹಿಟ್ಟೇ, ಬೂದಿ ಬೂದಿಯೇ 


"ಹೋಲಿಸಿ; ೧ ತುದಿಯೊಳ್ಳೂಚು ಕಾಚೆ, ಮಣಿ ಮಣಿಯೆ ವಲಂ 
(೮-೨೪೫) ಸಮಯಪರೇಕ್ಷೆ 


೨ ಪಿಟ್ಟು ಬೂಡಿಯುಮಂ ಸಮವೆನಿಪ್ಪವೊ ಲ್‌ ಮತಿಹೀನಂ* 
--(೧೫-೬) ಸಮಯಪರೀಕ್ಷೆ 


1 ೧೧೨೩ ಇರುಳು ಕನಸಿನಲ್ಲಿ ಕಂಡ ಬತ್ತಕ್ಕೆ ಹಗಲು ಗೋಣಿ ಹಾಸಿದ ಹಾಗೆ 


; ೧ ಕನಸಿನ ಬತ್ತಕ್ಕೆಚ್ಚತ್ತು ಗೋಣಿಯಾಂತಂತೆ 
(೨-೧೩೨) ಢರ್ಮಾಮೃತಂ 


ಪಿ ಕನಸಿನ ಭತ್ತ ಕೈ ಗೋಣಿಯಾಂಪಂತಕ್ಕುಂ 
— (೧೩-೫೫) ಸಮಯಪರೀಕ್ಷೆ 


೩ ಕನಸಿನ ಭತ್ತಕ್ಕೆ ಗೋಣಿಯಾಂತವರೊಳರೇ 
= (೧೮- -೧೧೨) ಜಗನ್ನಾಥವಿಜಯ 


೬೮೮ 


೯ ಕನಸಿನಲ್ಲಿ ತೋರುವ ಧಾನ್ಯಕ್ಕೆ ಗೋಣಿಯನ್ನೊಡ್ಡಿ ದಂತಾಯ್ತು 


ಹೋಲಿಸಿ : ೧ ಕನಸಿನಲಿ ಚೇಳೂರಿದೊಡೆ ವೇದನಿಸಿತಂದಿರೆದೆದ್ದು 


ಕನ್ನಡ ಗಾದೆಗಳ ಮಹಾಕೋಶ 


ಕನಸಿನ ಭತ್ತಕ್ಕೆ ಗೋಣಿಯಾಂಪರೆ 
(೪-೭೦) ಲೀಲಾವತಿ ಪ್ರಬಂಧೆಂ 
- 4 
ಕನಸಿನ ಭತ್ತಕ್ಕೆ ಗೋಣಿವೊಯ್ಯವೊಲ್‌ ; 
—(೬-೧೧೧) ಧರ್ಮನಾಥ ಪುರಾಣಂ ' 


ಕನಸಿನ ಭತ್ತಕ್ಕೆ ಗೋಣಿಯನಾಂತರ್‌ 4 | ಟ್ರ 
— (೨೭-2೫) ಮೋಹನತರಂಗಿಣಿ 


ಕನಸಿನ ಭತ್ತಕ್ಕೆ ಗೋಣಿಯನಾಂತರು 
— (೨೫-೬೮) ನಾಗಕುಮಾರೆ ಚರಿತಂ ' 


ಕನಸಿನ ಭತ್ತಕ್ಕೆ ಗೋಣಿಯನಾಂಪತೆಣಂ ! 
—(೧೧-೧೦೭) ವಿಷು ಪುರಾಣಂ 


— (ಯಕ್ಷಗಾನ, ಬಾಣಾಸುರ ಕಾಳಗ) ' 


ನರಳುವ ಮನುಜರುಂಟೆ ? 
(೭-೮೫ ಪ್ರ 
ಕನಸಿನ ಕನ್ನಡ್ಡಿ_ನೋಡಲ್ಕಿಲ್ಲ. ಗ '& 
— (೨೮-೫೭) AD 


ಕನಸಿನ ಮೀಉಪ ಮಾಣಿಕ ಕೈಗೆ ಬಂದೆಚ್ಚಲೌನ ಕೂಡಳಿವಂತೆ. 3 
—(- -೧೨:೪೧) ಕನ್ನಡ ಬ್‌ 


ತುತ್ತುಗೊಂಡವರುಂಟೆ ಕನಸಿನ ಆ ದೋಗರವನು..... ' . 
--(-0೩-೨೫) ಜ್ನ > 


೧೨೨೪ ಕನಸಿನಲ್ಲಿ ಕಂಡ ಗಂಟನ್ನು ಲೆಕ್ಕಕ್ಕೆ ಸೇರಿಸಿಕೊಂಡ ಹಾಗೆ ' 


ತ್‌ 
೧ ಕನಸಿನ ರ್ಥ ಬು 
೬ 


—(ದ್ರೋ. -೨೮ ಕರ್ಣಾಟ ಭಾರತ ಕಥಾಮಂಜರಿ 


| 
ಹ್ಮ 
ತೆ 
a0 


p - 


ತ್‌ 
Hy 
¥ 


೧೧೨೭ 


ಗಾದೆಗಳ ಕಾವ್ಮ್ಯಪ್ರಯೋಗಳಃ ೬೮೯ 


೨ ಕನ್ನಡಿಯೊಳಗಿನ ಗಂಟು ಕನಸಿನೊಳಗಿನ ನಂಟು PA 
—(೧೪೮೦-೧೬೦೦) ವಾದಿರಾಜರ 


೩  ಕನ್ನಡಿಯಲಿಹ ಗಂಟಿನಂದದಿ ಜಗವಿದಘಟಿತ ಘಟನೆಯಾಗಿಹುದು 


(ಸಂ ೩-೫೫) ಲಘುಯೋಗ ವಾಸಿಷ್ಠ 


೪ ಕನ್ನಡೊಳಗಣ ಗಂಟ ಕೈನೀಡಿ ತೆಗೆವಂತೆ —ನೀತಿವಾರ್ಧಕ 


"೫ ಕನ್ನಡಿಯ ಗಂಟು! 
(ಸುಂ, ಕಾಂ, ೯-೧೯) ಕೆ.ಕಾಂ. ೧೪-೩) 
ಶ್ರೀವಂದ್ರಾಮಾಯಣಂ 


೬ ಸ್ವಪ್ನದಿ ಕಂಡ ಸಿರಿ ಹುಲ್ಲಿನ ಉರಿ 


1 


—(೮-೧೪) ಮಹಲಿಂಗಲೀಲೆ 


೭ ಕನ್ನಡಿಯ ಗಂಟಿಂದುತ್ತಮವಲೆ ಕಯ್ಯ ಗಂಟು ಪಿರಿಯರ 
ಮತದಿಂ —(೧೨೫) ಕನ್ನಡ ನೀತಿಸಾರವು 


ಕತ್ತೆವಂರಿ ಚೆಂದ, ತೊತ್ತಿನ ಮಾತು ಚೆಂದ 


೧ *ಕತ್ತೆಮರಿ ಚೆಂದ, ತೊತ್ತಿನ ನುಡಿ ಚೆಂದ 
ಮುತ್ತಗದ ಹೂವು ಕಡುಚೆಂದ 8 ಕಂದಯ್ಯ 
ನಿನ್ನಾಟ ಚೆಂದ ನಮಗೆಲ್ಲ --(ಜಗೀ, ಪು. ೭೬) 


ಕತ್ತೆಗೆ ಕೊಂಬಿಲ್ಲ, ತೊತ್ತಿಗೆ ಗುಣವಿಲ್ಬ 


ಗುಣವಿಲ್ಲ 1"ಕತೆಗಂ. ಕೋಡಿಲ್ಲ 
— ಸರ್ವ, ಪ. ೧೩೨೪ 


೦ 
Cl 
ಐ 
(09 
2 
30% 


೨ ಎತ್ತಿಗೆ ಮಾತುಂಟೆ ಕತ್ತೆಗೆ ಕೋಡುಂಟೆ ? 
ki — ಜಾನಪಕ. ಪು. ೨೧೬ 


ಚ 
ಕುದುರೆಗೆ ಕೋಡಿಲ್ಲ, ಕೋಣಕ್ಕೆ ಡುರುಕಿನ್ಸ 


ಕಟ್ಟ್‌ 


¥ "ಯನ ಅಡ ಹಡ ಮುಖ ನಡ 


RS ಸುಟ ಛ ಹಾ; ಚೆಂದ ಮಾವಿನ ಮಿಡಿ ಚೆಂದೆ ಇ ಚಕ್ಕ 
"ಇ "ಬರುವ: ಗಿಳಿ ಚೆಂದ । ನನಕಂದ k 
' ತು ನೀ'ಚೆಂದ ನನ ಮನಿಗೆಲ್ಲ —ಜಾಗೀ, ಹ 


೧೧೨೯ ` ಹಾವು ಕಚ್ಚಿದ ಮೇಲೆ ಹಳೆಯ ಬಟ್ಟೆಯಲ್ಲಿ ಒರಸಿದರೆ ಕೂಡಾ 1 ; 


೧ ಕೆಟ್ಟ ಹಾವು ಕಚ್ಚಿದ ಘಾಯಕೆ ಹಳೆ ಬಟ್ಟಿಯೊರಸೆ ವಿಷ 
" ಹೋದೀತೆ ? ಡಹ ಕೀ.ತ, ಕೀ. ೨೯೪. 


4 ೨ ಕಾಳೋರಗವು ಕಚ್ಚಿದುದ ರಸದಿಂದ ತೊಡೆದರದು ಪೋದುಪ್ಪದೆ? ` 
ಸ | pe (8. ಕಾಂ: ೭-೧೧)ಶ್ರೀ ಮದ್ರಾಮಾಯಣಂ 


೧೧೩೦ ಬೀಜವಿಲ್ಲದೆ ಮರವಿಲ್ಲ. ಮರವಿಲ್ಲದೆ ಬೀಜವಿಲ್ಲ ಟ್ಟು. 
೧ ಬೀಜ ವೃಕ್ಷದೊಳಾಯ್ತು ವೃಕ್ಷಕ್ಕೆ ಸ 
| — (5೩) ರಾ x 
೧೧೩೦ ಬರಗಾಲಕ್ಕೆ ರೊಕ್ಕ ಹಿಡ್ಡಿಧಾಖತ್ತಕ್ಕೆ ಅಲೆದರು 


ತ ೧ We ಐ ಳೆರಾಜ। ಅವ 


ಮಳೆರಾಜ। ನಷ ಮಾರಿ ರೊಕ ಡಕ 


೧೩೨ ಬಂದ ಹಾಗೇ ಹೊಳಿಗಪ್ಟೆ ಸುಬ್ಬರಾಯ 


ಭದ ಬೆ ಯ, 


೬೯೧ 


| Ko 


ದು ಕಡೆಯೊಳ್‌ 4 ವ: ) ಧರ್ಮಾಮ್ಮ ತಂ 


ಹ ಬಿರುದು ಕಟ್ಟಿದಂತಾಯಿತ್ತು . : 
A ಸವೇಶ್ವರನ ವಚನಗಳರಿ 


ಧ್‌ 1 ಸ ತಿ 
೧ ಗ ಬೇಲಿಯ ಮೇಲೊರಗಿದಂತೆ 
ಇಹ, ಕೀ; ಸ, ಕೀ. ೪೭೬) 


ಗ ೧೧೩೫ ಬೇವ ಕಾಗೆಗೆ ಇಂಪ್ರು, ಮಾವು ಕೋಗಿಲೆಗೆ ಇಂಪು ಗ (ಬೇವ ಮೆಚ್ಚಿದ ಕಾಗೆಗೆ 
ಮಾವು ಸಿಹಿ, ಜ್‌ ; 


ಐ ನೇಡ ಕರಂ ಪಣ್ಣ ದೆ ಕಾಕವಳಿಗುಪಯೋಗ್ಯ 


ಕ ಹಿ % ಹ್‌ "- ೮೦) ಬ್ರಹ್ಮ ಶಿವ 


ki 9 ಹಣ್ಣು ಕಾಗೆಗೆ ಇನಿದಲ್ಲದೆ ಕೋಗಿಲೆಗೆ ಮಲಬಾರದು 
A ಜುಲ; ಬಸವಣ್ಣ ನವರ ವಚನಗಳು 
ಸಟ 


ಬಲ ಹಣ್ಣು ಕಾಗೆಗಲ್ಲದೆ, ಕೋಗಿಲೆಗಲ್ಲ' 
ಕ ಇತ | ಟೆ ತೆ ಸ; | —ಚನ ಬಸವಣ್ಣನವರ ವಚನಗಳು 


೪ ಬೇವಂ ಮೆಚ್ಚಿ ದ ಕಾಗೆಗೆ LE; 
pS ಸ ಸು -೪೫) ಯಶೋದರ ಕಾವ್ಯ 


ಸ ಈ | 
ಹ ಕ ಇಂಬ ಗಳೊ. ಯ ವೊಲ್‌ 
ಕ್ಯ ತೆ -೫೫) ವ ಷಭೇಂದ್ರ ವಿಜಯಂ 


ಹ ಭಿ 


೬೯೨ ಕನ್ನಡ ಗಾದೆಗಳ ಮಹಾಕೋಶ 


೭ ಬೇವ ತಿಂಬುವ ಕಾಗೆ ಮಾವಿಗೆರಗುವುದೆ ? £, ಹ | 
(55೧-೩) ಕೈವಲ್ಯ ಕಲ್ಲ 


ನ ng ಈ 
೮ ಮಾವಿನಿಂಬಣ್ಣ ಮನವಾಅ' (ಸವಿ) ಸವಿದು 


ಮೈ ಮಲ್‌ದುರ್ಕಿ ಸೊರ್ಕಿರುವರ ಗಿಳಿ ಗಾವಳಿವಡೆದು 


he 77 ಬೇವಿನ ಪಣ್ಣಾ ಸೆವೆತ್ತೆ ಉುಗುವುದೆ.? 
WW (೬-9) ಶ್ರೀ ಗೀತ ಗೋಪಾಲಂ , 


೯ ಬೇವಿನ ಪಣ್‌ ಕಾಗೆಗೈಸೆ ಗ | 
— (೫೯) ರಂಗಧಾಮ ನೀತಿ ಶತಕ ಸಾಹಿತ್ಯ 


೧೦. ಕಾಗೆಗೆ ಬೇವಿನಿದು ಬಳಿಕ ಕೋಗಿಲೆಗಿನಿದೇ? ಕ 
vw — (೮೭೦) ನೀತಿಸಾರ 


೧೧ ಇನಿವಣ್ಣಳಿರೆ ಬಿಸುಟೊಯ್ಯ ನೆ 'ವನಮಂ ಗಾ ಕಾಕ ಸ ದ. 
ಗಡ ಬೇವಿನ ಫಣ್ಣ ಆ 


೧೧೩೬ ಮಳೆ ಬಿಟ್ಟ ಕೊ ಮರದ ಹನಿ ಬಿಡದು. 


೧ ಮಳೆ ಮಾಣ್ಮೊಡೆ ಪನ ಮಾಣದು ದ Bop 
& ಡ್‌ ಲ | ಬ ಗರ 


೨ ಮಳಿ ಜತ: ಮರದ ಹನಿ ಬಿಡದು 
--(೫-೧೩) ಸೌಂದರೆ ಪು 

೩ ಮರುಳ ತಾಮಳೆ ಗಂಜಿ 1 ಮರದಡಿಯ ಸಾರಿದರೆ ಹೂ 
ಮರದ ಹನಿ ಬಿಡದು-ಮಳೆನಿಂದು, ಮರುಳರಾ " '*. 
ನೆರಳು ಇಂತೆಂದ | ಸರ್ವಜ್ಞ ಸರ್ವ, ಪ.. 

py af” 

೪ - ಮಳೆ ಬಿಟ್ಟರೂ ಮರೆದ ಹನಿ ಬಿಡದು ತಾಯವ್ವ NN) 
ನೀ ಬಿಟ್ಟರೂ ನಿನ್ನೆ ಮನೆ ಬಿಡದು । ನನ್ನವ್ವಾ |” 


ನಿನ್ನಾಸೆ ನನ್ನ ಬಿಡದಲ್ಲಿ॥ 4 ನ 'ನಜಗೀ ಪು, ೬೮ 
Na 
೫. ಮಳೆಬು ಬಂದರೆ ಬರಘೆ ಮರದ ಮೇಲಿರುವೆ 
ಮಳೆ ನಿಂತ್ರು ಮರದ -ಹಡೆದವ್ವ 


ನೀ ಬಿಟ್ರು ನಿನ್ನ ಮನೆ ಬಿಡದ ್ಥ — ಜಾಗೀ, ಪು. ೬೧ 


| ಗಾದೆಗಳ ಕಾವ್ಯ ಪ್ರಯೋಗಗಳು ಓಕ 


[us ಬಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿಯಿತು, ದೆಸೆ ಮುರಿದ ಕಾಲಕ್ಕೆ 


ಕಸ್ಮವದ್ಧು ತ್ತು p 4 R 


pe "ಬಲ ಹೋದ ಕಾಲಕ್ಕೆ ನೆಲವೆದ್ದು ಬಡಿಯುವುದು | 
ಕುಲ ಛಲವು ಕಲಹ-ಸಿರಿಯು, ನಷ್ಟಗಳು, 


ಲ 2೩೮ ಕೊತ್ತಿ pS ಕೋಳಿ ಕಣ್ಣು ತ: 
ಕ ಬೆಕ್ಕು ಬಡವಾದ್ರೆ ಇಲಿ ಹುಬ್ಬು ಹಾರಿಸಿದ ಹಾಗೆ 


Ex ಹೋಲಿಸಿ : ಕೈದು ಇಲ್ಲದವನನ್ನು ಕರು ಬೆದರಿಸಿತು 
#. ಥಿ | (೧, ರಾಯಾ ರಂ ವಿಜಯ) 
¥ | ೫” 


ಇ! ಹಲ್ಲು ಕಿತ್ತ ಹಾವು, 1 ಸ 


೧. ಪಲ್ಗೊ ತಿದ ಪಾವಿನಂತೆ 


Cc ಸನ ನೇಮಿನಾಢಪುರಾಣಂ, ನೇಮಿಚಂದ್ರ 
ತ ಡಿ ಇ ; 
ಲಿ ಫ್‌ ಫಲು 'ಮುರಿಡಹಹೊತೆ * ಕೇ ತ ಎ೯ -೩) ಕೌಶಿ ಕರಾಮಾಯಣ 


ನ ಸಂ "2. ೧. 'ಪಲ್ಲಡಿರುನ್ತು ದಿಗೆ ರಸ್‌ 


“4 ನ --(00-೭೬) 'ಕೇಮಿಸಾ ಸಾಲ ಕರ್ಣಪಾರ್ಯ 
ಭರಿ 

ಚ SS ೨ ಪಲ್ಮು ರಿದ ಗಜದಂತೆ ಹ 

p ಫಿ ಗ ಸ SSE To) ನೇಮಿಜಿನೇಶೆ ಸಂಗತಿ 
4 | ಜ್‌ 

ಕ. 


10. ಆಪತ್ತಿಗೆ (ಸಾಹಸಕ್ಕೆ) ಆದವನೇ ಬಂಟ, ಸಮಯಕ್ಕಾದವನೆ ನಂಟ 


: | ಹ ಸ ೧ ಆಪತ್ತಿನೊಳ್‌ ಮಣಿದುಂ ನೋಡದ ಬಂಧುವೇತಕೆ. 
a 4 ಸ ಭ್‌ - —(೧೬): ಸೋಮೇಶ ರ ಶತಕೆ 


೨ ಎಡರಿಗಂ ತಾನಾಗದಂ ನಂಟನೆ ? | 
ಟ್ರ —(೨) ಸೋಮೇಶ್ವರ ಶತಕ 


೩ ಬವರಕ್ಕಾಗದ ಬಿಟಿ 


ಸ '' (೨೨) ಸೋಮೇಶ್ವರ ಶತಕ 


ನ ಬಲವಿರುವ ತನಕ ! ಸರ್ವಜ್ಞ; --(ಸರ್ವ, ಪ. ೮೦೫) . 


pe 


ಇಗೆ ಕಿ ತ್‌್‌ 


‘» 4 
"9 ೪ ಕನ್ನಡ ಗಾದೆಗಳ ದ 
ಕ 
ಕೆ ೪ ಅವಸರದ ಲುಔವನೆ ನಂಟನೆು, ಬವರದೊಳೆಗಾಧನನೆ 
5೯ ಕೌಶಿಕ ರಾಮಾ 
ko ( J hs 


; ೧೧೪೧, , ಮೈಯಲ್ಲಿ ಹುಟ್ಟಿ! ನಲ್ಲಿ ಕಷ್ಟ ವಾಸಿ: 


ಕ * 
೧ `` ಪೆರೆನ ೀಂ 1 ಚರಿಪನೆ' ಸದೃಂಧು ವಹಿತೆ 
(6 ಕೆ ಭಿ “ಇ. ಹಬಿಂಧುವೆ ಬಾಹ 
/ ಕರ ಷೆ. ಶ್ವ ಅಷ್ಟೇನು ರೋ! 6 ಬನದ: ದಿಸಿ" 
> ಸ್ಮ 4 3 A ಗೆ (ನ, ಗೆ ತಂ 
“2 ಡ್ಡ ಸೃ ಗ i ಮ ಲ ತ 
pa | ೋಲಿಸಿ ೧ ಹ 
ಕ - ಕ್ಯಾ, pd a 
ಇ ಸ್ಸ್‌ & 
pp ಬಟ್ಟ! 
ಹ 
೪ ಆತ ಗೆ 
ಕ 
ಆ್ಮೊ 
ಸರು ಮಾತು ಸತ ನು ಎಜೆ ತೆ red 
We ತ್ತಾಗಿ ನುಡಿದ-ಮಾತಂ ದಾ 9 Fr ತ 
ಹೆ ಎ ಮುತ್ತಿನಂತಿಹುದು | ಸರ್ವಜ್ಞ —ಸರ್ವ,'ಹೂರಿ 
೧೧೪೩: ತನಗಿಲ್ಲದ ಬದುಕು ಇದ ರೇನು ಹಾಳಾದಕ್ಷಿ. 


೧ ನಗ್ಲದಾವನ್ತುವಲ್ಲ ದ್ವರೇನು ಈ 


ಕ್ಕಿ ತಿ | ಟ್‌ 
ಹ ಕಂ) ಪೆರಂಪರದಾಸ್ಸರ ಕತ್ತ 


ಬಗ 
ಬಯ ಜೊ ಮೂ ಸ್ತು ಬಿದ್ದಔತೆ. ‘i ರ್ಷ್ರ 
೧. ಪೈಸ್ತವನು ನುಡಿಯೆ ಪ್ರೆ/ಶಸ್ತೆವಾಗಿರಬೇಕು. ; 
4, ಪ್ರಸ್ರಿನನು ಚ -ಸುಔೆದರಾ ದೇವಾಂಗ 
ಗ 6 663ಒ2ಗ ಬಿದ್ದಂತೆ ! 
೫ 


ಹಿ 


